ಸ್ವಾತಂತ್ರ್ಯೋತ್ಸವ - ರಾಜ್ಯೋತ್ಸವ 
ಸಂಯುಕ್ತ ಸಂಚಿಕೆ 


ತ್ರೈಮಾಸಿಕ ಪತ್ರಿಕೆ 
ಅಗಸ್ಟ ಮತ್ತು ನವಂಬರ, ೧೯೮೨ 


ಲೇಖಕರಿಗೆ ಸೂಚನೆಗಳು 

“ಕರ್ನಾಟಿಕ ಭಾರತಿ” ಯು ಸೃಜನ, ವಿಮರ್ಶನ, ಸಂಶೋಧನ ಸಾಹಿ” 
ಅಭಿವೃದ್ಧಿಗಾಗಿ ಮೀಸಲಾಗಿದ್ದು, ಅದರಲ್ಲಿ ಪ್ರಕಟನೆಗಾಗಿ ಈ ಬಗೆಯ ಎಲ್ಲ ಲೇಖನ 
ಗಳಿಗೂ ಸ್ವಾಗತವಿದೆ. ಅನುವಾದ ಲೇಖನಗಳಿದ್ದರೆ ಮೂಲ ಲೇಖಕರ ಹಾಗೂ 
ಲೇಖನದ ಹೆಸರನ್ನು ಸೂಚಿಸುವದಲ್ಲದೆ ಮೂಲ ಲೇಖಕರ ಅಥವಾ ಪ್ರಕಾಶಕರ 
ಅನುಮತಿಯನ್ನು ಕಳುಹಿಸಬೇಕು. 

ಲೇಖನಗಳನ್ನು ಕಾಗದದ ಒಂದೇ ಮಗ್ಗುಲಲ್ಲಿ ಸಾಕಷ್ಟು ಮಾರ್ಜಿನ್‌ ಬಿಟ್ಟು : 
ಸ್ಪಷ್ಟವಾಗಿ ಬರೆದಿರಬೇಕು, ಇಲ್ಲವೆ ಟೈಪ್‌ ಮಾಡಿರಬೇಕು. ಹಸ್ತಪ್ರತಿಗಳು ಯಾವ 
ರೀತಿಯಿಂದಲೂ ಅಸ್ಪಷ್ಟವಾಗಿಯಾಗಲೀ, ಅಸಂಪೂರ್ಣವಾಗಿಯಾಗಲಿ ಇರಬಾರದು. 

ಲೇಖನ ಸ್ವೀಕೃತವಾದ ಕೂಡಲೆ ಲೇಖಕರಿಗೆ ತಿಳಿಸಲಾಗುತ್ತದೆ. ಅಸ್ವೀಕೃತ 
ಲೇಖನಗಳನ್ನು ಮರಳಿ ಪಡೆಯಲಿಚ್ಛಿಸುವವರು ಸಾಕಷ್ಟು ಅಂಚೆ ಚೀಟಿಗಳನ್ನು 
ಕಳುಹಿಸಬೇಕು. 

ಲೇಖಕರಿಗೆ ಅವರ ಲೇಖನದ ೨೫ ಪ್ರತಿಗಳನ್ನು ಲೇಖನವು ಪ್ರಕಟವಾದ 
ಸಂಚಿಕೆಯ ಪ್ರತಿಯೊಂದಿಗೆ ಕಳುಹಿಸಲಾಗುತ್ತದೆ. ಹೆಚ್ಚಿಗೆ ಪ ್ರತಿಗಳು ಬೇಕಾದವರು 
ಅದರ ಮುದ್ರಣಾದಿ ವೆಚ್ಚವನ್ನು ವಹಿಸಬೇಕಾಗುವದು. ಲೇಖನ ಅಚ್ಚಾಗುವ 
ಪೂರ್ವದಲ್ಲಿ ಈ ವಿಷಯಕ್ಕೆ ತಿಳಿಸಬೇಕು. 

ಲೇಖನಗಳನ್ನು, ವಿಮರ್ಶೆಗಾಗಿ ಪುಸ್ತಕಗಳನ್ನು ಸಂಪಾದಕರು, 4ಕರ್ನಾಟಕ 
ಭಾರತಿ? ಕನ್ನಡ ಅಧ್ಯಯನಪೀಠ, ಕರ್ನಾಟಕ ವಿಶ್ವವಿದ್ಯಾಲ ಯು, 
ಧಾರವಾಡ-೫೮೦ ೦೦೩ ಇವರಿಗೆ ಕಳುಹಿಸಬೇಕು. ವಿಮರ್ಶೆಗಾಗಿ ಪುಸ್ತಕಗಳನ್ನು 
ಕಳುಹಿಸುವವರು ಎರಡು ಪ್ರತಿಗಳನ್ನು ಕಳುಹಿಸಬೇಕು. 

ಇನ್ನಿತರ ಯಾವದೇ ವಿಷಯಕ್ಕೆ ನಿರ್ದೇಶಕರು) ಪ್ರಸಂರಾಂಗ, ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ ಇವರಿಗೆ ಬರೆಯಬೇಕು 


we 


ಕರ್ನಾಟಿಕ ಭಾರತಿ 
೧. ಸ್ವಾತಂತ್ರ್ಯೋತ್ಸವ ಸಂಚಿಕೆ ೨. ರಾಜ್ಯೋತ್ಸವ ಸಂಚಿಕೆ 
೩, ಸಂಕ್ರಮಣ ಸಂಚಿಕೆ ೪. ಅಕ್ಷಯ ತ್ಮತೀಯಾ ಸಂಚಿಕೆ 
ವಾರ್ಷಿಕ ಚಂದಾ; ರೂ. ೮-೦೦ (ಅಂಚೆ ವೆಚ್ಚ ಸಹಿತ) 
ಬಿಡಿ ಸಂಚಿಕೆಯ ಬೆಲೆ: ರೂ. ೨-೫೦ 
| (ಅಂಚೆನೆಚ್ಚ ರೂ. ೧-೨೫ ಪ್ರತ್ಯೇಕ) 
| (ವಿದ್ಮಾರ್ಥಿಗಳಿಗೆ ರಿಯಾಯತಿ ಚಂದಾ ದರ ರೂ ೪-೦೦ ಮಾತ್ರ) 
ಹಣವನ್ನು ಡಿಮಾಂಡ ಡ್ರಾಫ್ಟ ಇಲ್ಲವೆ ಪೋಸ್ಟ ಲ್‌ ಆರ್ಡರ ಮೂಲಕ 
| ಫಾಯನಾನ್ಸ ಆಫೀಸರ, ಕರ್ನಾಟಕ ನಿಶ್ಚನಿದ್ಯಾಲಯ, ಧಾರವಾಡ ಇವರಿಗೆ 
ಕಳುಹಿಸಬೇಕು. 


ಕರ್ನಾಟಿಕ ಭಾರತಿ 


(ತ್ರೆ $ಮಾಸಿಕ ಪತ್ರಿಕೆ) 
ಸಂಪುಟ : ೧೫ ಸಂಚಿಕೆ : ೧ ಮತ್ತು ೨ 


ಪ್ರಧಾನ ಸಂಪಾದಕರು 


ಸ್‌ x 
ಡಾ. ಎಸ್‌. ಎಂ. ವೃಷಭೇಂದ್ರಸ್ವಾಮಿ 


ಸಹಾಯಕ ಸಂಪಾದಕರು 


ಡಾ. ಎಂ. ಬಿ, ಕೊಟ್ರ ಶೆಟ್ಟಿ 


ಕರ್ನಾಟಕ ವಿಶ್ವನಿದ್ಯಾಲಯ, ಧಾರವಾಡ - ೫೮೦ ೦೦೩ 


ಕರ್ನಾಟಿಕ ಭಾರತಿ | 
ಕರ್ನಾಟಕ ನಿಶ್ವನಿದ್ಯಾಲಯದ ತ್ರೈಮಾಸಿಕ ಪತ್ರಿಕೆ 


ಸಂಪುಟ : ೧೫ ಸಂಚಿಕೆ : ೧-೨ 


ಅಗಸ್ಟ ಮತ್ತು ನವಂಬರ, ೧೯೮೨ 


ಸ್ವಾತಂತ್ರ್ಯೋತ್ಸವ ಹಾಗೂ ರಾಜ್ಯೋತ್ಸವ 
ಸಂಯುಕ್ತ ಸಂಚಿಕೆ 


ಎಲ್ಲ ಹಕ್ಕುಗಳನ್ನು ್ನ ಕಾಯ್ದಿ ರಿಸಲಾಗಿದೆ. 


ಸಂಪಾದಕ ಮಂಡಲ : 
ಡಾ. ಎಸ್‌. ಎಂ. ವೃಷಭೇಂದ್ರಸ್ವಾಮಿ, ಪ್ರಧಾನ ಸಂಪಾದಕರು 
ಡಾ. ಕೆ ಕೃಷ್ಣಮೂರ್ತಿ 
ಡಾ. ಸರೋಜಿನಿ ಶಿಂತ್ರಿ 
ಶ್ರೀ ಸಿ. ಎಸ್‌. ಕಣವಿ, ಕಾರ್ಯದರ್ಶಿಗಳು 
ಡಾ. ಎಂ. ಬಿ. ಕೊಟ್ರ ಶೆಟ್ಟಿ, ಸಹಾಯಕ ಸಂಪಾದಕರು 


ಪ್ರಕಾಶಕರು : 
ಎಸ್‌. ಬಿ. ನಾಯಕ 
ಕಾರ್ಯನಿರ್ವಾಹಕ ನಿರ್ದೇಶಕರು 
ಪ್ರಸಾರಾಂಗ 
ಕರ್ನಾಟಕ ವಿಶ ವಿದ್ಯಾಲಯ, ಧಾರವಾಡ 


ಮುದ್ರಕರು : 
ಸೋಮಶೇಖರ ಆಕಳವಾಡಿ 
ಮನೋಹರ ಮುದ್ರಣಾಲಯ, ಮಾರ್ಕೆಟ್‌, ಧಃರವಾಡ 


$9 


(₹್‌ 


೧೩. 


೧೪, 


ಸರಿನಿಡಿ 


. ಕವಿ' ಗೋಪಾಲಕ ಷ್ಣ ಅಡಿಗರ ಕಾವ್ಯದ ಧೃತಿ-ಧೋರಣೆ 


--ಎಸ್‌. ಎಂ. ವೃಷಭೇಂದ್ರಸ್ಥಾಮಿ 


. ಕೊಲರಿಜ್‌ನ ದೃಷ್ಟಿಯಲ್ಲಿ ಇಮ್ಯಾಜಿನೇಶನ್‌ 


—ಎಂ. ಬಿ, ಕೊಟ್ರಶೆಟ್ಟಿ 


. ಬೆಡಗಿನ ವಚನಗಳು 


—ಬಿ. ವ್ಹಿ. ಮಲ್ಲಾಪುರ 


ಬೆ ಲೊರಷ್ಮನ್‌ ಕಾದಂಬರಿಕಾರ : ಇವಾನ್‌ ಶಮ್ಯಾಕಿನ್‌ 
--ಬುದ್ದಣ್ಣ ಹಿಂಗಮಿರೆ 


. ತಮಿಳು ಸಾಹಿತ್ಯದಲ್ಲಿ ಬಸವ ಪುರಾಣ 


ಪಿ. ವಿ. ಕುಲಕರ್ಣಿ 
ಗಾಯ್‌ ಡಿ ಮೊಪಾಸಾ 
—ವೀರೇಂದ ಸಿಂಪಿ 


ರತ್ನಾಕರವರ್ಣಿ : ಒಂದು ಸವಕಾಲೋಚನೆ 
--ಆರ್‌. ಪಿ; ಕುಲಕರ್ಣಿ 


. ಅಂಬಿಗರ ಚೌಡಯ್ಯನ ವಚನಗಳಲ್ಲಿ ಸ್ತ್ರೀ 


—ವಿಜಯಶ್ರೀ ಸಬರದ 


. ಕನ್ನಡ ಜಾನಪದದಲ್ಲಿ ಭಾಷಿಕ ಆಟಗಳು 


—ಹೆಚ್‌. ಎಂ. ಮಹೇಶ ರಯ 1 


. ಕನ್ನಡ ಸಾಹಿತ್ಯದಲ್ಲಿ ಸಂಶೋಧನೆ 


—ಬಿ. ಆರ್‌. ಹಿರೇಮಠ 


. ಶ್ರೀ ಅನಂತರಾವ್‌ ಜೋಷಿ ಅವರೊಡನೆ ಸಂದರ್ಶನ 


— ಶಿ. ಕುಮಾರಸ್ವಾಮಿ 


. ಶ್ರೀವಂತಿ: ಓರ್ವ,ಜೈನ ಕವಯಿತ್ರಿ 


--ಎಂ. ಎ. ಜಯಚಂದ್ರ 


ಸಿರದ ಗಾಳ-ಉರಿಯ ಉಯ್ಯಲೆ-ಮೂದಲೆಯ ಉಲಿ 
--ಎಂ. ಎಂ. ಕಲಬುರ್ಗಿ 


ಭಾಷಾ ಬಾಂಧವ್ಯ : ವೈಜ್ಞಾನಿಕ ದೃಷ್ಟಿ 
~ ಕೆ. ಜಿ. ಶಾಸ್ತ್ರಿ 


೩೯-೪೮ 
೪೯-೬೦ 
೬೧-೬೬ 
೬೭-೩ 
೭೪-೮೧ 
೮೨.೮೮ 


6೯-೯೦ 


೯೧-೯೪ 


€೫-೧೦೦ 


೧೫. 


ವಿಕೆ; 


೨೩. 


. ಅನುಭವ ಮಂಟಪ (ಕವನ) 


il 


“ದಾರಿ ಯಾವುದಯ್ಯಾ ವೈಕುಂಠಕೆ” ನಾಟಕ : ಒಂದು ವಿಶ್ಲೇಷಣೆ ೧೦೧-೧೧೩ 


ಶಾಂತಿನಾಥ ದಿಬ್ಬದ 


ಜಿ. ಎಸ್‌. ಸಿದ್ಧಲಿಂಗಯ 


. ಅಡಿಯ ಬುಡದಲ್ಲಿ (ಕವನ) 


--ದೇವೇಂದ್ರಕುಮಾರ ಹಕಾರಿ 


. ಲೆಕ್ಕ (ಕವನ) 


ಬಿ. ಎ. ಸನದಿ 


. ಸಂಪಿಗೆ ಮೊಗ್ಗು (ಕವನ) 


ಅನು : ಎಸ್‌. ಪಿ. ಪಾಟೀಲ 


. ಕೆಸರು-ಮೊಸರಂು (ಕವನ) 


—ಶಾಮಸುಂದರ ಕೋಚಿ 
ಕ್ರೈಸ್ತೋಪಾಸನೆ ಮತ್ತು ಸಂಸ್ಕಾರಗಳು 
(ಜಾನಪದ ವೈಜ್ಞಾ ನಿಕ ಭಾಷ್ಯ) 

—ವಿಲ್ಕಂ ಮಾಡ್ತ 
“ಧ್ವನಿ” (ಪುಸ್ತಕ ವಿಮರ್ಶೆ) 

೨ಜಿ. ಎಂ. ಹೆಗಡೆ 
“A comparative study of 5೩7೩೫೩ and 


Dasa Literature” (ಪುಸ್ತಕ ವಿಮರ್ಶೆ) 
—ಬಿ. ಸಿ. ಜವಳಿ 


೧೧ | 
೧೧೫-೧೧೬ 

೧೧೭ 

೧೧೮ 
೧೧೯-೧೨೦ 


೧೨೧-೧೩೬ 


೧೩೭-೧೩೮ 


೧೩೯-೧೪೮ 


ಕನಿ ಗೋಪಾಲಕೃಷ್ಣ ಅಡಿಗರ ಕಾವ್ಯದ ಧೃತಿ-ಧೋರಣೆ 


ಎಸ್‌. ಎಂ. ವೃಷಭೇಂದ್ರಸ್ವಾಮಿ 


ಆಧುನಿಕ ಕನ್ನಡ ಕಾವ್ಯಪ್ರಪಂಚದ ಕೆಲವೇ ಪ್ರತಿಭಾನಿ ತೆ ಕವಿಗಳಲೊ ಬ್ಬರು 
ಶ್ರೀ ಗೋಪಾಲಕೃಷ್ಣ ಅಡಿಗ. ಕನ್ನಡ ಭಾಷೆ-ಸಾಹಿತ್ಯಗಳ ಪರಂಪರೆಯ ಪ್ರಭಾವ 
ವನ್ನು ಅರಗಿಸಿಕೊಂಡು, ಪಾಶ್ಚಾತ್ಯ ಕಾವ್ಯಪ್ರಭಾವಗಳಿಗೆ ಎದೆದೆರೆದು ಸಮಕಾಲೀನ 
ಬದುಕಿನ ಜಾಲೇಂಜುಗಳಿಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿ, ವಿನೂತನ ಕಾವ್ಯತಂತ್ರ, 
ಜೀವಂತವಾದ ಭಾಷಾಶೈಲಿ, ವಿಶಿಷ್ಟವಾದ ಜೀವನದೃಷ್ಟಿಗಳ ಕ್ರಾಂತಿಕಾವ್ಯವನ್ನು 
ನಿರ್ಮಿಸಿದ ಕವಿ ಶ್ರೀ ಅಡಿಗ. ನಮೋದಯ ಕಾವ್ಯದ ಅಧ ರ್ಯುಗಳಾದ ಬಿ. ಎಂ. 
ಶ್ರೀ, ಕುವೆಂಪು, ಬೇಂದ್ರೆ, ಪುತಿನ ಅವರ ಕಾವ್ಯದ (ಅಲ್ಲಿಯೂ ಹೊಸತನದ ಎಳೆ 
ಗಳಿವೆ) ಅನುಸರಣೆ, ಅನುಕರಣೆಗಳಲ್ಲಿಯೇ ಕನ್ನಡ ಕಾವ್ಯ ಪರ್ಯವಸಾನಗೊಳ್ಳುವ 
“ದುರಂತ'ವನ್ನು ನಿವಾರಿಸಿದ ಕವಿ ಶ್ರೀ ಅಡಿಗರು. ನವ್ಯವೆಂಬ ಹೊಸಕಾವ್ಯದ 
ನೇತಾರರೂ ಅಹುದು. ಅದರ ವೈಶಿಷ್ಟ್ಯ ಹಾಗೂ ಸಾಧ್ಯತೆಗಳ ಸಮರ್ಥ ಪ್ರತಿ 
ನಿಧಿಯೂ ಅಹುದು. ಆಳವಾದ ಚಿಂತನೆ, ಸಮಕಾಲೀನ ಬದುಕಿನ ಸಮಸ್ಯೆಗಳ 
ಆಳ-ಅಗಲಗಳನ್ನು ಗಂಭೀರವಾಗಿ ಗಮನಿಸುವ ಸಮಕಾಲೀನ ಪ್ರಜ್ಞೆ, ಒಡೆದ ಕನ್ನಡಿ 
ಯಾದ ಇಂದಿನ ಮಾನವತೆಯ ವಿಫಲತೆ, ಹಲವು ಮುಖವಾಡಗಳ ಬದುಕು, ಆದರ್ಶ 
ಹೀನ ನಡೆ, ತೋರಿಕೆಯ ನಡೆಗಳ ವಿರುದ್ಧ ಬಂಡೆದ್ದು ಅಂಥ ವಿಹ ಶೈ ಲದುರಂತದಿಂದ 
ಮಾನವನ್ನು ಉಳಿಸಲು, ಸಮಾಜವನ್ನು ಬದಲಿಸಲು ಕತ್ತಿ ಹಿರಿದ, ಕ್ರಾಂತಿಕಹಳೆ 
ಯನ್ನೂದಿ, ಹೊಸ ಜನಾಂಗವನ್ನು ಈ ಹೋರಾಟಕ್ಕೆ ಅಣಿಗೊಳಿಸಿದ ಅತ್ಯಂತ 
ಪ್ರಭಾವಶಾಲಿ ಕವಿ ಶ್ರೀ ಗೋಪಾಲಕೃಷ್ಣ ಅಡಿಗರು. ಅವರ ಕಾವ್ಯಧೋರಣೆಗಳ 
ಬಗೆಗೆ ಏನೇ ವಾದ-ವಿವಾದ, ಚರ್ಚೆ-ಪ್ರತಿಚರ್ಚೆ ನಡೆದರೂ, ಅಂತ್ಯದಲ್ಲಿ ಉಳಿವುದು 
ಅವರದೇ ಆದ "ಕಾವ್ಯ', ವೈಯಕ್ತಿಕ ಪ್ರತಿಭೆ ನಿರ್ಮಿಸಿದ ನಿತ್ಯನೂತನ ಕಾವ್ಯ-ವಿನೂ 
ತನ ಶಿಲ್ಪ, ಸ್ವತಂತ್ರ ಹಾಗೂ ಸಮರ್ಥ ಅಭಿವ್ಯಕ್ತಿ, ರೂಪಕ ಪರಂಪರೆ, ಪ್ರತಿಮೆಗಳ 
ಸಾಲು-ಸಾಲು ಖಂಡನೆ-ಮಂಡನೆಗಳ ಚಿಂತನಶೀಲತೆ, ಕನ್ನಡ ಭಾಷೆಯ ಸಾಧ್ಯತೆ 
ಗಳನೆಲ್ಲ ರೂಪಿಸಿಕೊಂಡು, ಕಾವ್ಯನಿರ್ಮಿಸಿದ ಭಾಷಾಸಾಮರ್ಥ್ಯ ಇಂದಿಗೂ, ಎಂದಿಗೂ 
“ನವ್ಯ'ವೇ ಆಗಿನಿಲ್ಲುವಂಥ ಸಮರ್ಥಕಾವ್ಯ ಶ್ರೀ ಅಡಿಗರದು. ಭಾವಾವೇಶಗಳನ್ನು 
ಬದಿಗೊತ್ತಿ ಗಂಭೀರವಾದ ಪರೀಕ್ಷೆಗಳೊಳಗಾಗಿಸುವ ವಿಮರ್ಶೆ ಇಂದು ಅವಶ್ಯಕ 
ವಾಗಿದೆ. ನವ್ಯಕಾವ್ಯದ ಒಡಲಿನಿಂದಲೇ ಮೂಡಿಬರುತ್ತಿರುವ ನೂತನ ಕಾವ್ಯ 


೨ ಕರ್ನಾಟಕ ಭಾರತಿ 


ಮಾರ್ಗದ ಗತಿ-ಸ್ಮಿತಿಗಳನ್ನು ಚಿಂತಿಸಬೇಕಾದ ಇಂದಿನ ಕಾವ್ಯಪರಿಸರದಲ್ಲಂತೂ, 
ಅಡಿಗರ ಕಾವ್ಯ ಒಟ್ಟಿನಲ್ಲಿ ನವ್ಯಸಾಹಿತ್ಯದ ಮೌಲ್ಯಮಾಪನವಾಗಬೇಕು. ಅದರ 
ಸೋಲು-ಗೆಲವುಗಳ ನೀರು-ಗೊಬ್ಬರಗಳ ಸಾರದಿಂದ ಇತ್ತೀಚಿನ ಹೊಸಕಾವ್ಯ 
*ಜನಕಾವ್ಯ” ತನ್ನ ದಿಕ್ಕನ್ನು ಗುರುತಿಸಿಕೊಳ್ಳಬೇಕಾಗಿದೆ. ಅಡಿಗರಂಥ ಇನ್ನೊಬ್ಬ 
ನೇತಾರಚೇತನದ ಕವಿ ಮೂಡಿ ಬರಬೇಕಾದ ಅವಶ್ಯಕತೆ ಇರುವ ಇಂದಿನ ಕನ್ನಡ 
ಕಾವ್ಯ ಪರಿಸರದಲ್ಲಂತೂ ಅಡಿಗರ ಕಾವ್ಯ ವಿಶ್ಲೇಷಣೆ ಅತ್ಯಗತ್ಯವಾಗಿದೆ. `ಪರಾಕು' 
ಗಳ ಕಾಲ ಹಿಂದಾಗಿದೆ, ಗುಂಪುಗಾರಿಕೆಯ ವಿಮರ್ಶೆ ಹಳತಾಗಿದೆ. ಕವಿಪ್ರತಿಭೆಯ, 
ಕಾವ್ಯ ಸಾಮರ್ಥ್ಯದ ಪ್ರಭಾವಗಳ ಸೋಲು-ಸಿದ್ಧಿ ಗಳ ನಿಕಷ ಪರೀಕ್ಷೆ ಇಂದಿನ ಅವಶ್ಯ 
ಕತೆ, "ಹೊಸಕಾವ್ಯ ದ ಕ್ಷೇಮದೃಷ್ಟಿಯಿಂದಲಂತೂ "ಇದು ಅತ್ಯಾವಶ್ಯಕ. 


ಸಮರ್ಥಕಾವ್ಯ ಒಡಲನೂಲಿನಿಂದ ರಚಿತವಾದ ಜೇಡನ ಬಲೆ, ವ್ಯಕ್ತಿ ತ್ವಾಂಶಗಳ 
ಮಂದ್ರೆ, ಪರಿಸರದ ಪ್ರೇರಣೆ-ಪ್ರತಿಬಂಧಗಳ ಸ ುಳುಹು- ಹೊಳವು. ವ್ಯಕ್ತಿ ಕ್ವಿಜೀವನ 
ದೃಷ್ಟಿ ಪ್ರಭಾವಗಳ ಸಮನ್ವಯ ಸಂಗಮ-ಈ ಕಾವ್ಯ. 

"ದಕ್ಷಿಣ ಕನ್ನಡ ಜಿಲ್ಲೆಯ "ಮೊಗೇರಿ" ಎಂಬ ಹಳ್ಳಿಯ ಪುರೋಹಿತರ ಮನೆ 
ಯಲ್ಲಿ ಹುಟ್ಟಿ ಬೆಳೆದ ಅಡಿಗರ ಬಾಲ್ಯ ಕಾಡು, ಕಡಲು ನೀಲ ಆಕಾಶಗಳ ನಿತ್ಯನೂತನ 
ಪ್ರಭಾವಗಳಿಗೆ ಒಳಗಾದದ್ದು. ವ್ಯ ವಸಾಯ ವೃತ್ತಿ, ಮಣ್ಣಿನ ಕೆಲಸ ಗಳು, ದೆ ವ 
ಭಕ್ತಿ, ಅಜ್ಜ-ಅಜ್ಜಿಯರ ಕನ್ನ ಡ ಕಾವ್ಯ ವಾಚನ ಪ್ರಭಾವ, ಮುಖ್ಯ ವಾಗಿ ಯಕ್ಷಗಾನ, 
ತಾಳಮದ್ದಲೆಗಳ "ಮಧ್ಯದಲ್ಲಿ ಬೆಳೆದು ಬಂದಿತು ಈ ಕಿರಿಯ ಚೇತನ. ಪೌರಾಣಿಕ 
ಪ್ರಜ್ಞೆ, ಪ್ರಕೃತಿಮೂಮಾಂಸೆ ತಾಳ-ಲಯ ಎನ್ಯಾಸ, ರೂಪಕ ಹಾಗೂ ಕಾವ್ಯ 
ಪ್ರತಿಮೆಗಳ ವಿಲಾಸಗಳ ಅಡಿಗರ ಕಾವ್ಯದ ವಿಶಿಷ್ಟಾಂಶಗಳಿಗೆ ಈ ಬಾಲ್ಕದ ಪರಿಸರ 
ಸಂಸ್ಕಾರ ನೀಡಿತು. ಆಧುನಿಕ ಶಿಕ್ಷಣ - ವಿಶಾಲ ಸಮಾಜದ ನಿಕಟ ಸಂಪರ್ಕ, 
ಪ್ರಸಿದ್ಧ ಕನ್ನಡ-ಇಂಗ್ಲಿಷ್‌ ಕವಿಗಳ ಪ್ರಭಾವ, ಪಂಪ, ರನ್ನ, ಕುಮಾರವ್ಯಾಸ 
ಕಾಳಿದಾಸ, ಎಲಿಯಟ್‌, ಈಟ್ಸ, ಅಡೆನ್ನರ ಕಾವ್ಕ_ಜೀವನ-ಕಲೆಗಳ ನಿಕಟ 
ಪರಿಚಯ ಮೂಡಿ, ಹಳ್ಳಿಯ ಘಡುಗ ಗೋಪಾಲಕೃಷ್ಣರನ್ನು "ನವ್ಯಕವಿ ಅಡಿಗರ' 
ನ್ನಾಗಿಸಿದುವು. ತಂತ ಕೈದ ಹೋರಾಟ, ನಾಡು-ನ ನುಡಿಗಳ ಸಾರ್ವತ್ರಿಕ ಎಚ್ಚರ, 
ಸಾಂಸ್ಸ ತಿಕ ಶೈ ಥಿಲ್ಯ ಜಿ bg ವಿಶ್ವದ ರಾಷ್ಟ್ರಗಳ "`ಇಸಂ'ಗಳ ತಾಕಲಾಟಗಳು 
ಅಡಿಗರ ವೃಕ್ತಿತ ತ್ರ ವನ್ನು ಅರಳಿಸಿ, ಕಾವ್ಮಮಾರ್ಗವನ್ನು ಕುದುರಿಸಿದುವು. ಶ್ರೀ 
ಅಡಿಗರು ವೃತ್ತಿಯಿಂದ ಇಂಗ್ಲಿಷ್‌ ಸಾಹಿತ (ದ ಪ್ರಾಧ್ಯಾಪಕರು, ಪ್ರವೃತ್ತಿಯಿಂದ 
ಹೊಸಗನ್ನಡ ಕವಿ. ಅಂತರ ಖಿಯಾಗಿರುವ ಮನೋಭಾವ, ಬದುಕಿಗೆ ತೆರೆದ 
ಹ ತಾತ್ತಿಕ ಚಿಂತನೆಗಳಿಗೊಳಗಾದ ಸ್ವಭಾವ, ಹೊಸಹಾದಿಯನ್ನು ಹಿಡಿದು 
ನಡೆವ ಆಕಾಂಕ್ಷೆ, ಪ್ರತಿರೋಧಗಳನ್ನು ಮೆಟ್ಟಿನಿಲ್ಲಬಲ್ಲ ಧೀರತನ, ತರುಣರನ್ನು 
ಆಕರ್ಷಿಸಬಲ್ಲ ಆತ್ಮೀಯತೆ - ಅಡಿಗರ ವ್ಯಕ್ತಿತ್ವದ ಮುಖ್ಯಾಂಶಗಳು. ನವೋದಯ 


ಮಾರ್ಗದಲ್ಲಿ ನಡೆದು, ತೃಪ್ತಿಯಾಗದೆ, ಸ್ವತಂತ್ರ ಕಾವ್ಯದೋರಣೆಗಳನ್ನು ರೂಪಿಸಿ 


ಕವಿ ಗೋಪಾಲಕೃಷ್ಣ ಅಡಿಗರ ಕಾವ್ಮದ ಧೃತಿ-ಧೋರಣೆ 4 


ಕೊಂಡು, ನವ್ಯಕಾವ್ಯ ಮಾರ್ಗದ ಸಿದ್ಧಾಂತಗಳನ್ನು ಪ್ರತಿಪಾದಿಸಿ, ಸಮರ್ಥಕಾವ್ಯ 
ನಿರ್ಮಿಸಿದ ಅಡಿಗರ ವ್ಯಕ್ತಿತ್ವದ ಹುಡುಕಾಟ, ಕಾವ್ಯಸೃಷ್ಟಿಯ ಸಾಧ್ಯತೆಗಳು 
ಪರಿಸರದ ಬದುಕಿಗೆ ಸಮರ್ಥ ಪ್ರಸ್ಟಂದನ, ಕಲಾಶಿಲ್ಪದ ಪರಿಣತಿಯ ನಡೆದು ಬಂದ 
ದಾರಿಯ ಹೆಜ್ಜೆ ಗುರುತುಗಳು ಶ್ರೀ ಅಡಿಗರ ಕಾವ್ಯಸಮಗ್ರದಲ್ಲಿ ಸ್ಪಷ್ಟವಾಗಿ 
ಮೂಡಿವೆ. ಪ್ರಯೋಗಶೀಲತೆಯ ಕುರುಹುಗಳು ಸಂಘರ್ಷಕ್ಕೊಳಗಾಗಿ ತನ್ನ 
ದಾರಿಯನ್ನು ಹುಡುಕಾಡಿಕೊಂಡ ಪ್ರಯತ್ನಗಳು, 'ಭೂಮಿಗೀತ' 'ಗೊಂದಲಪುರ' 
ವರ್ಧಮಾನ, ಕೂಪ ಮಂಡೂಕ, ಅಜ್ವನೆಟ್ಟಾಲ ಮುಂತಾದ ನವ್ಯ ಕಾವ್ಕಶಿಖರ 
ಗಳನ್ನು ಸೃಷ್ಟಿಸಿದ ಕಲಾವಂತಿಕೆಯ `ಪರಿಣತಸಿದ್ಧಿಗಳಂ' ಅಡಿಗರ ಸಮಗ್ರ ಕಾವ್ಯದ 
ಪರಿಶೀಲನೆ-ವಿಶ್ಲೇಷಣೆಗಳಲ್ಲ ಸುವಿದಿತ. ಅಡಿಗರ ಕಾವ್ಯದ ಬಗೆಗೆ ಬಂದಿರುವ 
ವಿಮರ್ಶೆಯ ಪ್ರಯತ್ನಗಳು ಸ್ವಾಗತಾರ್ಹ. ಅಡಿಗರ ಕಾವ್ಯದ ಸಮಗ್ರ ಹಾಗೂ 
ವಾಸ್ತವಿಕ ವಿಮರ್ಶೆ ಇನ್ನೂ ಬರಬೇಕಾಗಿದೆ. ವಾದ-ವಿವಾದಗಳಿಂದ ಅಡಿಗರನ್ನು 
ಮುಕ್ತಗೊಳಿಸಿ, ಅವರ ಕಾವ್ಯಪ್ರತಿಭೆಯ ವೈಭವ-ವೈವಿಧ್ಯ ಹಾಗೂ ಪ್ರಭಾವ 
ಗಳನ್ನು ಗುರುತಿಸಬೇಕಾಗಿದೆ. 


“ಭಾವತರಂಗ' ಅಡಿಗರ ಪ್ರಥಮ ಕವನ ಸಂಕಲನ. ಮೊದಲ ಹಂತದಲ್ಲಿಯೇ 
ಪ್ರತಿಭೆಯ ಕಿಡಿಗಳನ್ನು ಸಿಡಿಸಿ, ಭರವಸೆಯನ್ನು ಮೂಡಿಸಬಲ್ಲ, ಕವಿಗಳು ಬಹಳ 
ಎಲ್ಲ. ಅನ್ಯರೊರದುದನೆ, ಬರೆದುದನೆ ಒಪ್ಪದೆ ಹೊಸಹಾದಿ - ಹೊಸಬಾಳಿನ 
ಚಿತ್ರಣದ ಚಿತ್ರವಿದೆ ಇಲ್ಲಿ. 

ಕಲ್ಲಾಗು ಕಲ್ಲಾಗು । ಬಾಳ ಬಿರುಗಾಳಿಯಲಿ 

ಅಲ್ಲಾಡದೆಯೆ' ನಿಲ್ಲು ನಿಲ್ಲು ಜೀವ' - ಎಂಬ ಆತ್ಮಚಿಂತನೆಯ ಹಂಬಲ 
ಮೂಡಿದೆ ಅಲ್ಲಿ. "ನಿನಗೆ ನೀರೇ ಗೆಳೆಯ' ನೆಂಬುದನ್ನು ನಂಬಿ ಜೀವನ "ಅಳುವ 
ಕಡಲೊಳು ತೇಲಿ ಬರುತಲಿದೆ ನಗೆಯ ಹಾಯಿದೋಣಿ' “ಯಾವ ಲೀಲೆಗೋ 
ಯಾರೊ ಏನೋ ಗುರಿಯಿರದೆ ಬಿಟ್ಟ ಲಬಾಣ' ವೆಂದು ಭಾವಿಸಿ ಪರಂಪರೆಯ ಬಂಧನ 
ಗಳಿಂದ ಬಿಡುಗಡೆ ಪಡೆದು ಮನದ ಭಾವ ತರಂಗಗಳನ್ನು, ನವೋದಯ ಮಾರ್ಗದಲ್ಲಿ 
ಚಿತ್ರಿಸಿರುವರು. ಆತ್ಮಗೀತಾತ್ಮಕ ಅಭಿವ್ಯಕ್ತಿಯಾದ “ಒಳಕೋಟೆ' ಅನೇಕ ದೃಷ್ಟಿ 
ಗಳಿಂದ ಒಂದು ಸುಂದರ ರಸಕಾವ್ಯ. ಮುಂದೆ ಅನೇಕ ಕವಿಗಳನ್ನು ಇದು ಆಕರ್ಷಿಸಿತು. 
ಶ್ರೀ ಶಿವರುದ್ರಪ್ಪ, ಶ್ರೀ ಕಣವಿ, ಶ್ರೀ ಹಿಮನಾ-ಮುಂತಾದವರು ಅದರಿಂದ 
ಪ್ರಭಾವಿತರಾದರು. ಕಟ್ಟುವೆವು ನಾವು' ಎಂಬ ಎರಡನೆಯ ಸಂಗ್ರಹದಲ್ಲಿ ಕವಿ 
ಅಡಿಗರ "ದನಿ' ಧೀರವಾಗಿದೆ; ಕಾವ್ಯ ಮುನ್ನಡೆದಿದೆ. ವ್ಯಕ್ತಿಗತ-ಭಾವ- ಚಿಂತನೆ 
ಹಿಂದಾಗಿ, ನಾಡಂ-ನುಡಿ-ದೇಶ-ಜನಾಂಗಗಳೆತ್ತ ಕವಿಯ ಮನಸ್ಸು ಹರಿದಿದೆ. 


"ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು 
ಇಂದಂ ಬಾಳಿದು ಕೂಳಕಾಳಗವು 
ಹೊಟ್ಟೆಯೇ ಕೇಂದ್ರವಾಗಿದೆ ನರನ ಜೀವಿತಕ್ಕೆ' 


ಲ ಕರ್ನಾಟಕ ಭಾರತಿ 


ಎಂದು ವಿಚಾರ ಮಾಡುವ ಕವಿ, ಪ್ರತಿರೋಧಗಳ, ದೌರ್ಬಲ್ಯಗಳ ಮಸಣದ ಮೇಲೆ 
ಹೊಸನಾಡನ್ನು ಕಟ್ಟುವ ಹಂಬಲ ತೋರಿರುವರು. 'ಮೋಹನ ಮುರಲಿ' “ಸುಲಿಗೆ 
ಎಂಬ ಯಾಗ' "ಏಳುವುದೆಂದೀ ಜನಪದ' 'ಸಮಾಜಭೈರವ' "ಮುಂತಾದ ಕವನ 
ಗಳಲ್ಲಿ ಅಡಿಗರ "ಗಟ್ಟಿದನಿ, ಗಂಡುದನಿ' ಕೇಳಿಸುತ್ತಿದೆ. ನಿಧಾನವಾಗಿ ಅಡಿಗರ ಕಾವ್ಯ 
ವೈಶಿಷ್ಟ್ಯ ಹಾಗೂ ದೃಷ್ಟಿ ವೈಶಾಲ್ಮದ 'ಕಟ್ಟುವಿಕೆ' ಇಲ್ಲ ಕಾಣುತ್ತಿದೆ. 

"ನಡೆದು ಬಂದ ದಾರಿ'ಯಲ್ಲಿ "ಕೃಷ್ಣ, ಬುದ್ಧ, ಅಲ್ಲಮ'ರು ಹೊಸಹಾದಿ 
ಹಿಡಿದುದನ್ನು ಸಮರ್ಥವಾಗಿ ಚಿತ್ರಿಸಿರುವರು. ಅದು ಅಡಿಗರ ವ್ಯಕ್ತಿತ್ವದ ಹಾಗೂ 
ಕಾವ್ಯದ ಒಂದು ಪ್ರಮುಖ ಧೋರಣೆಯಾಯಿತು. ಭೂಮಿತಾಯಿ ಹಾಗೂ 
ಮಾನವ ಮಕ್ಕಳ ಸಂಬಂಧಗಳನ್ನು ಕೆಣಕಿನೋಡುವ, ವಿಡಂಬಿಸುವ ಪ್ರಮುಖಗೀತ 
“ಭೂಮಿತಾಯಿ'-- ಇದೇ ಮುಂದೆ ಬಂದ ಭೂಮಿಗೀತದ ಭ್ರೂಣ, ಬದುಕಿನ 
ವೈಫಲ್ಯ. 

ಬೆಂಕಿಕೊಡ ತನ್ನರಂಥ 

ಬರಡು, ಕೊರಡು-ಪಾಪ-ಅಷ್ಟೆ” ಎಂಬ ಕವನದಲ್ಲಿಯೂ ನನ್ನ ಅವತಾರ. 
ದಲ್ಲಿ ಎಂದಿಗೂ ಹಾಗೆಯೇ ಉಳಿವ, ಮಹಾತ್ಮರು ಬಂದು ಹೋದರೂ `ಧೂರ್ತ' 
ರಾಗಿಯೇ ಉಳಿವ ಈ "ಮಂದಿ'ಯನ್ನು ವಿಡಂಬಿಸಿದ್ದಾರೆ. ಇಲ್ಲಿ ಮೂಡಿದೆ ಅಡಿಗರ 
ಕಾವ್ಯದ ಮೂಲನೆಲೆ. ಇನ್ನು ಮುಂದಿನ ಕಾವ್ಯದಲ್ಲೆಲ್ಲ ಅಡಿಗರೋ ಅಡಿಗರು. 
ಅವರದೇ ಹಾದಿ, ಅವರದೇ ಗುರಿ, ಅವರದೇ ವಿಧಾನ. ೧೯೫೨-೫೪ರಲ್ಲಿ ಬಂದ 
"ಚಂಡೆಮದ್ದಳೆ'ಯ ಕವನಗಳೆಲ್ಲ ಆಡಿಗರ ನವ್ಯಕಾವ್ಯದ ನಿಖರ ನಿಲುಮೆಯ ಪ್ರತೀಕ 
ಗಳು. "ಹಿಮಗಿರಿಯ ಕಂದರ' ದಲ್ಲಿ ಬದುಕಿನ "ವಿಫಲತೆ' ಗೊಂದಲಪುರದಲ್ಲಿ 
ಮಾನವನ ಒಳ-ಹೊರಗಿನ ಗೊಂದಲ-ಗೋಜು-ಗೊಡ್ಡುಗಳ ತೀವ್ರ ವಿಡಂಬನೆ, 
'ಭೂಮಿಗೀತ'ದಲ್ಲಿನ ಮಾನವಸಂಸ್ಕೃತಿಯ ವೈಫಲ್ಯ. “ಹೆಳವನ ಹೆಗಲಮೇಲೆ 
ಕುರುಡ ಕೂತಿದ್ದಾನೆ, ದಾರಿಸಾಗುವುದೆಂತೋ ನೋಡಬೇಕು'-- ಎಂದು ಪ್ರಶ್ನಿಸಿ 
ಗೊಂದಲಪುರದಲ್ಲಿ ಆಧುನಿಕ ಗಲಿ-ಬಿಲಿಯಲ್ಲಿ ಗುರಿಯಿಲ್ಲದೆ, ಬದುಕುವ ದರ್ಪ- 
ದೌರ್ಜನ್ಯಗಳ ವಿಡಂಬನೆ, ಕಟಕಿ, ಪ್ರತಿಮೆ, ಪ್ರತೀಕಗಳ ಅತ್ಯಂತ ಭಾವಪೂರ್ಣ 
ಭಾಷೆಯಲ್ಲಿ ಒಡಮೂಡಿದೆ. ಯಕ್ಷಗಾನ ತಂತ್ರ ಸಿದ್ಧಿಸಿದೆ. 

ಮೂವತ್ತು ಕೋಟಿ ದೇಗುಲ ಶೂನ್ಯ, ಶೂನ್ಯಗರ್ಭಗುಡಿ 

ಭಗ್ನ ವಿಗ್ರಹ ಸ್ತಬ್ಧ ದೀಪನಾಡಿ, 

ಬಿದ್ದವನು ಬಿದ್ದ ಎದ್ದವನು ಎದ್ದ 

ಪಂಥಕಟ್ಟಿ ಗೆದ್ದ ವನೊಬ್ಬ ಗೆದ್ದ. 
ಕಾಲಬಲವಎಲ್ಲದ ಶಿಖಂಡಿ ನರಪೇತಲ ಗೊರಸು ತುಳಿತಕ್ಕೆ ಸಿಕ್ಕಿಬಿದ್ದ ! ನೆಂದು ವರ್ಣಿಸಿ 
ಅವನ ತಲೆಯ ಮೇಲೆ ಗರಗಸವನ್ನಿಟ್ಟು ಕೊಯ್ಕುತ್ತಿದ್ದ ಗರಗರಾ... ಗರಗರಾ... 


ಕವಿ ಗೋಪಾಲಕ ಷ್ಠ ಅಡಿಗರ ಕಾವ್ಯದ ಧೃತಿ-ಧೋರಣೆ % 


ಹರಿ... ಹರೀ, ಹರ...ಹರಾ ಎಂಬ ವಿಕಟ ವಿಹ್ವಲ ಅಹವಾಲದ ಕೊನೆಯಲ್ಲಿ 
'ರಕ್ಷಮಾಂ ಪುರುಷೋತ್ತಮ” ಎಂದು ಉದ್ದ ರಿಸಿರುವುದು ಅರ್ಥಪೂರ್ಣವಾಗಿದೆ. 
ಬದುಕಿನ ಈ 'ಗೊಂದಲ' ಪುರುಷೋತ್ತಮತ ಎ (ಅಂದರೆ ನಾರಾಯಣನೂ ಅಹುದು, 
ಮಾನವ ಮಹಾದೇವನೂ ಅಹುದು) ದಿಂದ ಬದಲಾಗಬಲ್ಲದೆಂಬ ಆಶಾವಾದದ 
`ಧ್ವನಿ' ಬಿಂಬಿತವಾಗಿದೆ. ಎಲಿಯಟ್‌ನ ಧೃತಿ-ಧೋರಣೆಗಳು ಇಲ್ಲಿ ಪ್ರತಿಧ ನಿ 
ಗೊಡುತ್ತಿವೆ. 


`ಶರದ್‌ಗೀತ' “ವರ್ಧಮಾನ' ಕೂಪಮಂಡೂಕ' "ಅಜ್ಜನೆಟ್ಟಾಲ'-ಮಂಂತಾದ 
ಕವಿತೆಗಳಲ್ಲಿ ಅಡಿಗ ಕಾವ್ಯದ ಪರಿಣತಿ, ಶಿಲ್ಪ-ತಂತ್ರಗಳ ಪರಿಣತಿ, ಭಾಷಾಪ್ರಯೋಗದ 
ಸಿದ್ಧಿ, ರೂಪಕ, ಪ್ರತಿಮೆ, ಪ್ರತೀಕಗಳ ಅನನ್ಯತೆ ಮೂಡಿದೆ. ಕನ್ನಡ ಭಾಷಾ- ಸಾಹಿತ್ಯ 
ಗಳ ಪರಂಪರೆಯನ್ನು, ಭಾರತೀಯ ಪುರಾಣ, ಉಪನಿಷತ್‌ ತತ ಜ್ಞಾ ನ, ಸಮಾಜ 
ಶಾಸ್ತ್ರ ಜ್ಞಾನವನ್ನು, ಇಂದಿನ ವಿಜ್ಞಾನ ಒಡ್ಡದ ಸವಾಲುಗಳನ್ನೂ ಅಡಿಗರ ಈ ಕೃತಿ 
ಗಳು ಸಮರ್ಥವಾಗಿ ಚಿತ್ರಿಸಿವೆ. ಅಥವಾ ಇಲ್ಲಿ ಸಮಕಾಲೀನ ಪ್ರತಿಭಾನಿ ತ ಕವಿ 
ಅಡಿಗರ ಸರ್ವಶಕ್ತಿ ಸಂಪೂರ್ಣ ಅಭಿವ್ಯಕ್ತಿಯನ್ನು ಪಡೆದಿದೆ. ಸ ತಃ ಅಡಿಗರೇ `ಈಗ 
"ಹೊಸಹಾದಿ'ಯನ್ನು ಹುಡುಕಿಕೊಳ ಬೇಕಾದಂಥ ಪರಿಸ್ಥಿತಿ ಒದಗಿದೆ. ಎಂದರೆ, 
ನವ್ಯಕಾವ್ಯದ ಸಾಧ್ಯತೆಗಳನ್ನೆಲ್ಲ ಅಡಿಗರು ಬರಿದುಗೈದಿದ್ದಾರೆ. ಆ ಮಾರ್ಗದಲ್ಲಿಯೇ 
ಬಂದ ಅಡಿಗರ ಇತ್ತೀಚಿನ ಕವನಗಳಲ್ಲಿ "ಹೊಸತನ' ಹಳೆಯತನವೇ ಆಗಿದೆ. ಕಾರಣ, 
ಈ ನವ್ಯದ ಅನುಯಾಯಿಗಳು ಅಥವಾ ಕಿರುಪ್ರತಿಭೆಗಳು ಅನಿವಾರ್ಯವಾಗಿ ಈಗ 
ಹೊಸಹಾದಿ ಹುಡುಕಲೇಬೇಕಾಗಿದೆ. 


ಆಲದ ಬುಡದ ಗುಂಡಿಯಲ್ಲಿ ಬರಿಮಣ್ಣು ಟು 

ಒಳಗೆ ಹೊಕ್ಕಳಿನಿಂದ ನೆತ್ತಿವರೆಗೆ 

ನೆಳಲಾಗಿ ಉಂಟು ಸಾವಿರದ ಕಂಭದ ಬಸದಿ; 

ಹೊರಗೆ ತರುವ ಪವಾಡ ಕಾದುಕುಳಿತೆ, 
ಈ ನೂತನ 'ಪವಾಡ'ಕ್ಕಾಗಿ ವರಾನವತೆ ಕಾದುಕುಳಿತಂತೆ, ಇಂದು ಕನ್ನಡ ಕಾವ್ಯವೂ 
ನವ್ಯಕಾವ್ಯದ ನೆರಳು ಬಿಟ್ಟು, ಬಿಳಲುಗಳನ್ನು ನೆಲದಾಳಕ್ಕೆ ಚಾಚಿ, ಹೊಸ ಜೀವನದ 
ಹೊಸ ಚಿಗುರಿನ ಕಾವ್ಯ ತರಬೇಕಾಗಿದೆ. ಅಡಿಗೋತ್ತರ ಕಾವ್ಯ "ಗೊಂದಲಪುರ' 
ವಾಗದೆ, ಮಂಡೂಕಯ್ಯಾಗಳ ತುತ್ತಾಗದೆ, ನಿಜವಾದ 'ಭೂವಿಂಗೀತ' "ಬಾಳಗೀತ' 
ವಾಗಬೇಕಾಗಿದೆ, “ಜನಕಾವ್ಯ' ವೆಂಬ ಬಂಡಾಯ ಕಾವ್ಯ ಪ್ರತಿಭಟನೆ- ಅಸಹನೆ 
ಮಾತ್ರವಾಗದೆ ಜನತೆಯ ಬದುಕಿನಲ್ಲಿ ಕ್ರಾಂತಿಮೂಡಿಸುವ ನಿಜವಾದ 'ಕಾವ್ಯ'ವಾಗಿ 
ಬರಬೇಕಾಗಿದೆ. 


ಆಧುನಿಕ ಕನ್ನಡ ಕಾವ್ಯಕ್ಕೆ ಶ್ರೀ ಗೋಪಾಲಕೃಷ್ಣ ಅಡಿಗರ ಕೊಡುಗೆ ಅತ್ಯಂತ 
ಗಮನಾರ್ಹವಾದುದಂ. ಕನ್ನಡ ಕಾವ್ಯಪರಂಪರೆಗೆ ಹೊಸಪ್ರವಾಹವಾಗಿ ಬಂದರು, 


ಕರ್ನಾಟಕ ಭಾರತಿ 


L 
— 


ಪ್ರಭಾವಿಯಾಗಿ ನಿಂದರು. ನವ್ಯತೆ ಎಂಬುದು ಕಥೆ ಕಾದಂಬರಿಗಳಲೂ ಪ್ರವಹಿಸಿ, 
ಒಂದು ಪಂಥವೇ ಆಯಿತು. ಆದರೆ, ಇಷ್ಟು ಬೇಗ ಅದು ಹಿಂದೇಟು ಹಾಕುವುದೆಂದು 
ನಂಬಿರಲಿಲ್ಲ. ಕಿರಿಯ ತಲೆಮಾರಿನ ಕವಿಗಳು-ಅದರಲ್ಲೂ ಮುಖ್ಯವಾಗಿ ಜಾನಪದ 
ಹಾಗೂ ಕೆಳವರ್ಗದ ಕೂಲಿ ಕುಂಬಳಿಯವರ ಒಡಲ ಬೆಂಕಿಯಾಗಿ, ನಿಜವಾದ 
ಗ್ರಾಮೊಣ ಭಾಷೆಯನ್ನು ಬಳಸಿಕೊಂಡು "ಜನಕಾವ್ಯ' ವನ್ನು ರೂಪಿಸುವ ಹಂಚಿಕೆ 
ಯಲ್ಲಿದ್ದಾರೆ. ಶ್ರೀ ಅಡಿಗರ ಕಾವ್ಯ ಅತ್ಯಂತ ವಿಶಿಷ್ಟವಾದುದು. ಅನನಂಕರಣೀಯ 
ವಾದಂದಂ. ಮೂಲಸತ ಎಗುಂದದಂತೆ ಇತರ ಭಾಷೆಗಳಿಗೆ ಅನುವಾದಿಸುವುದೂ 
ಸಾಧ್ಯವಿಲ್ಲ. ಅಡಿಗರ ಕಾವ್ಯ ಹೊಸ ರೂಪಕ, ಪ್ರತಿಮೆ, ಪ್ರತೀಕಗಳನ್ನ್ನ "ಪ್ರಸ್ತಾ 
ಪಿಸಿ' ಕನ್ನಡ ಕಾವ್ಯಕ್ಕೆ ನೂತನ ಆಯರಾಮವನ್ನೂ ಒದಗಿಸಿತು. ಅವರ ಭಾಷಾ 
ಪ್ರಯೋಗ- ಧ ನಿಪರಂಪರೆಯ ಪದ- ಪದಪುಂಜ ಪ್ರಯೋಗ ಅವರದೇ ಆಗಿದೆ. 
ಪರಂಪರೆಯಾಗಿ ಉಳಿಯುತ್ತದೆ. ಸಮಕಾಲೀನ ಬದುಕನ್ನು ಚಿತ್ರಿಸುವಲ್ಲಿ, ಕಾವ್ಶ 
ರಚನೆಯಲ್ಲಿ ಸ್ವಾತಂತ್ರ್ಯವನ್ನು ರೂಪಿಸುವಲ್ಲಿ ತರುಣಚೇತನಗಳನ್ನು ನವ್ಯಕಾವ್ಯ 
ಕೃಷಿಗೆ ಅಳವಡಿಸುವಲ್ಲಿ ಅಡಿಗರ ಕಾವ್ಕ ಮಣ್ಣಿನ ವಾಸನೆಯ ಕಾವ್ಯ- ವಿಶೇಷ 
ಪ್ರಭಾವಶಾಲಿಯಾಗಿದೆ. ಕಾವ್ಯಕಲೆಯ ದೃಷ್ಟಿಯಿಂದ ಸಿದ್ಧಿಯನ್ನು ಪಡೆದರೂ 
ಅದು ಶ್ರೀಸಾಮಾನ್ಯನಿಗೆ ಕಂದಕವೇ ಆಯಿತು. ಅನೇಕ ಕಡೆ ಒಗಟಿನ ಕಾವ್ಯವೇ 
ಆಗಿದೆ. “ನಾನೇರುವೆತ್ತರಕ್ಕೆ ನೀನೂ ಕೂಡಾ ಏರಿ' ಬಾರೆಂಬ ಕವಿಗಳ ಆಹಾ ನ 
ವಿಮರ್ಶಕರಿಗೆ ಮಾತ್ರವಲ್ಲ, ಕನ್ನಡ ಸಹೃದಯ ಲೋಕಕ್ಕೆ, ಕವಿ-ಕಾವ್ಯ ಪರಂಪರೆಗೆ 
ಬಂಡಾಯ ಕಾವ್ಯಕ್ಕೆ ಇದು ಎಚ್ಚರಿಕೆಯ ಕರೆಗಂಟೆ. 


ಕೊಲರಿಜ್‌ನ ದೃಷ್ಟಿಯಲ್ಲಿ ಇಮ್ಯಾಜಿನೇಶನ್‌ 


ವಿಕ: ಬಿ, ಕೊಟ್ರ ಶೆಟ್ಟಿ 


ಪ್ಲೇಟೋ ಅನುಕರಣ (1೧111೩08) ಸಿದ್ಧಾಂತದ ಹಿನ್ನೆಲೆಯಲ್ಲಿ ಕಲಾನಿರ್ಮಾಣ 
ವನ್ನು ವಿವರಿಸಿದಂದಿನಿಂದ, ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲಿ ಈ ವಿಷಯವಾಗಿ 
ವ್ಯಾಪಕ ಆಲೋಚನೆಗೆ ಪ್ರಾರಂಭವಾಯಿತು. ಆದರ್ಶ ಸತ್ಯದ ಆವಿಷ್ಕಾರಕ್ಕಾಗಿ 
ಮಾನವನು ಜ್ಞಾನಮಾರ್ಗವನ್ನು ಅನುಸರಿಸಬೇಕೆಂಬುದೇ ಪ್ಲೇಟೋನ ವಿಚಾರ 
ಧಾರೆಯ ಪ್ರಧಾನ ಆಶಯವಾಗಿದೆ. ಕಲಾವಿದನ ಅನೆ ೇಷಣೆಯಲ್ಲಿ ಬುದ್ಧಿಗಿಂತಲೂ 
ಭಾವನೆಗಳಿಗೆ ಪ್ರಾಶಸ್ತ್ಯವಿರುತ್ತದೆ. ಕಾಲಸೃಷ್ಟಿಯೆಲ್ಲ ಕಾಲ್ಪನಿಕ ಹಾಗೂ ಭ್ರವರಾ 
ತ್ಮಕವಾದುದರಿಂದ ಇರ್ರೋ ರಾಜ್ಯದ ಪ್ರಜೆಗಳ ವ್ಯಕ್ತಿತ್ವ ನಿರ್ಮಾಣಕ್ಕೆ ಅದರಿಂದ 
ಪರೀತ ಪರಿಣಾಮ ನನಾ ಕಲೆಗಳು ಆದರ್ಶ ಸತ್ಯದ ನಕಲಿನ ನಕಲಂ 
ತಿ of the Copy twice removed from reality)ಗಳಾದುದರಿಂದ 
ಅವುಗಳನ್ನು ಬಹಿಷ್ಕರಿಸಬೇಕೆಂದು ಪ್ರತಿಪಾದಿಸುತ್ತಾನೆ. ಅವನ ಶಿಷ್ಯನಾದ 
ಅರಿಸ್ಟಾಟಲ್‌ ಕಲೆಯ ಅನುಕರಣ ಸ್ವರೂಪವನ್ನು ಒಪ್ಪಿಕೊಂಡಿದ್ದರೂ ಅದಕ್ಕೆ 
ನವೀನ ಅರ್ಥವನ್ನು ಕೊಟ್ಟಿದ್ದಾನೆ. ಈ ದೃಷ್ಟಿಯಲ್ಲಿ ಅನುಕರಣೆ ಎಂಬಂದು 
ಕೇವಲ ನಕಲು ಕ್ರಿಯೆಯಲ್ಲ. ವಕಾನವ ಪ್ರತಿಭೆಯ ಆನಂದದಾಯಕ ಹಾಗೂ 
ಸೃಷ್ಟ್ಯಾತ್ಮಕ ಪ್ರಕ್ರಿಯೆಯೆಂದು ವರ್ಣಿಸಿ ಅದರ ಅರ್ಥವ್ಯಾಪ್ತಿಯನ್ನು ಹಿಗ್ಗಲಿಸಿ 
ದ್ದಾನೆ. ಕಲೆಯನ್ನು ವಾಸ್ತವಿಕತೆಗಿಂತಲೂ ಸಂಭಾವ್ಯತೆಯ ಹಿನ್ನೆಲೆಯಲ್ಲಿ ಅರ್ಥೈಸ 
ಬೇಕೆನ್ನುವದು ಅವನ ಪ್ರತಿಪಾದನೆಯ ಮುಖ್ಯಾಂಶವಾಗಿದೆ. ಕಾವ್ಯವು ಚರಿತ್ರೆಗಿಂತ 
ಹೆಚ್ಚು ತಾತ್ವಿಕವಾದುದು, ಏಕೆಂದರೆ ಚರಿತ್ರೆಯಲ್ಲಿ ನಡೆದ ಸಂಗತಿಗಳಿಗೆ ಪ್ರಾಧಾನ್ಯ 
ವಿದ್ದರೆ. ಕಾವ್ಯವು ಕಾಲ-ದೇಶ ವ್ಯಕ್ತ ವೈಚಿತ್ರಗಳನ್ನು ಮೀರಿದ ಸರ್ವಕಾಲ ಸಂಭಾ 
ವ್ಯತೆಯುಳ್ಳ ಸತ್ಯವನ್ನು ಪ್ರತಿಕರಿಸುತ್ತದೆ. ಕಾವ್ಯವು ಸಂಪೂರ್ಣವಾಗಿ ಪ ಕೃತಿಯ 
ಅನುಕರಣವಲ್ಲ; ಪ್ರಕೃತಿ ಸಾಧಿಸದೇ ಇದ್ದ ಆದರ್ಶ ಪ್ರತಿಮೆಗಳನ್ನು ರೂಪಿಸಲು 
ಸಮರ್ಥವಾಗಂತ್ತದೆ. ಪ್ರಕೃತಿಯಲ್ಲಿನ ಕೊರತೆಗಳ ಪೂರಣವೇ ಕಲೆಯ ಆದರ್ಶ 
ವೆಂದು ಅವನಂ ಸಾರುತ್ತಾನೆ. 
೧೮ನೆಯ ಶತವಕಾನದಲ್ಲಿ ಪಾಶ್ಚಾತ್ಯ ಜೀವನಧೋರಣೆಯಲ್ಲಿ ತೋರಿದ ಮಹ 
ತ್ತರ ಪರಿವರ್ತನೆಯಿಂದ ಸಾಹಿತ್ಯ ಮತ್ತು ವಿಮರ್ಶೆಗಳೆರಡೂ ಪ್ರಭಾವಿತವಾದವು. 
ಅಲ್ಲಿಯವರೆಗೆ ಗ್ರೀಕ್‌ ಹಾಗೂ ರೋವಂನ್‌ ವಕಾದರಿಗಳ ಅನುಕರಣದಿಂದಲೇ ತೃಪಿ 


೮ ಕರ್ನಾಟಕ ಭಾರತಿ 


ಗೊಳ್ಳುತ್ತಲಿದ್ದ ಪಾಶ್ಚಾತ್ಯರ ಅಭಿಜಾತ (Classical) ದ ಷ್ಟಿಕೋನವನ್ನು ಪ್ರತಿ 
ಭಟಿಸುವ ರೋಮ್ಯಾಂಟಿಕ್‌ ಧೋರಣೆಯು ಪ್ರಚುರಗೊಂಡಿತು. ಇದರ ಪರಿಣಾಮ 
ವೆಂದರೆ, ಸಾಹಿತ್ಯ ವಿಮರ್ಶೆಯಲ್ಲಿ ಸಾರ್ವಭೌಮತ್ವ ಪಡೆದ "ಇಮಿಟೇಶನ್‌'ಕ್ಕೆ ಪ್ರತಿ 
ಯಾಗಿ "ಇಮ್ಮಾಜಿನೇಶನ್‌' ಪರಿಕಲ್ಪನೆ ಬಳಕೆಗೆ ಬಂದಿತು. ಬ್ಲೇಕ್‌, ಶೆಲ್ಲೇ, ವರ್ಡ 
ವರ್ತ, ಕೊಲರಿಜ್‌ ಮೊದಲಾದವರು "ಇವಕ್ಯಾಜಿನೇಶನ್‌' ಎನ್ನುವದೇ "ಕಲಾ 
ನಿರ್ಮಿತಿಯ ಮೂಲತತ್ವ' ಎಂದು ಪ್ರತಿಪಾದಿಸಿದರು. ಸ್ವತಃ ಕವಿಯೂ, ಶ್ರೇಷ್ಠ 
ವಿಮರ್ಶಕನೂ ಆದ ಕೊಲರಿಜ್‌ ತನ್ನ ವಿಮರ್ಶೆಯ ಕೃತಿ" Biographia Litera- 
riaದಲ್ಲಿ ಇಮ್ಯಾಜಿನೇಶನ್‌ ಕಂರಿತು ದೀರ್ಫವಾಗಿ ಆಲೋಚನೆಗೈಯ್ದ್ಹಿದ್ದಾನೆ. ಕಲಾ 
ಸೃಷ್ಟಿಯ ಮೂಲವನ್ನೇ ಸ್ಪರ್ಶಿಸುವ ಇಮ್ಯಾಜಿನೇಶನ್‌ ಸಿದ್ಧಾ ಂತವನ್ನು ಕುರಿತು 
ಇಷ್ಟೊಂದು ವ್ಯಾಪಕವಾಗಿ ಆಲೋಚಿಸಿದವರು ಆಂಗ್ಲ ವಿಮರ್ಶಕರಲ್ಲಿ ಅತಿ ವಿರಳ. 
ಕೊಲರಿಜ್‌ನ ವಿಚಾರಗಳು ಅಭ್ಯಾಸಯೋಗ್ಯವಾಗಿರುವದರಿಂದ ಅವುಗಳ ವಿಶ್ಲೇಷಣೆ 
ಯನ್ನು ಕೈಗೆತ್ತಿಕೊಳ್ಳಲಾಗಿದೆ. 


ಇ “೮.5 

ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ "ಪ್ರತಿಭೆ' ಎಂದು ಯಾವುದನ್ನ ಗುರುತಿ 
ಸಿದರೋ ಆ ಮೂಲಶಕ್ತಿಯನ್ನು "868185" ಎಂದು ೧೮ನೆಯ ಶತಮಾನದ 
ಪಾಶ್ಚಾತ್ಯರು ಕರೆದಿದ್ದಾರೆ. ಕೊಲರಿಜ್‌ ಇದನ್ನು ಇಮ್ಯಾಜಿನೇಶನ್‌' ಎಂದು 
ಹೆಸರಿಸಿದ್ದಾನೆ. " ಇಮ್ಯಾಜಿನೇಶನ್‌ ' ಕಲಾವಿದನಿಗಿರುವ ಒಂದು ವಿಶೇಷವಾದ 
ದೃ ಷ್ಟಿ ಸಾ ಶಕ್ತಿ ಫಾಂದು ಅವನು ಪರಿಭಾವಿಸಿದ್ದಾ ನೆ. ಇಂದ್ರಿಯಗೋಚರವಾದ 
ಿತೀ0ಕೆಯ ಜಗತ್ತಿನ ಹಿಂದಿರುವ ಸತ್ಯದ ನಿಜಸ ರೂಪವನ್ನು ಅರಸುವ ದರ್ಶನ 
(1115100) ವಿದಾದುದರಿಂದ ಕಲಾವಿದನಿಗೆ "ದಾರ್ಶನಿಕ? ( Visionary ) ಎಂಬ 
ಹೆಸರು ಪ್ರಾಪ್ತವಾಗಿದೆ. ಕೊಲರಿಜ್‌ನ ದೃಷ್ಟಿಯಲ್ಲಿ ಇವಕ್ಯಾಜಿನೇಶನ್‌ ಎನ್ನುವದು 
ಮಾನವ ಸಹಜವಾದ ಸ ಪ್ಟಿಶಕ್ತಿ; ಮಾನವನ ಬುದ್ದಿ ಶಕ್ತಿಗೆ ಭಿನ್ನ ವಾದ ಅಂತರ್ದೃಷ್ಟಿ 


( Intuition ) ಇಲ್ಲವೇ ಪ್ರತಿಭಾದೃಷಿ ಇ. (ಖ್ಯ eye of the mind) ಎಂದು 
ಪರಿಗಣಿತವಾಗಿದೆ. 


ಇಮ್ಯ್ಯಾಜಿನೇಶನ್‌ ಹಾಗೂ ಫ್ಯಾಸ್ಸಿ : ಇಮ್ಯಾಜಿನೇಶನ್‌ ಮತ್ತು ಫ್ಯಾನ್ಸಿ 
ಎಂಬ ಪದಗಳು ಪಾಶ್ಚಾತ್ಯ ವಿಮರ್ಶೆಯಲ್ಲಿ ಬಹ: nun ಬಳಕೆಯಲ್ಲಿದ ವು. 
ಕಿನ್ನರ ಕಥೆಗಳ ಅದ್ದು ತರಮ್ಮತೆ ನನ್ನು. ವಿವರಿಸುವ ಸಂದರ್ಭದಲ್ಲಿ ಇವುಗಳ 
ಪ್ರಯೋಗವಾಗುತಿ ತ್ತು. ಅನೇಕ ಸಂದರ್ಭಗಳಲ್ಲಿ ಇವು ಸಮಾನಾರ್ಥಕಗಳಾಗಿ 
ಬಳಕೆಗೊಂಡರೂ ೧೮ನೆಯ ಶತಮಾನದಲ್ಲಿ ಇಮ್ಯಾಜಿನೇಶನ್‌ ಹೆಚ್ಚು ನವಿರಾದ 
ಇಗೂ ಗೌರವಪೂರ್ಣವಾದ « ಅರ್ಥವನ್ನು ಪಡೆಯಿತು. ಇಂದ್ರಿಯಾನುಭವಗಳ 
ಮುಖಾಂತರ ಸಂವೇದನೆಯ ಕೇಂದ್ರವಾದ. ಮನಸ್ಸಿನಲ್ಲಿ ವಸ್ತುಗಳ ಪ್ರತಿಮೆಗಳನ್ನು 
ಸೃಷ್ಟಿಸುವ ಶಕ್ತಿಗೆ "ಇಮ್ಯಾಜಿನೇಶನ್‌' ಎಂಬ ಸಾಮಾನ್ಯವಾದ ಹೆಸರಿದೆ. ಈ 
ಪ್ರತಿಮಾ ನಿರ್ಮಾಣವು ಒಂದು ಸೃಷ್ಟ್ವಾತ್ಮಕ ಕ್ರಿಯೆ, ಮನಸ್ಸಿನಲ್ಲಿ ಮೂಡಿದ 


2) ಕೊಲರಿಜ್‌ನ ದೃಷ್ಟಿಯಲ್ಲಿ ಇಮ್ಯಾಜಿನೇಶನ್‌ ೯ 


ಪ್ರತಿಮೆಗಳನ್ನು ಸಂಯೋಜಿಸಿ ಅಭಿವ್ಯಕ್ತಿಗೆ ತರುವ-ಕೆಲಸ "ಫ್ಮಾನ್ಸಿ' (ಚಿತ್ರಕ ಶಕ್ತಿ)ಯ 
ದೆಂದು `ವಿಲಿಯಂ ಟೇಲರ್‌” ವಿವರಿಸಿದ್ದಾನೆ. 

ತತ್ವಜ್ಞಾನಿಯಾದ ಹಾಬ್ಸ ಇಮ್ಯಾಜಿನೇಶನ್‌ ಮತ್ತು ಫ್ಯಾನ್ಸಿ ಇವುಗಳಲ್ಲಿ 
ಯಾವ ವ್ಯತ್ಯಾಸವನ್ನೂ ಮಾಡುವದಿಲ್ಲ. ವಸ್ತುಗಳು ಎದುರಿಗೆ ಬಂದಾಗ ಇಂದ್ರಿಯ 
ಗಳಲ್ಲಿ ಒಂದು ವಿಧವಾದ ಸ್ಪಂದನ (Vibration) ಉಂಟಾಗುವದೆಂದೂ, ನಮ್ಮ 
ಜಾಗೃತ ಇಲ್ಲವೇ ಸ್ವಪ್ನಾವಸ್ಕೆಯಲ್ಲಿ ಉಂಟಾಗುವ ಇಂದ್ರಿಯ ಸ್ಪಂದನೆಗಳನ್ನೇ 
ಗ್ರೀಕರು ಫ್ಯಾನ್ಸಿ ಎಂದು ಹೆಸರಿಸಿದ್ದಾರೆ, ವಸ್ತುಗಳನ್ನು ಇಂದ್ರಿಯಗಳಿಂದ ದೂರ 
ವಿರಿಸಿದಾಗ ಅವುಗಳ ಅಸ್ಪಷ್ಟ ಪ್ರತಿಮೆ ಮನಸ್ಸಿನಲ್ಲಿ ಮೂಡಿನಿಲ್ಲುತ್ತವೆ. ಇದಕ್ಕೆ 
ಲ್ಯಾಟಿನ್‌ ವಿದ್ವಾಂಸರು * ಇಮ್ಮಾಜಿನೇಶನ್‌ ' ಎಂದು ಹೆಸರಿಸಿದ್ದಾರೆ. ' ನಶಿಸಿ 
ಹೋಗುತ್ತಿರುವ ಹಳೆಯ ವಸ್ತು ಪ್ರತಿರೂಪಗಳನ್ನು ಸ್ಮರಣೆಯಲ್ಲಿ ಹಿಡಿದಿಡುವ 
ಶಕ್ತಿಗೆ "Mೇಂry' ಎಂಬ ಪದವನ್ನು ಬಳಸಿದ್ದಾರೆ. ಹೀಗಾಗಿ ಇಮ್ಯಾಜಿನೇಶನ್‌, 
ಫ್ಯಾನ್ಸಿ ಹಾಗೂ memory ಈ ಮೂರೂ ಒಂದೇಶಿ ಇಮ್ಯಾಜಿನೇಶನ್‌ ಎಂಬುದನ್ನು 
ನಾವು "ಅಳಿಯುತ್ತಿರುವ ಇಂದ್ರಿಯ ಪ್ರಜ್ಞೆ” (Decaying sense) ಎಂದು ಕರೆಯ 
ಬಹುದಾಗಿದೆ. ಇದು ಹಾಬ್ಸನ ಒಟ್ಟು ಅಭಿಪ್ರಾಯವಾಗಿದೆ. 

ಜಾನ್‌ ರಸ್ಕಿನ್‌ ವಸ್ತುವಿನ ಬಾಹ್ಯರೂಪವನ್ನು ಸ್ಪಷ್ಟವಾಗಿ, ಕಣ್ಣು ಕೋರೈಸು 
ವಂತೆ ಚಿತ್ರಿಸಿಕೊಡುವ ಶಕ್ತಿಯನ್ನು ಫ್ಯಾನ್ಸಿ ಎಂದೂ, ಅದರ ಅಂತರಂಗದ ಅವ್ಯಕ್ತ 
ಹಾಗೂ ಅಸ್ಪಷ್ಟ ರಹಸ್ಯವನ್ನು ರೂಪಿಸುವ ಶಕ್ತಿಯನ್ನು ಇಮ್ಯಾಜಿನೇಶನ್‌ ಎಂದೂ 
ಕರೆಯುತ್ತಾರೆ. *  ಚಾರ್ಲ್ಸಲ್ಯಾಂಬ್‌ನು ಅಸ್ಪಷ್ಟ ಹಾಗೂ ಅವ್ಯಕ್ತ ವಿಚಾರಗಳಿಗೆ 
ವ್ಯಕ್ತರೂಪವನ್ನು ಕೊಟ್ಟು, ಅಂತರಂಗದ ಪ್ರತಿಮೆಗಳನ್ನು ಸಂಯೋಜನೆಗೊಳಿಸುವ 
ಶಕ್ತಿ ಇಮ್ಯಾಜಿನೇಶನ್‌ಗೆ ಇದೆಯೆಂದು ವಿವರಿಸುತ್ತಾನೆ. 

Imagination draws all things to one. It makes things 
animate or inanimate, beings with their attributes, subjects 
with their accessories, take one colour and serve one eflect. 

ವರ್ಡ್ಸವರ್ತನು ಇದನ್ನು ವಸ್ತುವಿನ ಆಕೃತಿ ಹಾಗೂ ವರ್ಣಗಳನ್ನು ಪರಿವರ್ತಿಸಿ 
ತೋರುವ ಕಲಾವಿದನ ಬೌದ್ಧಿಕ ಲೆನ್ಸ್‌: ನಾಟಕದ ವಿವಿಧ ಪಾತ್ರಗಳನ್ನು ಸಜ್ಜು 
ಗೊಳಿಸುವ, ವೇಷ ತೋರಿಸುವ ವ್ಯಕ್ತಿ: ಭಿನ್ನ ಸ್ವಭಾವ ಹಾಗೂ ಪ್ರತ್ಯೇಕವಾದ 
ಎರಡು ರಾಸಾಯನಿಕ ದ್ರವಗಳನ್ನು ಒಂದುಗೂಡಿಸಿ, ನವೀನವಸ್ತುವನ್ನು ರೂಪಿ 


1. Literary Criticism : A short History, Page 386. 

2. Quoted— Literary Criticism— A short history— page 254. 

3. The fancy sees outside, and is able to give a portrait of the outside, 
clear. brilliant and full of details. The imagination sees the heart 
and inner nature and makes them felt, but is often obscure, 
mysterious and interrupted in its giving of outer details, 


೧೦ ಕರ್ನಾಟಕ ಭಾರತಿ 


| 


ಸುವ ರಾಸಾಯನಿಕ ಪ್ರಕಿಯೆ ಎಂದು ಮುಂತಾಗಿ ಹೋಲಿಕೆಗಳ ಮೂಲಕ ಅದರ 
ನವನಿರ್ಮಾಣ ಶಕ್ತಿಯನ್ನು ಹೊಗಳಿದ್ದಾನೆ. ಕಾಲಾಭಿವ್ಯಕ್ತಿಯನ್ನು ಕುರಿತಂ ಹೇಳಂತ್ತ 
ಅದರಲ್ಲಿ ಇಮ್ಯಾಜಿನೇಶನ್‌ ಹಾಗೂ ಫ್ಯಾನ್ಸಿಗಳೆರಡೂ ಪಾಲುಗೊಳ್ಳ ತ್ತವೆ. ಇವು 
ಗಳಲ್ಲಿರುವ ವ್ಯತ್ಕಾಸವೆಂದರೆ-- ಒಂದು ಶ್ರೇಷ್ಠ ಹಾಗೂ ಗಂಭೀರವಾದರೆ, 


ಇನ್ನೊಂದು ಲಘುವಾದ ಕೆಳಮಟ್ಟದ ಶಕ್ತಿ*. ಆದರೆ ಎರಡೂ ಸೃಷ್ಟ್ವಾತ್ಮಕವಾದವು 


« 


ಗಳೇ ಎಂದು ಹೇಳಿದುದನ್ನು ಕೊಲರಿಜ್‌ ಅಲ್ಲಗಳೆಯುತ್ತಾನೆ*. 


ಕಾವ್ಯಕೃತಿಯಲ್ಲಿ ಇವೆರಡೂ ಬೆರೆತುಕೊಂಡಿರಬಹುದು. ಆದರೆ ಇಡೀ ಕಲ್ಪನಾ 
ಸೃಷ್ಟಿಯ ಹಿಂದಿರುವ ಮೂಲತತ್ವ(Seminal 8118017106) ವೆಂದರೆ ಇಮ್ಯಾಜಿನೇ 
ಶನ್‌ ಒಂದೇ. ಸೃಷ್ಟಿ ಪ್ರಕ್ರಿಯೆಯಲ್ಲಿ ಫ್ಯಾನ್ಸಿಯ ಕೆಲಸವು ಅಷ್ಟೊಂದು ಮಹತ್ವ 
ದ್ವಲ್ಲ ಹೊಸ ಪ್ರತಿಮೆಗಳನ್ನು ನಿರ್ಮಿಸುವ ಶಕ್ತಿ ಅದಕ್ಕಿಲ್ಲ. The fancy is 
indeed no other than a mode of memory, ಎಂದರೆ ಕಲ್ಪನೆಯಿಂದ 
ನಿರ್ಮಿತವಾದ ಸಿದ್ಧಪ್ರತಿಮೆಗಳನ್ನು ನೆನಪಿಗೆ ತಂದುಕೊಡುವ ಒಂದು ಬಗೆಯ ಸ್ಮರಣೆ 
ಮಾತ್ರ.  ಇಮ್ಮಾಜಿನೇಶನ್‌ ಸ್ಮಷ್ಟಿ-ಪುನಃ ಸೃಷ್ಟಿ ಕ್ರಿಯೆಯಲ್ಲಿ ನಿರಂತರ ತೊಡ 
ಗಿರುವ ಜೀವಂತಶಕ್ತಿ. ಪ್ರತಿಮೆಗಳನ್ನು ಸೃಷ್ಟಿಸುವ, ಪರಿವರ್ತಿಸುವ, ಸಂಯೋಜಿ 
ಸುವ ಕಾರ್ಯವೆಲ್ಲ ಅದರಿಂದಲೇ ನಡೆಯುತ್ತದೆಂದು ವಿವರಿಸಿದ್ದಾನೆ. 


ಅಸೋಸಿಯೇಶನ್‌ ಮತ್ತು ಇಮ್ಯಾಜಿನೇಶನ್‌ 

ಕೊಲರಿಜ್‌ನು ಪಾಶ್ಚಾತ್ಯ ತತ ಜ್ಞಾನದಲ್ಲಿ ಬಹುಕಾಲದಿಂದಲೂ ಪ್ರಚಲಿತ 
ಎದ್ದ ಅಸೋಸಿಯೇಶನ್‌ ತತ್ವದಿಂದ ಪ್ರಭಾವಿತನಾಗಿದ್ದಾನೆ. ಅರಿಸ್ಟಾಟಲ್‌ 
ಹೆಕಾರ್ಟಸ್‌, ಹಾಬ್ಸ, ಹಾರ್ಟೆ ಮುಂತಾದವರು ಈ ಸಿದ್ಧಾಂತದ ಪ್ರಮಂಖ 
ಪ್ರತಿಪಾದಕರಾಗಿದ್ದಾರೆ. ಭೌತಿಕ ವಸ್ತುಗಳ ಹಿಂದೆ ಗುರುತಾ ಿಕರ್ಷಣ ತತ್ವವಿದ್ದಂತೆ 
ಮಾನವನ ಮನಸ್ಸಿನ ಪ್ರಭಾವಗಳನ್ನು ಸಮನ ಸ ಯಗೊಳಿಸುವ ತತ್ವವೇ ಈ 
ಅಸೋಸಿಯೇಶನ್‌. ಜ್ಞಾನ ಸಾಧನೆಯಲ್ಲಿ ತೊಡಗುವ ವಕಾನವನ ಮನೋ 
ವಿಶ್ಲೇಷಣೆಯ ಹಿನ್ನೆಲೆಯಲ್ಲಿ ಇದರ ರೂಪರೇಷೆಗಳನ್ನು ಏವರಿಸಿದ್ದಾರೆ. ವ್ಯಕ್ತಿಯ 
ಏಚಾರಗಳ ಸೂಕ್ಷ ಒತೆಯನ್ನು ವಿವರಿಸಲು ಅವನ ಹಿಂದಿನ ಹಾಗೂ ಇಂದಿನ ಅನುಭವ 
ಗಳನ್ನು ಪರಿಗಣಿಸಿ ಒಟ್ಟು ಸ ಭಾವನಾತ್ಮಕ ಪ್ರತಿಕ್ರಿಯೆ (6170110881 response) 
ಯನ್ನು ಪರಿಶೀಲಿಸಬೇಕಾಗುತ್ತದೆ. ಪರಿಭಾವನೆಗೆ ಒಳಗಾದ ವಸ್ತುವು ಅಂತಹ 
ತ. ಶಾ ೩8876886 and to associate, 


as well to imagination as to fancy. 


೪118೬) fancy and imagination were two distinct and widely different 
faculties, instead of being, according to general belief either two 
817705 with one meaning or to farihest the lower and higher degree 


of one and the same power. “Biographic Literaria”. Chapter-4. 
page-4s, 


to evoke and to combine belong 


ವಿ, 


ಕೊಲರಿಜ್‌ನ ದ ೃಷ್ಟಿಯಲ್ಲಿ ಇಮ್ಯಾಜಿನೇಶನ್‌ ೧೧ 


ಇನ್ನೂ ಅನೇಕ ವಸ್ತು ವಿಚಾರಗಳಿಂದ ಪ್ರಭಾವಿತವಾಗಿರುತ್ತದೆಯೆಂಬ ವ್ಯಕ್ತಿನಿಷ್ಠ 
ನೆಲೆಯನ್ನು ೧೮ನೆಯ ಶತಮಾನದ ಮನಶ್ಯಾಸ್ತ್ರವು ಸಮರ್ಥವಾಗಿ ಪ್ರತಿಪಾದಿಸಿತ್ತು. 
ಇದರಿಂದ ಮಾನವ ವ್ಯಕ್ತಿತ್ವದ ತಾರ್ಕಿಕ ಇಲ್ಲವೇ ವಿಚಾರಾತ್ಮಕ ದೃಷ್ಟಿಗಿಂತಲೂ 
ಅವನ ಇಡೀ ವ್ಯಕ್ತಿತ್ವಕ್ಕೆ ಅಸೋಸಿಯೇಶನ್‌ ತತ್ವವು ಒಳಪಡುತ್ತದೆಂಬ ವಿಚಾರವು 
ಸ್ಪಷ್ಟವಾಯಿತು. ಇದರ ಪ್ರಮುಖ ಪ್ರತಿಪಾದಕನಾದ ಹಾರ್ಟ್ಲೆನ "ದಿ ಟ್ವೇನ್‌ 
ಆಫ್‌ ಆಯ್‌ಡಿಯಾಸ್‌' ಎಂದರೆ ಒಂದು ವಿಚಾರವು ತತ್‌-ಸದೃಶ ವಿಚಾರಗಳನ್ನು 
ಸ್ವಾಭಾವಿಕವಾಗಿ ಹುಟ್ಟಿಸುತ್ತ ಹೋಗುತ್ತದೆ, ಎಂಬುದನ್ನು ಕೋಲರಿಜ್‌ ಅಲ್ಲಗಳೆ 
ಯುತ್ತಾನೆ. ವಿಚಾರ ಸರಪಳಿ ಯಾಂತ್ರಿಕವಾಗಿ ಬೆಳೆಯಲಾರದು ಎಂಬುದು ಅವನ 
ಅಭಿಪ್ರಾಯ. ಅವುಗಳ ಹಿನ್ನೆಲೆಯಲ್ಲಿ ಭಾವನೆ ಸಂವೇದನೆಗಳ ರೂಪದ ಆತ್ಮಶಕ್ತಿ 
(soul power) ಇರಲೇಬೇಕೆಂದೂ, ಯಾಂತ್ರಿಕವಾದ ಅಸೋಸಿಯೇಶನ್‌ ತತ ಕ್ಕೆ 
ಬದಲಾಗಿ ಆತ್ಮದ ಸಂವೇದನಾತ್ಮಕ ಅಂಶಗಳನ್ನೊಳಗೊಂಡ ಇಮ್ಯಾಜಿನೇಶನ್‌ 


ಹೆಚ್ಚು ಅರ್ಥಪೂರ್ಣವಾದುದೆಂದೂ ಸಾರುತ್ತಾನೆ. 


Association depends in a much greater degree on the occu- 
rance of resembling states of feeling than the train of ideas. 


I almost think that ideas never recall ideas as far as they 
are ideas, any more than leaves in a forest create each others 
motion. The breeze is through then- 1! is or state of feeling. 

ಕೊಲರಿಜ್‌ “ಬಯಾಗ್ರಫಿಯಾ ಲಿಟರರಿಯಾ'ದ-೫ರಿಂದ ೯ ರವರೆಗಿನ 
ಅಧ್ಯಾಯಗಳಲ್ಲಿ ಅಸೋಸಿಯೇಶನ್‌ ತತ್ವದ ಹುಟ್ಟು ಹಾಗೂ ಸ್ವರೂಪಗಳನ್ನು 
ಕುರಿತು ವಿಚಾರ ವಿಮರ್ಶೆ ಮಾಡಿದ್ದಾನೆ. ಅದರಲ್ಲಿ ಲೋಪದೋಷಗಳು ಕಂಡು 
ಬಂದಾಗ ತನ್ನ ಸುಸಂಬದ್ಧವಾದ ಇಮ್ಯಾಜಿನೇಶನ್‌ ಪರಿಕಲ್ಪನೆಯ ಪ್ರತಿಪಾದನೆಗೆ 
ತೊಡಗಿದ್ದಾನೆ. ಇಮ್ಮಾಜಿನೇಶನ್‌ ಮನಸ್ಸಿನ ಸ್ವಾಭಾವಿಕ ಜ್ಞಾನ ಗ್ರಹಣ ಕ್ರಿಯೆ; 
ಇಂದ್ರಿಯಾನುಭವಗಳಿಂದ ಬಿಡಿಬಿಡಿಯಾಗಿ ರೂಪಗೊಳ್ಳುವ ಪ್ರತಿವೆಂಗಳನ್ನು ಒಂದು 
ಗೂಡಿಸಿ ಪುನಃ ಸೃಷ್ಟಿಸುವ ಕೆಲಸವನ್ನೂ ಮಾಡುವದರಿಂದ ತನ್ನ ಸಿದ್ಧಾಂತವನ್ನು 
ಅವನು ಸಂಯೋಜನ ಕಲ್ಪನೆ (05017018510 imagination) ಎಂದು ಹೆಸರಿಸಿದ್ದು 
ಅರ್ಥಪೂರ್ಣವಾಗಿದೆ. 


ಫಿ೧ಲರಿಜ್‌ನ "ಸಂಯೋಜಕ ಕಲ್ಪನೆ?ಯ ಸ್ವರೂಪ 


ಮಾನವ ಪ್ರತಿಭೆಯ ಸಮಸ್ತ ಸೃಷ್ಕ್ಯಾತ್ಮಕ ಶಕ್ತಿಗಳನ್ನು ಕೊಲರಿಜ್‌ ಇಮ್ಯಾ 
ಜಿನೇಶನ್‌ ಸಿದ್ಧಾಂತದಲ್ಲಿ ಸಮೀಕರಿಸಿದ್ದಾನೆ. ಅದರಲ್ಲಿ ಮೂಲಕಲ್ಪನೆ (Primary 
imagination) ಮತ್ತು ಕಲಾತ್ಮಕ ಕಲ್ಪನೆ (Poetic or secondary imagina- 


08) ಎಂದು ಎರಡು ಪ್ರಕಾರಗಳನ್ನು ಪರಿಕಲ್ಪಿಸಿದ್ದಾನೆ. 


ತ್ರಿ 
ತಿ ಕರ್ನಾಟಕ ಭಾರ 


The imagination then, I consider either primary or secon- 
dary. The primary imagination I hold to be the living power 
and prime agent of all human perception, as a repetition in the 
finite mind of the eternal aet of creation!'in the infinite 1 Am. 
The secondary imagination, I consider to be as an echo of the 
former, co-existing with the conscious will, and yet still as 
identical with the primary imagination— in the kind of its 
agency and only differing in degree and mode of its operation. 
It dissolves, difuses, dissipates in order to recreate; or where 
this process is rendered impossible, yet still atall events it 
struggles to idealize and unify. Itis essentially vital, even all 
objects (as objects) are essentially fixed and dead.° 

ಮೇಲಿನ ಅವತರಣಿಕೆಯಲ್ಲಿ ಇಮ್ಯಾಜಿನೇಶನ್‌ ತತ್ವದ ಸ್ವರೂಪ ಹಾಗೂ 
ಪ್ರಕಾರಗಳ ವಿವರಣೆಯನ್ನು ನೀಡಿದ್ದಾನೆ. ಸೃಷ್ಟಶೀಲ ಕಲ್ಪನೆಯಲ್ಲಿ ಎರಡು 
ಹಂತಗಳನ್ನು ಪರಿಕಲ್ಪಿಸಿದ್ದಾನೆ. ದಿನನಿತ್ಯದ ಅನುಭವಕ್ಕೆ ಬರುವ ವಸ್ತುಗಳ 
ಜ್ಞಾ ನವನ್ನು ಕೊಡುವ ಶಕ್ತಿಯನ್ನು ಮೂಲಕಲ್ಪನೆ (Primary imagination) 
ಎಂದು ಹೆಸರಿಸುತ್ತಾರೆ. ಇದನ್ನು ಪಂಚೇಂದ್ರಿಯಗಳ ಮುಖಾಂತರ ಮನಸ್ಸಿನಲ್ಲಿ 
ವಸ್ತು ಪ್ರತಿಮೆಗಳನ್ನು ಮೂಡಿಸುವ ಮೂಲಭೂತವಾದ ಸೃಷ ್ಯಾತ್ಮಕ ಪ್ರಕ್ರಿಯೆ 
ಎಂದು ವರ್ಣಿಸಿದ್ದಾರೆ. ಮನಸ್ಸಿನ ಜಾಗೃತ ಹಾಗೂ ಅಜಾಗೃತ ವಲಯಗಳಲ್ಲಿ 
ಬಿಡಿ ಬಿಡಿಯಾಗಿ ಹರಡಿಕೊಂಡಿರುವ ಅನುಭವಗಳಿಗೆ ತಕ್ಕ ಪ್ರತಿಮೆಗಳನ್ನು ರೂಪಿಸಿ 
ಕೊಡುವದೇ ಇದರ ಮುಖ್ಯ ಕೆಲಸ, ಇದು ಕೇವಲ ಇಂದಿ ಯಾನುಭವಕ್ಕೆ ಸೀಮಿತ 
ವಾಗದೇ ದೈವೀ ಸೃಷ್ಟಿಯ ಅಮೂರ್ತ ವಿಚಾರಗಳನ್ನು ಮೂರ್ತಗೊಳಿಸುವ ಕೆಲಸ 
ವನ್ನು ಮಾಡುತ್ತದೆ. tis interpretation of divine nature than 
our own ಎಂದರೆ ಅಂತರಾಳದಲ್ಲಿ ಹುದುಗಿದ ದೈವೀ ಪ್ರಜ್ಞೆ ಯ ಅನುಭವವನ್ನು 
ಮೂರ್ತಿಗೊಳಿಸುತ್ತದೆ ಎಂಬ ಮಾತುಗಳು ಗಮನ. ಇದು ಸಾಮಾ 
ನ್ನರ ಮಾತಾಯಿತು. ಕಲಾವಿದನು ಬಳಸಿಕೊಳ್ಳುವ ಕಲ್ಪನೆಯ ಸ್ವರೂಪವೆಂತ 
ಹದು? ಈಪಶ್ತೆ ಗೆ ಉತ್ತರವನ್ನು ಅವನ ಕಾವ್ಯ ಕಲ (Poetic or secon- 
dary ಟಂ) ಅ ಕಾಣಬಹುದಾಗಿದೆ. ವ ್‌ ಬಿಡಿಬಿಡಿ 
ಯಾಗಿ ಸೃಷ್ಟಿಗೊಂಡ ಪ್ರತಿಮೆಗಳನ್ನು ಸಂಯೋಜಿಸಿ ಸ್ಪಷ್ಟವಾಗಿ ಅಭಿವ್ಯಕ್ತಗೊಳಿ 
ಸುವ ಇದು ಮೂಲಕಲ್ಪನೆಗಿಂತಲೂ ಹೆಚ್ಚು ಪ್ರಭಾವಿಯಾದ ಶಕ್ತಿ. ಪ್ರಕೃತಿಯ 
ಪ್ರತಿಮೆಗಳಲ್ಲಿ ಹಂಚಿಹೋಗಿರುವ ಎಲ್ಲ ಬೆಳಕಿನ ಸೆಳಕುಗಳನು "ಘೋಕಸ್‌' 
ಮಾಡುವ ಸಾಮಥ ವು ಕಲಾವಿದನ ಪ್ರತಿಭೆಗೆ ಇರುತ್ತದೆ. ಪ ಜ್ಞ ಯ ಆಳದಲ್ಲಿ 
ಹುದುಗಿದ ಪ್ರತಿಮೆಗಳು ಹಾಗೂ ಅಸ್ಪಷ್ಟ ಅಮೂರ್ತ ಪರಿಕಲ್ಪ ನೆಗಳನ್ನು ಸ್ಫುಟ 


6. Biographia Literaria- Edited by Earnest Rhys- page 159-60. 


ಕೊಲರಿಜ್‌ನ ದೃಷ್ಟಿಯಲ್ಲಿ ಇಮ್ಕಾಜಿನೇಶನ್‌ | ೧೩ 


ಗೊಳಿಸಿ, ಸಮನ್ವಯಗೊಳಿಸಿ ವ್ಯ ವಸ್ಥಿ ತವಾದ ಕಲಾಕೃತಿಯೊಂದರ ನಿರ್ಮಾಣ ನಕ್ಕ ಇದು 
ಪೆ ಪ್ರೇರಕವಾಗುತ. ದೆ. ಕು "ದೇವರು, ಜರು ಆತ್ಮಸೌಂದರ್ಯ ದ 
ಲಾದ ಅಮೂರ್ತ ವಿಚಾರಗಳನ್ನು ಕೇವಲ ಗ್ರಹಿಕೆ (Hypothesis) ಎಂದು ಕರೆದರೆ 
ಇವಕ್ಕೆ ಸಾಂಕೇತಿಕ ಅಭಿವ್ಯಕ್ತಿ ನೀಡುವ ಕ್ರಿಯೆ ಕಾವ್ಯಕಲ್ಪನೆಗೆ ಸಾಧ್ಯವಾಗುತ್ತ 
ಲ ಕೊಲರಿಜ್‌ನ ಅಭಿಮತವಾಗಿದೆ. ಕಾವ್ಯಕಲ್ಲ ನೆಯು ಸೃಷ್ಟಿಸುತ್ತಲೇ 
ಅವುಗಳನ್ನು ಅರಿಯುತ್ತದೆ ಎನ್ನುತ್ತಾನೆ. ಕಲಾವಿದನು ಬಾಹ್ಯ ಜಗತ್ತಿನ ಅನುಭವ 
ಗಳನ್ನು ಇಂದ್ರಿಯಗಳ ಮೂಲಕವೇ ಪಡೆಯಬೇಕು. ಎಲ್ಲ ಲಲಿತ ಕಲೆಗಳು ಬಾಹ್ಯ 
ಜಗತ್ತಿನ ಅನುಭವಗಳಿಗೆ ಸಂಬಂಧಪಡುತ್ತವೆ. ಆದರೆ ಕಲಾಸೃಷ್ಟಿಗೆ ಪ್ರಚೋದನೆ 
ನೀಡುವ ಸಂವೇದನೆಯ ದೈತ್ಯ ಶಕ್ತಿಯೊಂದು ಹಿನ್ನೆಲೆಯಲ್ಲಿ ಇರಲೇಬೇಕು, “ಮಂಜಿ 
ನಿಂದ ಆಚ್ಛಾ ದಿತವಾದ ಕಿಟಕಿಯ ಸರಳುಗಳಲ್ಲಿ ಹರಿದು ಬರುವ ಚಂದ್ರ ಕಿರಣಗಳನ್ನು 
ನೋಡುುತ್ತಿ ರುವಂತೆ ನನ್ನ ಮನಸ್ಸಿನಲ್ಲಿಯೇ ಇದ್ದ ಅವ್ಯಕ್ತ ಸತ ವೊಂದಕ್ಕೆ ಅಭಿವ್ಯಕ್ತಿ 

ನೀಡುವ ಸಾಂಕೇತಿಕ ಭಾಷೆಯ ಶೋಧಕ್ಕಾಗಿ ಹ ತೆ ನನ್ನಲ್ಲಿಯೇ ಹುದು 
ಗಿದ ಯಾವುದೋ ಒಂದು ಮರೆತು ಹೋದ ಸತ್ಯದ ಅಸ್ಪಷ್ಟ ಅನಿಸಿಕೆ ಮೂಡಿನಿಲ್ಲು 
ತದ "ಕೊಲರಿಜ್‌ನ ಈ ಮಾತುಗಳು ಹಾಗೂ ಕೆಳಗಿನ ಅವತರಣಿಕೆಗಳು ಕವಿಯ 
ಭವಿಷ್ಯ ಕಲ್ಪನೆ(Prophetic imagination)ಯ ವಿಚಾರವನ್ನು ಸ್ಪಷ್ಟಪಡಿಸತ್ತವೆ. 

ಲಿ lady we receive but what we give 


And in our life alone does Nature live : 
Ours is her wedding-garment, ours her shroud 


Oh from the soul itself must issueforth 

A light, a glary, a fair luminous cloud Enveloping 
the Earth— 

And from the soul itself must ಲ್‌ be sent 

A sweet and potent voice, of its own birth, 

Of all sweet sounds the life and element 


Heard melodies are sweet but those Unheard are sweeter 
still— 

ಮೇಲಿನ ಅವತರಣಿಕೆಗಳಲ್ಲ ಕೊಲರಿಜ್‌ನ ವಿಚಾರಗಳಿಗೆ ಪುಷ್ಟಿ ದೊರೆಯು 
ದೆ. ಕಾವ್ಯಕಲ್ಪನೆಯಲ್ಲಿ ಭಾವನೆ, ಚಿಂತನೆ, ಸಂಸ್ಕೃತಿಯಲ್ಲ ಅಡಗಿದ ಪ್ರಾಚ್ಯ 
್ರತೀಕ (ಸೀಯ images) ಗಳೆಲ್ಲವೂ ಯಂದು ಹೊಸದಾಗಿ 
ಸಂಯೋಗಗೊಳ್ಳುತ್ತ ಈ ಸಂಯೋಗ ಕ್ರಿಯೆಯೇ ಕಲಾಸೃಷ್ಟಿಯ ಮೂಲ 
ಭೂತವಾದ ಅಂಗ. ಕಲಾಸ್ಕಷ್ಟಿಯಲ್ಲಿ ಪ್ರತ್ಯೇಕ ಪ್ರತಿಮೆ ಪ್ರತೀಕಗಳ ಸ ಜನಕ್ರಿಯೆ 
ಎಷ್ಟು ಪ್ರಮುಖವೋ ಅಷ್ಟೇ ಅವೆಲ್ಲವನ್ನೂ ಸಂಯೋಜಿಸುವ ಕ್ರಿಯೆಯೂ ಮಹ 
ತ್ವದ್ಧು ಎಂದು ಭಾವಿಸಿ, ಕೊಲರಿಜ್‌ ತನ್ನ ಸಿದ್ಧಾಂತಕ್ಕೆ ಸಂಯೋಜಕ ಕಲ್ಪನೆ 


2 & ಚೆ 


A 


೧೪ ಕರ್ನಾಟಕ ಭಾರತಿ 
(Esemplastic imagination) ಎಂಬ ಸಾರ್ಥಕ ಹೆಸರನ್ನಿತ್ತಿದ್ದಾನೆ. ಕಲಾ 
ಸೃಷ್ಟಿ ಪ್ರಕ್ರಿಯೆ(creative process)ಯ ಸಾಮರ್ಥ್ಯವನ್ನು ಸ್ಪಷ್ಟಪಡಿಸುವದೇ 

ಟ್‌ ಈ ಎ 
ಕೊಲರಿಜ್‌ನ ಇಮ್ಯಾಜಿನೇಶನ್‌ ಸಿದ್ಧಾಂತದ ಪ್ರಧಾನ ಆಶಯವಾಗಿದೆ. ಪ್ರಖ್ಯಾತ 
ಆಧುನಿಕ ವಿಮರ್ಶಕನಾದ ಟಿ.ಎಸ್‌. ಎಲಿಯಟ್‌ನ ಕೆಳಗಿನ ಮಾತುಗಳಂ ಕೊಲರಿಜ್‌ನ 


ವಿಚಾರಗಳನ್ನೂ ಸಮರ್ಥಿಸುತ್ತವೆ, 


It is not the greatness, the intensity of the emotions, the 
components, but the intensity of the artistic process, the pres- 
sure so to speak under which the fusion takes place, that counts. 

ಕೊಲರಿಜ್‌ನ ಕಲ್ಪನಾಸಿದ್ದಾಂತವು ಮನಸ್ಸಿನ ಸಮಗ್ರ ಶಕ್ತಿಗಳನ್ನು, ಎಂದರೆ- 
ಬುದ್ಧಿ, ಸಂಕಲ್ಪ, ಜ್ಞಾನಗ್ರಹಣಕ್ಕೆ ಅವಶ್ಯಕವಾದ ಇಂದ್ರಿಯ ಶಕ್ತಿಗಳು, ಭಾವನೆ 
ಗಳು, ಸಂವೇದನೆಗಳು- ಇವೆಲ್ಲವನ್ನೂ ಒಳಗೊಳ್ಳುತ್ತದೆ. ಕಲಾವಿದನು ತನ್ನ 
ಸೃಷ್ಕ್ಯಾತ್ಮಕ ಶಕ್ತಿಯ ಅತ್ಯುನ್ನತ ಸ್ತರದಲ್ಲಿ ಇವನ್ನು ಸಂಯೋಗಗೊಳಿಸುತ್ತಾನೆ. 
ಜಗತ್ತಿನ ಸಮಗ್ರತೆಯ ಮೇಲೆ ತನ್ನ ವ್ಯಕ್ತಿತ ಓದ ಸಮಗ್ರತೆಯನ್ನು ಪ್ರತಿಷ್ಠಾಪಿಸಂ 
ವದೇ ಕಲಾವಿದನ ಆದರ್ಶವಾಗಿರಂತ್ತದೆ ಎಂಬ ಕೊಲರಿಜ್‌ನ ವಿಚಾರ ಮನನೀಯ 
ವಾಗಿದೆ. 


ವರ್ಡ್ಗವರ್ತನ ಕಾವ್ಯದಿಂದ ಪಡೆದ ಸ್ಫೂರ್ತಿ, ಪ್ರೇರಣೆ 


ವರ್ಡ್ಸವರ್ತನ ಕಾವ್ಯದ ಅಧ್ಯಯನದಿಂದಲೇ ತನ್ನ ಕಲ್ಪನಾ ಸಿದ್ಧಾಂತಕ್ಕೆ 
ಸ್ಫೂರ್ತಿ ಪ್ರೇರಣೆಗಳು ದೊರೆತವೆಂದು ಕೊಲರಿಜ್‌ ಪ್ರಾಂಜಲ ಮನಸ್ಸಿನಿಂದ ಒಪ್ಪಿ 
: ಕೊಂಡಿದ್ದಾನೆ. “ಅವನ ಕಾವ್ಯದಲ್ಲಿ ಉತ್ಕೃಷ್ಟ ಕಲ್ಪನಾಶಕ್ತಿಯ ಹೊಳವುಗಳಿವೆ. ಒತ್ತಾ 
ಯದ ವಿಚಾರ, ರಚನೆ, ಇಲ್ಲವೇ ಪ್ರತಿಮೆಗಳ ಗೊಂದಲ ಇವಾವವೂ ಅಲ್ಲ ಇಲ್ಲ. 
ಕವಿಗೆ ಬೇಕಾದ ಸಂವೇದನೆಯ, ನಿರಂತರ ಅಂತರ್‌ ಪ್ರವಾಹ (A ೦೦೫೫೦೦5 
under-current of feeling) ವಿರುವದು ಅನುಭವಕ್ಕೆ ಬಂದಿತೆಂದು ಹೃದಯ 
ದುಂಬಿ ಹೇಳಿಕೊಂಡಿದ್ದಾನೆ. ತಾನು ಓದಿದ ಒಂದು ವರ್ಡ್ಸವರ್ತನ ಹಸ್ತಪ್ರತಿಯ 
ಕವನದಲ್ಲಿ ಬುದ್ಧಿ ಹಾಗೂ ಹೃದಯ; ಪರಿಭಾವನೆಯ ಸತ್ಯ ಮತ್ತು ಪರಿಭಾವನೆ 
ಗೊಳಗಾದ ವಸ್ತುವನ್ನು ಪರಿವರ್ತಿಸುವ, ನವೀನವಾಗಿ ರೂಪಿಸುವ ಕಲ್ಪನಾಶಕ್ತಿ. 
ಅಂತೆಯೇ ವಸ್ತು_ ಸನ್ನಿವೇಶಗಳು, ಅವುಗಳ ಹಿಂದಿರುವ ಆದರ್ಶ ಜಗತ್ತಿನ ವಾತಾ 
ನ ನಸ ಪ್ರಸರಿಸುವ ಶಕ್ತಿ-ಇವೆಲ್ಲ pi ರೂಪದಲ್ಲಿ, 

ಯ ಬ ಕಂಡುಕೊಳ್ಳುತ್ತಾನೆ. ಕಾವ್ಯವು ಕೇವಲ ವಿಚಾರಗಳನ್ನು 
ಸಮನ ಯಗೊಳಿಸುವ ಯಾಂತ್ರಿಕ ಕ್ರಿಯೆಯಲ್ಲ ಎಂಬ ಅರಿವನ್ನು ಪಡೆಯುತ್ತಾನೆ. 
ಮಾನವನ ಮನಸ್ಸಿನ ವಿಶ್ಲೇಷಣೆ ಮಾಡಿದರೆ, ಅದೊಂದು ಅನೇಕ ಪ್ರಭಾವಗಳು, 
ಪ್ರತಿಮೆಗಳು ಮತ್ತು ಅನಿಸಿಕೆಗಳ ಉಗ್ರಾಣವೆಂಬ ಸತ್ಯವು ಗಮನಕ್ಕೆ ಬರುತ್ತದೆ. 


\ 
ಕೊಲರಿಜ್‌ನ ದೃಷ್ಟಿಯಲ್ಲಿ ಇಮ್ಮಾಜಿನೇಶನ್‌ ೧೫ 


ತಮ್ಮ ಸ್ಮರಣೆಯಲ್ಲಿ ಮೃತರೂಪದಲ್ಲಿ ಕೂಡಿಬಿದ್ದ ಪ್ರತಿಮೆಗಳನ್ನು ಯಾಂತ್ರಿಕವಾಗಿ 
ಸಂಯೋಜನೆಗೊಳಿಸಿ ಕೃತಿ ರಚಿಸುವವರನ್ನು ಕೊಲರಿಜ್‌ `ಪ್ಯಾಸ್ಸಿಫಲ್‌ ಕವಿ'ಗಳೆಂದು 
ಹೆಸರಿಸುತ್ತಾನೆ. ಇದಕ್ಕೆ ವಿರುದ್ಧವಾದ ಪದವೇ ಇಮ್ಯಾಜಿನೇಟಿವ್‌. ವರ್ಡ್ಸ 
ವರ್ತ ಇಮ್ಯಾಜಿನೇಟಿವ್‌ ಕವಿಗಳ ಪಂಕ್ತಿಗೆ ಸೇರುತ್ತಾನೆ. ಅವನು ಇಂದಿ )ಯಾನುಭವ 
ಗಳನ್ನು ತೀವ್ರವಾಗಿ ಸಂವೇದನೆಗೆ ಒಳಪಡಿಸುತ್ತಾನಾದ್ದರಿಂದ ಅವು ಸೌಂದರ್ಯ 
ರೂಪವನ್ನು ಪಡೆಯುತ್ತವೆ. ಅವನ ಕಾವ್ಯವನ್ನು ಓದಿದ ತತ್‌ಕ್ಷಣವೇ ನಮ್ಮ 
ಹೃದಯವು ಬಿಸಿಯಾಗುತ್ತದೆ. ಬುದ್ಧಿ ಅದನ್ನು ಅರಿತು ಅಪ್ಪಿಕೊಳ್ಳುತ್ತದೆ. 
ಕಾವ್ಯಾನುಭವದಲ್ಲಿ ಹೃದಯ ಹಾಗೂ ಬುದ್ಧಿಗಳೆರಡನ್ನೂ ಬೆಳಗುವ ಶಕ್ತಿ ಇರು 
ತ್ತದೆ. `ಇದು ಬುದ್ಧಿ ಹಾಗೂ ಭಾವನೆಗಳ ಭಿನ್ನಸ್ತರಗಳನ್ನು ಸಂಯೋಜಿಸುವ ಶಕ್ತಿ. 
ಇದನ್ನೇ ಕೊಲರಿಜ್‌ ಸಂಯೋಜಕ ಕಲ್ಪನೆ ಎಂದು ಕರೆದದ್ದು. 

ರಮ್ಮ ಕಾವ್ಯದ ಧೋರಣೆಯನ್ನು ಒಪ್ಪಿಕೊಂಡ ಕೊಲರಿಜ್‌ ಸತ್ಯಶೋಧನೆ 
ಯಲ್ಲಿ ಕಾವ್ಯವು ತತ್ವಜ್ಞಾನಕ್ಕೆ ಸಮನಾದುದೆಂದು ಬಗೆದಿದ್ದಾನೆ. “No man is 
ever yet a great poet, without being a profound philosopher.” 


ಕೊಲರಿಜ್‌ನ ಈ ಹೇಳಿಕೆಯನ್ನು ಅತಿರಂಜಿತವೆಂದು ಎ. ಇ. ಪಾವೆಲ್‌ ಎಂಬ 
ವಿಮರ್ಶಕ ಅಭಿಪ್ರಾಯ ಪಟ್ಟಿದ್ದಾನೆ. ಕೊಲರಿಜ್‌ ತತ್ವಜ್ಞಾನದ ಗುರಿ ಸತ್ಯ 
ವಾದರೆ, ಕಾವ್ಯದ ಗುರಿ ರಸಾನುಭವ ಎಂದು ಹೇಳಿದುದನ್ನು ಗಮನಿಸಬೇಕು. 
ಭಾವನೆ ಹಾಗೂ ವಿಚಾರಗಳಲ್ಲಿ ಏಕಕಾಲಕ್ಕೆ ಸಮನ್ವಯಗೊಳಿಸುವ ಶಕ್ತಿಯನ್ನು 
ಪಡೆದುದು ಮಾತ್ರ ಉತ್ತಮ ಕಾವ್ಯ ಎನ್ನಿವದು ಆವನ ಅಚಲ ನಿಲುಮೆಯಾಗಿದೆ. 


ವರ್ಡ್ಸವರ್ತನ ಕಾವ್ಯದ ವ್ಯಾಖ್ಯೆ "Emotions recollected in tran- 
quilty” ಎಂಬುದರಲ್ಲಿ Emotions ಕಾವ್ಯದ ವಸ್ತುವಾದರೆ ಪ್ರಶಾಂತ ಸ್ಮರಣೆ 
(tranquil recollection) ಎನ್ನುವದು ಕಾವ್ಯದ ರಚನಾಕ್ರಿಯೆ ಎಂದರೆ ಅಭಿ 
ವ್ಯಕ್ತಿಗೆ ಸಂಬಂಧಿಸಿದೆ. 
| “Images become proofs of original genius only so far 
as they are modified by predominent passion’’. 
ಎಂಬ ಕೊಲರಿಜ್‌ನ ಹೇಳಿಕೆಯನ್ನು ಲಕ್ಷಿಸಿದರೆ ಅವರಿಬ್ಬರ ಕಾವ್ಯಧೋರಣೆ 
ಯಲ್ಲಿನ ವ್ಯತ್ಯಾಸವು ಸ್ಥ್‌ಷ್ಟವಾಗುತ್ತದೆ. ಕಾವ್ಯ ರಚನೆಯ ಅಂತಃಸತ್ವವು ಭಾವನೆ 
ಗಳೇ ಆದುದರಿಂದ ಕಾವ್ಯದ ವ್ಯಾಖ್ಯೆ ಕೊಡುವಾಗ ಕೊಲರಿಜ್‌ ಭಾವನೆಗಳ ಪ್ರಾಧಾ 
ನ್ಯತೆಯನ್ನು ಎತ್ತಿ ಹಿಡಿದದ್ದು ಗಮನಾರ್ಹವಾಗಿದೆ. 
ಕಾಂಟ್‌ ಹಾಗೂ ಕೊಲರಿಜ್‌ 


ಕೊಲರಿಜ್‌ನ ಇಮ್ಯ್ಯಾಜಿನೇಶನ್‌ ಸಿದ್ಧಾಂತದ ಮೇಲೆ ಕಾಂಟ್‌ನ “The 
critiqsue pure Reason” ದ ಅನೇಕ ವಿಚಾರಗಳು ಪ್ರಭಾವ ಬೀರಿವೆಯೆಂದು 


೧೬ ಕರ್ನಾಟಕ ಭಾರತಿ 


ಹೇಳಲಾಗುತ್ತಿದೆ. ಕಾಂಟ್‌ನ ದೃಷ್ಟಿಯಲ್ಲಿ ಮಾನವ ಜ್ಞಾನಗ್ರಹಣ ಶಕ್ತಿಗಳು 
ಎರಡು : ತಿಳುವಳಿಕೆ (uಗdೇrstanding) ಮತ್ತು ವಿಚಾರಶಕ್ತಿ (70೩500). ಕೊಲ 
ರಿಜನ ಮೂಲ ಕಲ್ಪನೆ (Primary imagination) ಎಂಬುದು ತಿಳುವಳಿಕೆಗೆ 
ಹಾಗೂ ಕಾವ್ಯ ಕಲ್ಪನೆ (secondary imagination) ಎನ್ನು ವದು ವಿಚಾರ ಶಕ್ತಿ 
ಎಂಬುದಕ್ಕೆ ಸಂವಾದಿಯಾಗಿವೆ. ಇವೆರಡು ಶಕ್ತಿಗಳನ್ನು ಸಂಯೋಗಿಸುವ ಆತ್ಮಶಕ್ತಿ 
ಯೊಂದು ಹಿನ್ನೆಲೆಯಲ್ಲಿ ಇದೆ ಎನ್ನುತ್ತಾನೆ ಕೊಲರಿಜ್‌. ಆತ್ಮದ ಅಸ್ತಿತ್ವವನ್ನು 
ಅಲ್ಲಗಳೆದರೆ ತಿಳುವಳಿಕೆ ಹಾಗೂ ವಿಚಾರಗಳು ನಿಜವಾದ ಜ್ಞಾನಕ್ಕೆ ಅನರ್ಹವಾಗಿರುತ್ತ 
ವೆಂಬುದು ಅವನ ವಿಚಾರ. ಮನಸ್ಸು ಹಾಗೂ ವಸ್ತುಗಳನ್ನು ಸಂಯೋಜನೆಗೊಳಿ 
ಸುವದು ಹೇಗೆ ಎನ್ನುವದೇ ತತ್ವಜ್ಞಾನದ ಮೂಲ ಸಮಸ್ಯೆ. ವಸ್ತು ಸತ್ಯವನ್ನು 
ಮೂಲವೆಂದು ಗ್ರಹಿಸಿದರೆ ಮನಸ್ಸನ್ನು ವಸ್ತುವಿನ ದೃಷ್ಟಿಯಲ್ಲಿ ವಿವರಿಸಬೇಕಾಗು 
ತ್ತದೆ; ಮನಸ್ಸನ್ನು ಮೂಲವೆಂದು ಗ್ರಹಿಸಿದರೆ ವಸ್ತುವನ್ನು ಮನಸ್ಸಿನ ದೃಷ್ಟಿಯಲ್ಲಿ 
ವಿವರಿಸಬೇಕಾಗುತ್ತದೆ; ಜ್ಞಾತೃ-ಜ್ಞೇಯ ಇಲ್ಲವೇ ಮನಸ್ಸು-ವಸ್ತು ಇವುಗಳ ಗೊಂದ 
ಲವು ತತ್ವಜ್ಞಾನದ ಇತಿಹಾಸದಲ್ಲಿ ಅತ್ಯಂತ ಹಳೆಯದು., ಕೊಲರಿಜ್‌ ಜ್ಞ್ಯಾತೃ- 
ಜ್ಞೇಯಗಳೆರಡನ್ನೂ ಒಳಗೊಳ್ಳುವ ವಕಾನವಪ್ರಜ್ಞೆಯ 1188818೩108 ಎಂದು 
ಗ್ರಹಿಸಿದ್ದಾನೆ. 

“The consciousness of the self must include the subject 
and object, perceiver and the perceived, the knower the known 
the infinite and the finite, the mind is the matter’. 

ಅಂತರಂಗವನ್ನು ಬಹಿರಂಗಗೊಳಿಸಂವ ಪ್ರಕ್ರಿಯೆಯನ್ನು ಕೊಲರಿಜ್‌ ಇಮ್ಯಾ 
ಜಿನೇಶನ್‌ ಎಂದು ಕರೆಯುತ್ತಾನೆ ತಿಳುವಳಿಕೆ ಹಾಗೂ ವಿಚಾರಗಳಲ್ಲಿ ಒಂದು 
ಕ್ರಿಯಾತ್ಮಕ (೩ctive) ಇನ್ನೊಂದು ಕ್ರಿಯಾರಹಿತ (0೩551೪6). ಇವು ಮಾನವ 
ಪ್ರಜ್ಞೆಯ ಎರಡು ಮಗ್ಗಲುಗಳು. ಅಂದರೆ ಪ ಜ್ಞ ಮತ್ತು ಉಪಪ ಪಜ್ಞೆ ಹಾಗೂ 
ಮನಸ್ಸಿನ ಅನೇಕ ಅಮೂರ್ತ ಕಲ್ಪನೆಗಳನ್ನು ಸಂಯೋಜಿಸಂವ ಶಕ್ತಿಯನ್ನು ತತ ¥ 
ಜ್ಞಾ ನದ ಪರಿಭಾಷೆಯಲ್ಲಿ ಇಮ್ಯಾಜಿನೇಶನ್‌ ಎನ್ನಬಹುದಾಗಿದೆ ಎಂದು ಅಭಿಪ್ರಾಯ 
ಇ ಅವನ ಇಮ್ಮಾಜಿನೇಶನ್‌ ಪರಿಕಲ್ಪನೆಯಲ್ಲಿ ವ್ಯಕ್ತಿ ಪ್ರಜ್ಞೆ ಹಾಗೂ 
ಸಮಷ್ಟಿಪ್ರಜ್ಞೆ ಇವೆರಡೂ ಸಂಪೂರ್ಣವಾಗಿ ಬೆರೆತುಕೊಂಡಿರುತ್ತವೆ. ಆದ್ದರಿಂದ 
ಅವನು ಪ್ರತಿಭಾವಂತ ವ್ಯಕ್ತಿಯು ಪ್ರಕೃತಿಯಲ್ಲಿ ತನ್ನ ಪ್ರತಿಬಿಂಬವನ್ನೇ ಕಾಣುತ್ತಾನೆ 
ಎಂದು ಸಾರಿದ್ದಾನೆ. 


ಬೆಡಗಿನ ವಚನಗಳು 


ಬಿ. ನ್ಹಿ. ಮಲ್ಲಾಪುರ 


೧ 


“ಕನ್ನಡದ ಉಪನಿಷತ್ತು.” ಕನ್ನಡಸಾಹಿತ್ಯದ ಜೀವರತ್ನ” “ಕನ್ನಡದ ಚೆಲ್ಪು” 
“ಶರಣರ ಹೃದಯವಿದ್ರಾವಕಗೀತೆ” “ವಿಶ್ವಭಾರತಿಗೆ ಕನ್ನಡದ ವಿಶಿಷ್ಟ ಕೊಡುಗೆ” 
ಮುಂತಾಗಿ, ವಿದ್ವಾಂಸರ ಹೊಗಳಿಕೆಗೆ ಪಾತ್ರವಾಗಿರುವ ವಚನಸಾಹಿತ್ಯ ಕನ್ನಡಿಗರ 
ಅಮೌಲ್ಯ ಆಸ್ತಿ. ಬದುಕು. ಬರಹಗಳ ಮಧ್ಯೆ ಬಿರುಕಿರದ ವಚನಕಾರರು, ಜನ 
ಪದರ ಆಡ:ನುಡಿಗೆ ಬಹಳ ಸಮೀಪವಿರುವ ಭಾಷೆಯನ್ನೇ ತಮ್ಮ ವಿವಿಧ ಬಗೆಯ 
ಅನುಭವಗಳ ಅಭಿವ್ಯಕ್ತಿಗೆ ದುಡಿಸಿಕೊಂಡಿರುವುದೂ ಒಂದು ವಿಶೇಷ. 

ವಚನಸಾಹಿತ್ಯ, ಸಮ ೃದ್ವವಾಗಿರುವಂತೆ ಸತ್ತಯುತವೂ ಆಗಿದೆ. ತಾತ್ವಿಕ 
ಹಿನ್ನೆಲೆಯಲ್ಲಿ ವಚನಗಳನ್ನು ಷಟ್‌ ಸ್ಥಲಾನುಗುಣವಾಗಿಯೂ, ನೂರೊಂದು ಸಲಾನು 
ಗುಣವಾಗಿಯೂ ಸಂಕಲಿಸಿರುವುದುಂಟು. ಬೇರೆ ರೀತಿಯಲ್ಲಿಯೂ ಅವನ್ನು ವಿಭಾಗಿಸ 
ಲಾಗಿದೆ. “ಬೆಡಗಿನ ವಚನಗಳು' ವಚನ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ. 


2 

“ಬೆಡಗು' ಶಬ್ದಕ್ಕೆ ರೂಢಿಯಲ್ಲಿ ಸೌಂದರ್ಯ, ಅದ್ಭುತ, ಒಯ್ಯಾರ, ಇತ್ಯಾದಿ 
ಅರ್ಥಗಳಿವೆ. “ಕವಿರಾಜವಕಾರ್ಗಕಾರ' ಪರಮಾಗಮಕೋವಿದನಾಗದೆ ಪೂರ್ವಕಾವ್ಯ 
ರಚನೆಗಳನ್ನು ಕಲಿಯದೆ, ಕವಿಕೃತಿಯಲ್ಲಿ ಅವನು ಪ್ರಯೋಗಿಸಿದ ಪದಗಳಲ್ಲಿ "ಜಾಣು' 
“ಬೆಡಂಗು' ಬರುವುದು ಸಾಧ್ಯವಿಲ್ಲ-- ಎಂಬರ್ಥ ಬರುವಂತೆ ಹೇಳಿದ್ದಾನೆ. "ಕೃತಿ 
ಯಲ್ಲಿ ಜಾಣ್‌' ಮತ್ತು "ಪದಗಳಲ್ಲಿ ಬೆಡಂಗು' ಎಂಬುದಕ್ಕೆ ಅವನು ವಿಶೇಷ ಅರ್ಥ 
ಕಲ್ಪಿಸಿರುವಂತೆ ತೋರುತ್ತದೆ. ಅವನ ಪ್ರಕಾರ '`ಬೆದಂಡೆಗಬ್ಬ' ಜಾತಿಜಾಣ್‌ 
ಮತ್ತು ಜೆಡಂಗಿನಿಂದ ಕೂಡಿರಬೇಕು. “ತಳಿರೊಳ್‌ ನೀನೆ ಬೆಡಂಗನಯ್‌” “ಇರಿವ 
ಬೆಡಂಗ” ಎಂಬ ಪಂಪ-ರನ್ನರ ಮಾತಿನಲ್ಲಿ ಬರುವ “ಬೆಡಂಗ' ಶಬ್ದಕ್ಕೆ ಸುಂದರ 
ಮತ್ತು ಅದ್ಭುತ ಅರ್ಥಗಳಿವೆ. 

"ಅತಿಶಯ ವರ್ಣಕ್ರಮಂ ಒಂದು ತೆರಂ ಅದರ ರಚನೆಯೊಂದು ತೆರಂ, ಅರ್ಥಂ 
ಒಂದಂ ತೆರಂ ಬೆಡಗಂಂ ಬೇರೊಂದು ತೆರಂ ನುಡಿಗೆ' ಎಂಬ ಪೊನ್ನನ "ಶಾಂತಿ 
ಪುರಾಣ'ದ ವಕಾತು "ಬೆಡಗು' ಶಬ್ದಕ್ಕೆ ಇನ್ನೊಂದು ವಿಶಿಷ್ಟ ಅರ್ಥವಿರುವುದನ್ನು 


೯ಟಕ ತ್ರಿ 
೧೮ ಕನಾ ಭಾರ 


ಸೂಚಿಸುವಂತೆ ತೋರುತ್ತದೆ. ಇಲ್ಲಿ ಅರ್ಥ ಒಂದು ತೆರನಾದರೆ ಬೆಡಗು ಬೇರೊಂದು . 
ತೆರ ಎಂಬ ಮಾತು ಗಮನೀಯ. ಶಬ್ದದ ವಾಚ್ಕಾರ್ಥ ಒಂದು ತೆರನಾಗಿದ್ದರೆ ಅದ 
ರಿಂದ ಧ್ವನಿಸುವ ಬೇರೊಂದರ್ಥವನ್ನೇ ಅವನು ಬೆಡಗೆಂದು ಕರೆದಿದ್ದಾನೆ. ಬೆಡಗಿನ 

ವ 
ಅರ್ಥವನ್ನು ಈ ರೀತಿ ಗ್ರಹಿಸಿದ ಪೊನ್ನ ಅದನ್ನು ತನ್ನ “ಭುವನೈಕರಾಮಾಭ್ಯುದಯ 
ದಲ್ಲಿ ಸಾಧಿಸಿರಬೇಕು. ಆ ಕೃತಿ ಸಿಕ್ಕಿಲ್ಲ. ನಯಸೇನ, ರುದ್ರಭಟ್ಟರು ಆ ಕೃತಿ 
ಯನ್ನು ಓದಿ ತಿಳಿದವರಾಗಿರಬೇಕು. ಆದುದರಿಂದಲೇ ಅವರು ತಮ್ಮ ಕೃತಿಗಳಲ್ಲಿ 
ಪೊನ್ನನ ಬೆಡಂಗು ಸನ್ನಿದವಾಗಿರಲಿ ಎಂದು ಬಯಸಿದ್ದಾರೆ. 


ಪೌರಾಣಿಕ ಅಥವಾ ಲೌಕಿಕ ಕಥೆಯೊಂದರಲ್ಲಿ ತಮ್ಮ ಕಾಲದ ರಾಜಕೀಯ ಧ್ವನಿ 
ಹುದುಗಿರುವಂತೆ ಕೃತಿ ರಚಿಸಿದ ಉದಾಹರಣೆಗಳು ಕನ್ನಡದಲ್ಲಿವೆ. ಪಂಪ-ರನ್ನರು 
ಅದನ್ನು ಬಾಯಿಬಿಟ್ಟು ಹೇಳಿದ್ದಾರೆ. ಆಂಡಯ್ಯ ಹಾಗೆ ಹೇಳದೆ “ಬನವಾಸಿಯ 
ಕದಂಬದೊರೆ ಕಾಮದೇವ ಮತ್ತು ಹೊಯ್ಸಳ ವೀರಬಲ್ಲಾಳರಿಗೆ ಹಾನುಗಲ್‌ ಕೋಟೆ 
ಗಾಗಿ ನಡೆದ ಕಾಳಗದ ಐತಿಹಾಸಿಕ ಘಟನೆ” ತನ್ನ "ಕಬ್ಬಿಗರಕಾವ'ದಲ್ಲಿ ಧ್ವನಿಸುಂವಂತೆ 
ಮಾಡಿದ್ದಾನೆಂದು ವಿದಾ ೦ಸರ ಅಭಿಪ್ರಾಯ. "ಭುವನೈಕರಾಮಾಭ್ಯುದ ರೆ'ದಲ್ಲೂ 
ಪೊನ್ನ, ರಾಷ್ಟ್ರಕೂಟ ಮೂರನೆಯ ಕ ಷ್ಣನು ರಾಜಾದಿತ್ಯ ಚೋಳನನ್ನು ಯುದ್ಧ 
ದಲ್ಲಿ ಸೋಲಿಸಿದ ಐತಿಹಾಸಿಕ ಘಟನೆ, ತನ್ನ ಕೃತಿಯಲ್ಲಿ ಧ್ವನಿಸುವಂತೆ ಬರೆದಿರುವ 
ಸಾಧ್ಯತೆಯಿದೆ. ಅಂತೂ "ಕಾವ್ಯದಲ್ಲಿ ಕಥೆಯ ನೇರವಾದ ಅರ್ಥದೊಂದಿಗೆ ಆ 
ಕಾಲದ ರಾಜಕೀಯ ಚರಿತ್ರೆ ಅಥವಾ ಒಂದು ಘಟನೆ ಧ ೈನಿಸುವಂತೆ ಹೇಳುವ ಕೌಶಲ 
ವನ್ನು' ಒಂದು ದೃಷ್ಟಿಯಿಂದ ಬೆಡಗೆಂದ ಕರೆಯಬಹುದಂ. ಕವಿರಾಜಮಾರ್ಗಕಾರ 
ಇದನ್ನೇ 'ಜಾಣ್‌' ಎಂದು ಕರೆದು, ಪದಗಳು ಧ್ವನಿಸುವ ಬೇರೊಂದರ್ಥವನ್ನು ಬೆಡ 
ಗೆಂದು ಕರೆದಿರುವಂತೆ ಕಾಣುತ್ತದೆ. 


“ಬಾಳೆಗೆ ಕಡಗು ಸೂಳೆಗೆ ಬೆಡಗು” “ಬೆಡಗು ಮಾಡಂವಾಕಿ ಮಡಗಿ ಬೀಳದೆ 
ಇರಳು” ಇತ್ಯಾದಿಗಳಲ್ಲಿ 'ಬೆಡಗು' ಶಬ್ದಕ್ಕೆ ಒಯ್ಕಾರ, ಒನಪು ಅರ್ಥವಿದೆ. ಜಾತಿ 
ಯಲ್ಲಿಯ ಉಪಜಾತಿಯನ್ನು ಸೂಚಿಸಲು “ಬೆಡಗು” ಶಬ್ದ ಪ್ರಯೋಗವಾಗುತ್ತದೆ. 
ಕುರುಬರಲ್ಲಿ "ಅರಿಣೆ ಬೆಡಗು, ಬಾಸಿಂಗದ ಬೆಡಗು' ಇರುವುದನ್ನು ಕೇಳಿದ್ದೇನೆ. 


೩ 
ವೀರಶೈವ ಕೃತಿಗಳಲ್ಲಿ `ಬೆಡಗು' ಶಬ್ದಕ್ಕಿರುವ ಅರ್ಥವನ್ನು ಪರಿಶೀಲಿಸಬೇಕು. 
*ಇಳೆಯನಾಧಾರವ ಮಾಡಿ......ಆಕಾಶವನು ಗಳನೆ ಮುಚಿ ದ ಬೆಡಗಿಗೆ ಆನು ಬೇಡಿ 
ಕೊಂಬೆ ರಾಮನಾಥಾ” (ಜೇಡರ ದಾಸಿಮಯ್ಯ), “ಬಯ ಬಣ ವ ವಕಾಡಿ ಸೃಯವ 
ನಿಲವಮಾಡಿ ಸುಳಿವಾತನ ಬೆಡಗ ಬಲ್ಲರಾರೈ ರಾಮನಾಥಾ” (ಜೇಡರ ದಾಸಿಮಯ್ಯ), 
“ನುಡಿಗೆಡೆಯಿಲ್ಲದೆ ನಿಂದ ನಿರವಯ ಘನತೇಜ ಇದ್ದೂ ಇಲ್ಲದಿಪ್ಪ ಬೆಡಗಿನ ಭೇದವ 
ನಿಮ್ಮಲ್ಲಿಯೆ ಕಂಡೆನಯ್ಯಾ ಸೌರಾಷ್ಟ್ರ ಸೋಮೇಶ್ವರ” (ಆದಯ್ಯ), “ಮೃಡನೊಳೇ 


ಬೆಡಗಿನ ವಚನಗಳು | ೧೯ 


ಕಾರ್ಥವಹ ಬೆಡಗಿನುಪಾಯಮಂ” (ದೀಕ್ಷಾಬೋಧೆ), “ಮುನ್ನೇನಿರದಲಿದ ನೆ ಬಳಿಕ 
ಲೀಗಲಿ ಶರೀರವನು ಸಡಿಲಿಸಿದನೆ ?” ಎಂದು ಪ್ರಭುದೇವ ಅಜಗಣ್ಣನನ್ನು ಕುರಿತು 
ಆಡಿದ ಮಾತಿಗೆ, ಮುಕ್ತಾಯಕ್ಕ “ಬೆಡಗನಾಡದಿರಯ್ಯ?” ಎನ್ನುತ್ತಾಳೆ (ಪ್ರಭುಲಿಂಗ 
ಲೀಲೆ), “ಶಿವಭಕ್ತಿಯ ಬೆಡಗನು ಏಕಾಂತದಲಿ ನಿಮಗೆ ಒಡಬಡಿಸಿ ಹೇಳುವೆನು” 
(ಪ್ರಭುಲಿಂಗಲೀಲೆ) --ಇಲ್ಲೆಲ್ಲ 'ಬೆಡಗು' ಶಬ್ದಕ್ಕೆ ಅದ್ಭುತ, ರಹಸ್ಯ ಅರ್ಥಗಳಿವೆ.” 
“ನುಡಿದ ಮಾತ್ರದಲಿರದು ಧರ್ವದ ಬೆಡಗು ತಾನದು ಬೇರೆ” ಎಂಬ ಕುಪಾರ 
ವ್ಯಾಸನ ವರಾತಿನಲ್ಲೂ ಬೆಡಗು ಶಬ್ದಕ್ಕೆ ರಹಸ್ಯ ಎಂಬ ಅರ್ಥವಿದೆ. 


“ಮಾತಿನ ಮರೆಯ ಬೆಡಗಿನ ಸಂದಿಯಲಿ ಶಿವಕಾಮತತ್ವದ್ವಂದ್ವವಿಪ್ಪುದನರಿ 
ಯದೆ” ಎಂದು ಪ್ರಭುಲಿಂಗಲೀಲೆಯಲ್ಲಿ ಮತ್ತೊಂದೆಡೆ ಬರುವ ಮಾತು "ಬೆಡಗು' 
ಶಬ್ದಕ್ಕೆ ವ್ಯಾಖ್ಯಾನದಂತಿದೆ. ಮಾತೊಂದರಲ್ಲಿ ಶಿವಕಾಮತತ್ವಗಳೆರಡನ್ನೂ . ಮರೆ 
ಮಾಡಿ ಎಂದರೆ ಒಂದು ಮಾತಿನಿಂದ ಆಧ್ಯಾತ್ಮಿಕ ಮತ್ತು ಲೌಕಿಕ ಅರ್ಥಗಳೆರಡೂ 
ಸ್ಫುರಿಸುವ ರೀತಿಯಲ್ಲಿ ಹೇಳುವ ಜಾಣ್ಮೆಯೇ ಬೆಡಗು. ವಾಚ್ಯಾರ್ಥದಿಂದ ಆಧ್ಯ್ಕಾ 
ತ್ಮವು ವ್ಯಂಗ್ಯವಾಗುವಂತೆ ಬರೆದ ವಚನಗಳನ್ನೇ ಬೆಡಗಿನ ವಚನಗಳೆಂದು ಕರೆಯ 
ಬಹಂದು. 


೪ 


ಬೆಡಗಿನ ವಚನಗಳಲ್ಲಿ ಬಳಕೆಗೊಂಡ ಪದಗಳ ವಾಚ್ಯಾರ್ಥ ಒಂದಾದರೆ ಅವು 
ಸಂಕೇತಿಸುವ ಅಂತರಾರ್ಥ ಬೇರೆಯಾಗಿರುತ್ತದೆ, ಅದು ಆಧ್ಯಾತ್ಮಿಕವಾಗಿರುತ್ತದೆ. 


“ಕೋಡಗದ ಚೇಷ್ಟೆ ಉಡುಗಿ, ಹಾವಿನ ಹಲ್ಲು ಮುರಿದು 
ಆಡಿಸುವ ಜೋಗಿಯ ನಾಮ ನಷ್ಟವಾಗಿ, 
ಸದಾಶಿವಮೂರ್ತಿ ಲಿಂಗದ ಇರುವು ನಿರಾಳವಾಯಿತ್ತು” 


ಅರಿವಿನ ಮಾರಿತಂದೆಯ ಈ ವಚನದಲ್ಲಿ ಕೋಡಗ, ಚೇಷ್ಟೆ, ಹಾವು, ಹಲ್ಲು, ಜೋಗಿ 
ಇತ್ಯಾದಿ ಶಬ್ದಗಳಿಗಿರುವ ವಾಚ್ಯಾರ್ಥ ಎಲ್ಲರಿಗೂ ವಿದಿತವೇ. ಈ ವಾಚ್ಯಾರ್ಥವನ್ನೇ 
ಹಿಡಿದು ವಚನವನ್ನು ಅರ್ಥಯಿಸಲು ಹೊರಟರೆ ಅದೊಂದು ಒಂದಕ್ಕೊಂದು 
ಸಂಬಂಧವಿಲ್ಲದ ವಾಕ್ಕಗಳ ಕಂತೆಯೆನ್ನಿಸಒಹುದು. ಆದರೆ ಆ ಪದಗಳು ಸಂಕೇತಿ 
ಸುವ ಅರ್ಥವ ಬೆಂಬಳಿವಿಡಿದಂ ನಡೆದಾಗ ಅದರಿಂದ ವಃಹಾತತ ವೊಂದರ ಆವಿಷ್ಕಾರ 
ವಾಗುವುದನ್ನು ಕಾಣುಕ್ತೇವೆ; ಇಲ್ಲಿ ಕೋಡಗ ಮನಸ್ಸಿಗೆ ಸಂಕೇತವಾಗಿ ಬಂದಿದೆ. 
ಹಾಗೆಯೇ ಚೇಷ್ಟೆ, ಹಾವು, ಹಲ್ಲು, ಆಡಿಸುವ ಜೋಗಿ, ನಾಮ ಇವು ಅನುಕ್ರಮ 
ವಾಗಿ ವಿಕಾರತೆ, ಸಂಸಾರವಶನಾದ ಜೀವ, ಸಂಕಲ್ಪ-ವಿಕಲ್ಬಗಳು, ದೇಹ ಮತ್ತು 
ಅಂಗಗುಣಗಳನ್ನು ಸಂಕೇತಿಸುತ್ತವೆ. ಈಗ ಈ ವಚನದ ಅರ್ಥ ಹೀಗಾಗುತ್ತದೆ : 
“ಮನಸ್ಸಿನ ವಿಕಾರತೆ ಉಡುಗಿದಾಗ ಜೀವನ ಸಂಕಲ್ಪ-ವಿಕಲ್ಪಗಳೂ ಇಲ್ಲವಾಗುತ್ತವೆ. 
ಹಾಗಾದಾಗ ಜೀವ ಮತ್ತು ಮನಸ್ಸುಗಳೆರಡಕ್ಕೂ ಆಶ್ರಯಸ್ಥಾನವಾಗಿದ್ದ ದೇಹದ 


೨೧ ಕರ್ನಾಟಕ ಭಾರತಿ 


ಗುಣಗಳು ನಷ್ಟವಾಗುತ್ತವೆ. ಅಂಗಗುಣಗಳು ನಷ್ಟವಾದಾಗ ದೇಹ, ಲಿಂಗದೇವನ 
ನಿವಾಸವಾಗಿ ಪರಿಣಮಿಸುತ್ತದೆ.” ಅಂಗಗುಣಗಳು ಅಳಿದು ಲಿಂಗಗುಣಗಳಳವಡುವ 
ಸಾಧಕನ ಸ್ಥಿತಿಯನ್ನು ಈ ವಚನ ಚೆನ್ನಾಗಿ ಸಂಕೇತಿಸುತ್ತದೆ. ಆದುದ 
ವಿದ್ವಾಂಸರು ಬೆಡಗಿನ ವಚನಗಳನ್ನು ಅವುಗಳ ತಂತ್ರವನ್ನು ಕುರಿತು “ಬೆಡಗಿನ 
ವಚನಗಳಲ್ಲಿ ಪದದ ತೋರಿಕೆಯ ಅರ್ಕವೇ ಒಂದಾದರೆ ಅವು ವಚನದಲ್ಲಿ ಪ್ರತಿಮಿಸುವ 
ಅರ್ಥವೇ ಇನ್ನೊಂದು, ಉಂಟುಮಾಡುವ ಅನುಭವವೇ ಬೇರೊಂದು.” “ಪ್ರಕ ತಿಗೆ 
ಸಮಾಜಕ್ಕೆ ಸಂಪ್ರದಾಯಕ್ಕೆ ವಿರುದ್ಧವೆಂಬಂಥ ಗೌಣವಾದ ಅರ್ಥಬರುವ ಮಾತು 
ಗಳನ್ನಾಡಿ, ಅದಕ್ಕೆ ಬಳಸಿರುವ ಪದಗಳಿಗೆ ಬೇರೆ ಒಂದು ಮುಖ್ಯವಾದ ಅಂತ 
ರಾರ್ಥವು ಬರುವಂತಾಗಿಸುವುದೇ ಅವುಗಳ ಮಂಖ್ಯತಂತ್ರ” ಎಂದು ಹೇಳಿರುವುದನ್ನು 
ಗಮನಿಸಬೇಕು. ಆದರೆ ಬೆಡಗಿನ ವಚನಗಳಲ್ಲಿ ಪದಗಳು “ಪ್ರತಿವಿಂಸುವ ಅರ್ಥ”, 
ಇಲ್ಲವೆ ಅವುಗಳಿಂದ ಬರುವ “ಮುಖ್ಯವಾದ ಅಂತರಾರ್ಥ” ಆಧ್ಯಾತ್ಮಿಕವಾಗಿರುತ್ತ 
ದೆಂಬಂದನ್ನು ಮರೆಯಲಾಗದು. 


ಬೆಡಗಿನ ವಚನಗಳಲ್ಲಿ ಬರುವ ಶಬ್ದಗಳ ಸಂಕೇತಾರ್ಥ ಹೆಚ್ಚಾಗಿ ನಿಯತವಾಗಿರು 
ತ್ತದೆ. ಆ ಶಬ್ದಗಳು ಸಂಕೇತಿಸುವ ಉಪಮೇಯಕ್ಕೂ ಅದರಲ್ಲಿರುವ ಉಪವಕಾನಕ್ಕೂ 
ಯಾವ ಸಮಾನ ಧರ್ಮವೂ ಇರುವದಿಲ್ಲವೆಂದು ಭಾವಿಸಲಾಗದು. ಮೇಲಿನ ವಚನ 
ದಲ್ಲಿ ಕೋಡಗ ಮನಸ್ಸಿಗೆ ಸಂಕೇತವಾಗಿ ಬಂದಿದೆ. ಒಂದೆಡೆ ನಿಲ್ಲದೆ ಅತ್ತಿತ್ತ ಲಂಘ 
ಸುವುದೇ ಕೋಡಗದ ಸಹಜಗುಣ. ಮನಸ್ಸು ಕೂಡ ಹಾಗೆಯೇ ನಾನಾ ಕಡೆಗೆ 
ಹರಿಯುತ್ತಿರುತ್ತದೆ. ಹಾವು ವಿಷದಿಂದ ಕೂಡಿದ್ದರೆ ಸಂಸಾರವಶನಾದ ಜೀವ 
ವಿಷಯಲಾಲಸೆಯಿಂದ ಕೂಡಿಕೊಂಡಿರುತ್ತಾನೆ. ಹೀಗೆಯೇ ಮುಂದಿನ ಉಪಮೇಯ 
ಉಪಮಾನಗಳಲ್ಲರ:ವ ಸಾವತಾನ್ಯ ಗುಣಧರ್ಮವನ್ನು ಬಹುಮಟ್ಟಿಗೆ ಕಂಡುಹಿಡಿ 
ಯಲು ಸಾಧ್ಯವಿದೆ. ಬೇರೆ ಕೆಲವು ವಚನಗಳಲ್ಲಿ ಅರಗು ದೇಹಕ್ಕೆ ಸಂಕೇತವಾಗಿ 
ಬರುತ್ತದೆ. ಅರಗು ಒಂದು ಪ್ರಾಣಿಯ ಮಲದಿಂದಾಗಿರುತ್ತದೆ. ದೇಹವೂ ಮಲ 
ತ್ರಯಗಳಿಂದ ಕೂಡಿರುತ್ತದೆ. ಆದುದರಿಂದ ಅರಗು ಎಂದರೆ ದೇಹ. ಭೂಮಧ್ಯ 
ದಲ್ಲಿ ಮೇರುಪರ್ವತವಿರುವಂತೆ ದೇಹಮಧ್ಯದಲ್ಲಿ ಮೂಲಾಹಂಕಾರವಿದೆ. ಆದಂದ 
ರಿಂದ ಮೇರು ಎಂದರೆ ಮೂಲಾಹಂಕಾರ. ಇದೇ ರೀತಿ ಕೋಳಿ ಎಂದರೆ ಸತ್ಸಣವ, 
ಉರಿ ಎಂದರೆ ಜ್ಞಾನ- ಹೀಗೆ ಆರ್ಥಗಳಿರುವುದು ಕಂಡು ಬರುತ್ತದೆ. ಎಲ್ಲ 
ಸಂದರ್ಭಗಳಲ್ಲೂ ಈ ಬಗೆಯ ಸಮಾನಧರ್ಮ ಸುಲಭವಾಗಿ ಗೋಚರವಾಗುವುದಿಲ್ಲ. 
“ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕ್ಕಿ' ಎಂಬ ಅಕ್ಕಮಹಾದೇವಿಯ 
ಬೆಡಗಿನ ವಚನದಲ್ಲಿ ಬರುವ `ಕಾಲಿಲ್ಲದ ಹೆಂಡತಿ'ಗೆ ಲೌಕಿಕ ಆಚರಣೆಯಿಲದ ಶರಣ 
ಸತಿ ಎಂದೂ "ತಲೆಯಿಲ್ಲದ ಗಂಡ'ನಿಗೆ ಲೌಕಿಕ ಬಂಧನವಿಲ್ಲದ ಲಿಂಗಪತಿ. ಎಂದೂ 
ಅರ್ಥಯಿಸಬೇಕಾಗುತ್ತದೆ. ಇದು ಬಹುಜನರಿಗೆ ಕಷ ದಾಯಕವೇ. 


ಬೆಡಗಿನ ವಚನಗಳು ೨೧ 


೫ 


ಬೆಡಗಿನ ಮಾತುಗಳು ವೇದಸಾಹಿತ್ಯದಲ್ಲಿಯೇ ಗೋಚರಿಸುತ್ತವೆ. “ದಾ ಸು 
ಪರ್ಣಾ ಸಯುಜಾ ಸಖಾಯಾ” ಎಂಬ ಶ್ಲೋಕವನ್ನು ಇದಕ್ಕೆ ಉದಾಹರಣೆಯಾಗಿ 
ಕೊಡಬಹುದು. “ಒಂದು ಮರದಲ್ಲಿ ಎರಡು ಹಕ್ಕಿಗಳಿವೆ. ಒಂದು ಸಿಹಿಯಾದ 
ಹಣ್ಣನ್ನು ತಿನ್ನುತ್ತದೆ. ಮತ್ತೊಂದು ಸುಮ್ಮನೆ ನೋಡುತ್ತಿದೆ” ಎಂಬರ್ಥ ಕೊಡುವ 
ಈ ಶ್ಲೋಕದಲ್ಲಿ ಹಣ್ಣು ತಿನ್ನುವ ಹಕ್ಕಿಯು ಕರ್ಮನಿರತ ಜೀವಾತ್ಮವನ್ನೂ, ಸುಮ್ಮ 
ನಿರುವ ಹಕ್ಕಿ ನಿರ್ಲಿಪ್ತ ಪರಮಾತ್ಮನನ್ನೂ ಸಂಕೇತಿಸುತ್ತವೆ. ಇದರಿಂದ ಬೆಡಗಿನ 
ವಕಾತುಗಳ ಪ್ರಯೋಗ ಬಹಳ ಪ್ರಾಚೀನವೆಂದಂ ಹೇಳಬಹುದು. 


ಜನಪದರ ಒಗಟುಗಳಲ್ಲಿಯೂ ಇಂತಹ ಚಮತ್ಕಾರದ ಮಾತುಗಳು ಕಂಡುಬರು 
ತ್ತವೆ. ಇಲ್ಲಿಯೂ ಉಪಮಾನದ ಮೂಲಕ ಉದ್ದೇಶಿತ ಉಪಮೇಯವನ್ನು ಗ್ರಹಿ 
ಸುವ ತಂತ್ರವನ್ನು ಕಾಣುತ್ತೇವೆ. . ನಿಜವಾಗಿಯೂ ಈ ಒಗಟುಗಳು ನಮ್ಮ ಬುದ್ಧಿ 
ಶಕ್ತಿಗೊಂದು ಒರೆಗಲ್ಲೇ ಸರಿ. ಇಲ್ಲಿಯೂ ಪದಗಳು ಸೂಚಿಸುವ ವಾಚ್ಯಾರ್ಥ 
ಒಂದಾದರೆ ಅವುಗಳ ವ್ಯಂಜನಾರ್ಥವೇ ಬೇರೆಯಾಗಿರುತ್ತದೆ. 


ತೊಟ್ಟುಂಟು ಮುಳ್ಳಿಲ್ಲ, ಸುತ್ತಲೆಲೆಯಿಲ್ಲ, 

ಮುಟ್ಟಿದರೆ ಮೃದುವುಂಟು ಹಣ್ಣು ತಾನಲ್ಲ 

ನೆಟ್ಟನೆ ಮೆಲಬಹುದು ಕೊಯ್ಯಲಳವಲ್ಲ 

ಸೃಷ್ಟಿಯೊಳು ಈ ಬೆಡಗ ಶಿವತಾನೆ ಬಲ್ಲ. 
ಇದರಲ್ಲಿ ಬರುವ ಹಣ್ಣ, ತೊಟ್ಟು, ಮೃದು, ಮೆಲು ಇತ್ಯಾದಿ ಶಬ್ದಗಳ ಬೆನ್ನುಹತ್ತಿ 
ನಮ್ಮ ಬುದ್ಧಿ ಯಾವುದೋ ಒಂದು ಹಣ್ಣಿರಬೇಕೆಂದು ಊಹಿಸುತ್ತದೆ. ಕೆಲಹೊತ್ತು 
ಸರ್ಕಸ್‌ ನಡೆದನಂತರ ಇಡೀ ಒಗಟು ತಾಯಿಯ ಮೊಲೆಯನ್ನು ಸೂಚಿಸುತ್ತ 
ದೆಂಬುದಂ ಹೊಳೆದಾಗ ಅದನ್ನು ರಚಿಸಿದವನ ಬುದ್ಧಿ ಚಮತ್ಕಾರಕ್ಕೆ ತಲೆದೂಗುಂ 
ತ್ತೇವೆ. ಇಂತಹ ಬೌದ್ಧಿಕ ವ್ಯಾಯಾಮಕ್ಕೆ ಆಸ್ಪದ ಕೊಡುವ ಅನೇಕ ಒಗಟುಗಳು 
ಜನಸಾಮಾನ್ಯರ ಕಮ್ಮಟದಲ್ಲಿ ಸಿದ್ಧಗೊಳ್ಳುತ್ತಲೆ ಇರುತ್ತವೆ; ಚಲಾವಣೆಯಲ್ಲೂ 
ಬರುತ್ತವೆ. ಬುದ್ಧಿಯನ್ನು ಚಕಿತಗೊಳಿಸುವ ಇಂತಹ ಚಮತ್ಕಾರಪೂರ್ಣ ಒಗಟು 
ಗಳ ಮುಖ್ಯ ಉದ್ದೇಶ ಸಾಮಾನ್ಯವಾಗಿ ಚಿತ್ತಾಹ್ಲಾದ. ಒಗಟುಗಳನ್ನು ಹಾಕುವುದು 
ಅವುಗಳನ್ನು ಒಡೆಯುವುದು ಇಂದೂ ಜೀವಂತವಾಗಿದೆ ಹಳ್ಳಿಗರಲ್ಲಿ. 


ಒಗಟು ಮತ್ತು ಬೆಡಗಿನ ವಚನಗಳಲ್ಲಿ ಬಳಕೆಯಾಗಿರುವ ತಂತ್ರ ಒಂದೇ. 
ಎರಡರಲ್ಲೂ ಬುದ್ಧಿ-ಕ್ರಿಯಾಶೀಲ. ಆದುದರಿಂದಲೇ ಬೆಡಗಿನ ವಚನಗಳಿಗೆ ಒಗಟು 
ಗಳೇ ಮೂಲವೆಂದು ಕೆಲವರು ಅನಂವವಾನಿಸುತ್ತಾರೆ. ಶ್ರೀ ಸಾವರಾನ್ಯರ ನಿಕಟ 
ಸಂಪರ್ಕ ಪಡೆದಿರುವ ವಚನಕಾರರು ಅವರ ಆಡುನುಡಿಯಿಂದ ಹಲವಾರು ಗಾದೆ 
ಗಳನ್ನು ಪಡೆನುಡಿಗಳನ್ನು ತಮ್ಮ ವಚನಗಳಲ್ಲಿ ಬಳಸಿರುವುದನ್ನು ನೋದಡಿರೆ ಅವರ 


6೨ ಕರ್ನಾಟಕ ಭಾರತಿ 


ಅನುಮಾನ ಸರಿಯೆನಿಸುತ್ತದೆ. ವೇದಸಾಹಿತ್ಯದಲ್ಲಿ ಈ ಬಗೆಯ ರಚನೆ ಕಂಡುಬರು 
ತ್ರಿರುವುದರಿಂದ ಅದೇ ಬೆಡಗಿನ ವಚನಗಳಿಗೆ ಪ್ರೇರಣೆ ನೀಡಿರಬೇಕೆಂಬ ವಾದವೂ 
ಇದೆ. ಆದರೆ ವೇದಗಳ ಕಾಲದಲ್ಲೂ ಶ್ರೀಸಾಮಾನ್ಯರಿದ್ದರು. ಅವರೂ ಒಗಟು 
ಗಳನ್ನು ರಚಿಸುತ್ತಿರಬೇಕು. ಅದರ ಪ್ರಭಾವದಿಂದಾಗಿ ವೇದಗಳಲ್ಲಿ ಅಂತಹ ರಚನೆ 
ಏಕೆ ತಲೆದೋರಿರಬಾರದು ? ಎಂಬ ಪ್ರತಿವಾದವೂ ಇಡೆ. ಜನಸಾವಕಾನ್ಯರ 
ಮಾತು-ಗೀತಗಳ ಸತ್ವಸೌಂದರ್ಯಕ್ಕೆ. ಅವುಗಳ ರೀತಿಗೆ, ಹಾಗೂ ಸಂವಹನಶಕ್ತಿಗೆ 
ಮಾರುವೋದ ವಚನಕಾರರು ಅವರು ಕಟ್ಟುತ್ತಿದ್ದ ಒಗಟುಗಳಿಂದಲೂ ಪ್ರೇರಣೆ ಪಡೆ 
ದಿರುವ ಸಾಧ್ಯತೆ ಇದೆ. 

ರಚನಾ ವಿಧಾನ ಮತ್ತು ಚಮತ್ಕಾರ ಪ್ರದರ್ಶನಗಳ ದೃಷ್ಟಿಯಿಂದ ಒಗಟು 
ಮತ್ತು ಬೆಡಗಿನ ವಚನಗಳಲ್ಲಿ ಸಾಮ್ಯತೆಯಿದೆ. ಆದರೆ ಒಗಟಂಗಳಲ್ಲಿ ಬರುವ ಪದ 
ಗಳು ಸಾಮಾನ್ಯವಾಗಿ ಲೌಕಿಕ ಇಲ್ಲವೆ ಸಾಮಾಜಿಕ ವಸ್ತುವಿಚಾರವನ್ನು, ಸಂಕೇತಿಸಿ 
ದರೆ ಬೆಡಗಿನ ವಚನಗಳಲ್ಲಿ ಬರುವ ಪದಗಳು ವ್ಯಂಜಿಸುವುದು ಯಾವಾಗಲೂ 
ಆಧ್ಯಾತ್ಮಿಕ ವಿಷಯ ವಿಚಾರವನ್ನು. ಒಗಟುಗಳ ರಚನೆ ಬುದ್ಧಿ ವಂತ ಜನಸಾವಕಾನ್ಯ 
ರಿಂದ ನಡೆದರೆ, ಬೆಡಗಿನ ವಚನಗಳ ರಚನೆ ಶಿವಾನುಭವಿಗಳಾದ ಶರಣರಿಂದ ನಡೆ 
ದಿದೆ. ಒಗಟುಗಳ ರಚನೆಯ ಮುಖ್ಯ ಉದ್ದ €ಶ ಬಹುಮಟ್ಟಿಗೆ ಬುದ್ಧಿ ವಂತಿಕೆಯ 
ಪ್ರದರ್ಶನ ಮತ್ತು ಜನಮ! ಕೆಲವು ಒಗಟುಗಳಲ್ಲಿ ತಾತಿ ಶಕ ಧ್ವನಿ ಇರ 
ಬಹುದು. ಅಂಥವುಗಳ ರಚನೆಗೆ ಬೆಡಗಿನ ವಚನಗಳೇ ಪ್ರಭಾವ ಬೀರಿರಬೇಕು. 
ಒಗಟುಗಳಲ್ಲಿ ಬುದ್ಧಿ ಗೆ ಪ್ರಾಧಾನ್ಯ, ಬೆಡಗಿನ ವಚನಗಳಲ್ಲಿ ಬುದ್ಧಿ ಅನುಭಾವಗಳೆರ 
ಡಕ್ಕೂ ಪ್ರಾಧಾನ್ಯ. ಒಗಟುಗಳು ಹೆಚ್ಚಾಗಿ ಸವಾಲಿನ ರೂಪದಲ್ಲಿರುತ್ತವೆ ವೆ. ಬೆಡ 
ಗಿನ ನಟಿಸಿ ಲಿಂಗಾಂಗ ಸಾಮರಸ್ಯದ ಮಹೋನ್ನತ ಧ್ಯೇಯವನ್ನಿರಿಸಿಕೊಂಡು 
ಷಟ್‌ಸ ಸ ಲಮಾರ್ಗಾವಲಂಬಿಯಾದ ಸರಕು ಸಿದ್ಧಿಯ ವಿವಿಧ ಹಂತಗಳನ್ನು ಸೂಚಿ 
ಸುವ ವಿವರಣೆಯ ರೂಪದಲ್ಲಿರುತ್ತವೆ. ಬೇರೊಬ್ಬ ರು ಒಡೆಯಲು ಹಾಕಿದ ಸ 
ಗಳಲ್ಲವು. ಸ್ವಂತ ಆಧ್ಯಾತ್ಮಿಕ ಅನುಭವಗಳ ವಿವರಣೆಗಾಗಿ ಬಳಸಿದ ಒಂದು ವಿಶಿಷ ls 
ಏಧಾನ ಅವುಗಳಲ್ಲಿದ. | 

ಶ್ರೀಸಾಮಾನ್ಯನಿಗೂ ಅರ್ಥವಾಗಬೇಕೆಂಬ ಉದ್ದೆ ೀಶದಿಂದ, ಸಹಜತೆ ಸರಳತೆ 
ಗಳನ್ನು ಮೆ ಗೂಡಿಸಿಕೊಂಡಿರುವ ವಚನಗಳ ರಚನೆಗೆ ತೊಡಗಿದ ಶರಣರು ಕ್ಲಿಷ್ಟ 
ವಾದ ಬೆಡಗಿನ ವಚನಗಳ ರಚನೆಗೆ ಏಕೆ ತೊಡಗಿದರೆಂಬ ಪ್ರಶ್ನೆ ಏಳುವುದು ಸಹ, 
ಶಿವಯೋಗ, ಲಿಂಗಾನುಸಂಧಾನದಂತಹ ಆತ್ಮಾನುಭವದ ವಿಷಯ ಸಂತೆಯ 
ಮಾತಾಗದೆ ಪಾತ್ರನಾದವನಿಗೆ ಮಾತ್ರ ತಿಳಿಯಬೇಕೆಂದು ಅವರು ಆ 5 ತಂತ್ರ ಬಳಸಿರ 
ಬೇಕು. ಲಿಂಗಾಂಗ ಸಾಮರಸ್ಕಸ್ಥಿ ತಿಯನ್ನು ಮುಟ್ಟಿದ ಅನುಭಾವಿಯ ಜ್ಯೋತಿ 
ರ್ಲಿಂಗದಂತಹ ಮಾತು ಸಹಜವಾಗಿಯೇ ಆ ರೀತಿ ಹೊರಹೊಮಿ ಒರಬಹುದಾದ ಸ ಸಾಧ್ಯ 
ತೆಯೂ ಇದೆ, ಈಗ ಅಂತಹ ಒಂದೆರಡು ವಚನಗಳ ಆಧ್ಯಾತ್ಮಿಕ ತಿರುಳನ್ನೂ, 


ಬೆಡಗಿನ ವಚನಗಳು ೨೩ 


ಅವುಗಳಿಂದ ಅವತರಣಗೊಳು ಡವ ಅಲೌಕಿಕ ತತ ಎದ ಬೆಡಗನ್ನೂ ಪರಿಶೀಲಿಸಬಹಂದು. 
ರವಿಯ ಶಶಿ ನುಂಗಿ, ಉಕ್ಕಿನ ಘಟ್ಟಿಯ ಮೃತ್ತಿಕೆಯ ಚೇಣ 
ಕಡಿಯಿತ್ತು, 
ಕಪ್ಪೆಯ ವಿಷ ತಾಗಿ ಹಾವು ಸತ್ತಿತ್ತು, 
ಏಣಾಂಕಧರ ಸೋಮೇಶ್ವರಲಿಂಗವನರಿತು. 

(ಬಿಬ್ಬಿ ಬಾಚಯ್ಯ) 
ಸೂರ್ಯನನ್ನು ಚಂದ್ರ ನುಂಗಿದ, ಉಕ್ಕಿನಿಂದಾದ ಘಟ್ಟಿಯನ್ನು ಮಣ್ಣಿನ ಚೇಣ 
ಭೇದಿಸಿತು, ಕಪ್ಪೆಯ ವಿಷ ತಾಗಿ ಹಾವು ಸತ್ತಿತು. ಎಂತಹ ವಿರೋಧಾಭಾಸ! 
ಎಂತಹ ಅಸಾಂಗತ್ಯ ! ಅಸಾಂಗತ್ಯದಲ್ಲಿ ಸಾಂಗತ್ಯವನ್ನು ಗರ್ಭೀಕರಿಸುವುದೇ ಬೆಡಗು. 
ಇಲ್ಲಿ ರವಿ, ಶಶಿ, ಉಕ್ಕಿನಘಟ್ಟಿ ಮೃತ್ತಿಕೆಯ ಚೇಣ ಇತ್ಯಾದಿಗಳಿಗೆಲ್ಲ ಸಾಂಕೇತಿಕ 
ಅರ್ಥವಿದೆ. `ರವಿ' ಎಂದರೆ ಸೂರ್ಕಸ್ವರೂಪನಾದ ಲಿಂಗ, "ಶಶಿ' ಎಂದರೆ ಶಾಂತಿ 
ಸ್ವರೂಪನಾದ ಶರಣ, "ರವಿಯ ಶಶಿ ನುಂಗಿ' ಎಂದರೆ ಶಾಂತಿಸ್ವರೂಪನಾದ 
ಶರಣನು ಸೂರ್ಯಸ್ತರೂಪನಾದ ಲಿಂಗವನ್ನು ಅವಗ್ರಹಿಸಿದನು ಎಂದರ್ಥ. ಅದನ್ನೇ 
ಬೇರೊಂದು ರೀತಿಯಲ್ಲಿ, ಶರಣನು ಷಡಂಗಗಳಲ್ಲಿ ಷಡ್ಲಿಂಗಗಳ ಸಂಬಂಧ ಪಡೆದನು 
ಎಂದೂ ಹೇಳಬಹುದು. ಆಗ ಏನಾಯಿತು? ಮಣ್ಣಿನಂತೆ ದುರ್ಬಲವಾಗಿದ್ದ 
ಜ್ಞಾನವೆಂಬ ಚೇಣಕ್ಕೂ ಅಜ್ಞಾನವೆಂಬ ಉಕ್ಕಿನಗಟ್ಟಿಯನ್ನು ಭೇದಿಸುವ ಶಕ್ತಿಬಂದಿತು. 
ಅರ್ಥಾತ್‌ ಅಜ್ಞಾನದ ಕಾಳಿಕೆಯಳಿದು ಜೀವ ಪರಿಶುದ್ಧನಾದನು, ಪರಮಶಾಂತಿ 
ಯನ್ನು ಪಡೆದನು. ಮುಂದೇನಾಯಿತು? ಆ ಪರಮಶಾಂತಿಯಿಂದುದಯವಾದ 
ಚಿದಮೃತರಸದಿಂದ, "ನಾನಂ ಬೇರೆ ಶಿವನು ಬೇರೆ' ಎಂಬ ಜೀವನ ಭೇದಭಾವ 
ವೆಂಬ ಶಂಕಾವಿಷವು ಇಲ್ಲವಾಗಿ "ನಾನೇ ಲಿಂಗ' ಎಂಬ ಭಾವ ಮೂಡಿತು. ಅಂಗನಿಗೆ 
ಲಿಂಗಸಂಬಂಧ ಉಂಟಾದಾಗ ಅಂತರಂಗ ಪ್ರಪಂಚದಲ್ಲಿ ನಡೆಯುಂವ ಆಧ್ಯಾತ್ಮಿಕ 
ಪ್ರಕ್ರಿಯೆಗಳನ್ನು ಈ ವಚನ ಅರ್ಥವತ್ತಾಗಿ ಧ್ವನಿಸುತ್ತದೆ. 

ಜಲದ ಸಿಂಹಾಸನದಲಷ್ಟಮ ಬೆಟ್ಟ 

ಕುಲಗಿರಿಗಳೆರಡಂ ಮತ್ತಿಕ್ಕೆಲದಲ್ಲಿ, 

ನೆೆಯರಿಯರು ಬ್ರಹ್ಮ[ದ], ಕುಲವರಿಯರು ಯೋಗ[ದ] 
ಹೊಲಬುಗೆಟ್ಟರಂ, ಯೋಗಸಿದ್ಧರೆಲ್ಲ 

ಈರಾರನೆಸೌಂದೆಂದು ಹಿಡಿದಾತ 

ನಿಷ್ಕಲಯೋಗಿ ತಾ ಕಪಿಲಸಿದ್ಧ ಮಲ್ಲನಾಥ. 

(ಸಿದ್ದರಾಮ) 
ದೇಹಪೀಠದಲ್ಲಿ ಅಷ್ಟಮದಗಳೆಂಬ ಎಂಟು ಬೆಟ್ಟಗಳು, ಅಹಂಕಾರ ಮಮಕಾರಗಳೆಂಬ 
ಎರಡು ಕುಲಗಿರಿಗಳು. ಇಂತಹ ದೇಹಧಾರಿಗಳಾದ ಜೀವರು, ಎಂಟು ಪ್ರಕಾರದ 
ಮದ ಮತ್ತು ಅಹಂಕಾರ ಮಮಕಾರಗಳಿಂದ ಕೂಡಿಕೊಂಡು ತಾವೇ ಬ್ರಹ್ಮಸ್ವರೂಪ 


೨೪ ಕರ್ನಾಟಕ ಭಾರತಿ 


ರೆಂಬ ನಿಜದ ನೆಲೆಯನ್ನು ಅರಿಯದಾಗಿದ್ದಾರೆ. ತಾವೇ ಲಿಂಗಕುಲದವರೆಂಬುದನ್ನು 
ತಿಳಿಯದೆ ಅಜ್ಞಾನವಶರಾಗಿ ಅಷ್ಟಾಂಗಯೋಗದಲ್ಲಿ ನಿರತರಾಗಿದ್ದಾರೆ. ಈರಾರು 
ಎಂದರೆ ಆರು ಲಿಂಗಸ್ಕಲ. ಇವು ಒಂದೇ, ಎಂದರೆ ಒಂದೇ ಪರಬ್ರಹ್ಮಸ್ವರೂಪ 
ವಾದ ಇಷ್ಟಲಿಂಗದಿಂದಾಗಿವೆ ಎಂದು ತಿಳಿದು, ಆ ಇಷ್ಟಲಿಂಗವನ್ನು ಹಿಡಿದರೆ ಅವನೇ 


ನಿಷ್ಕಲಯೋಗಿಯಾಗುತ್ತಾನೆ- ಇಷ್ಟಲಿಂಗದ ಮೂಲಕ ಷಟ್‌ಸ್ಮಲಾಚರಣೆಯ ರಹಸ್ಯ 
ವನ್ನು ನಿರೂಪಿಸುವ ಸಿದ್ಧನ ವಚನವಿದು. 


೬ 


ಬೆಡಗಿನ ವಚನಗಳೆಂದು ಇವನ್ನು ವಚನಕಾರರೇ ಕರೆದರೆ? ಬೇರಾರಾದರೂ 
ಕರೆದರೆ? ಬೇರೆ ಯಾರಾದರೂ ಕರೆದಿದ್ದರೆ ಅವರು ಯಾರು? ತಿಳಿಯದು. 
ಸಾಮಾನ್ಯವಾಗಿ ಎಲ್ಲ ವಚನಕಾರರು ಕೆಲವಾದರೂ ಬೆಡಗಿನ ವಚನಗಳನ್ನು ರಚಿಸಿ 
ದ್ದಾರೆ. ಪ್ರಭುವಿನ ವಚನಗಳಲ್ಲಿ ಅವುಗಳ ಸಂಖ್ಯೆ ಹೆಚ್ಚು. ಕಬ್ಬಿಣದ ಕಡಲೆ 
ಗಳಂತಿರುವ ಈ ವಚನಗಳನ್ನು ಟೀಕೆಯ ಅಥವಾ ವ್ಯಾಖ್ಯಾನದ ಸಹಾಯವಿಲ್ಲದೆ 
ಅರ್ಥಯಿಸಂವುದು ಸಾಮಾನ್ಯರಿಗೆ ಸಾಧ್ಯವಿಲ್ಲ. ಆದುದರಿಂದಲೇ ಕೆಲವರ. ಆ ದಿಶೆ 
ಯಲ್ಲಿ ಕಾರ್ಯ ಮಾಡಿದ್ದಾರೆ. "ಪ್ರಭುದೇವರ ಷಟ್‌ಸ್ಮಲದ ಟೀಕಿನ ವಚನಗಳು' 
ಗ್ರಂಥದಲ್ಲಿ ಮಹಾಲಿಂಗನು ಎಲ್ಲ ವಚನಗಳಿಗೂ ಟೀಕೆಯನ್ನು ಬರೆದಿದ್ದು ಅವುಗಳಲ್ಲಿ 
ಬೆಡಗಿನ ವಚನಗಳೂ ಇವೆ. ಕಲ್ಲುಮಠದ ಪ್ರಭುದೇವನ 'ಲಿಂಗಲೀಲಾವಿಲಾಸ 
ಚಾರಿತ್ರ'ದಲ್ಲಿ ಕೆಲವು ಬೆಡಗಿನ ವಚನಗಳಿಗೆ ಟೀಕೆ ಇದೆ. “ಎಲ್ಲ ಪುರಾತನರ ಬೆಡ 
ಗಿನ ವಚನಗಳು” ಎಂಬ ಓಲೆಗರಿಯ ಹಲವಾರು ಪ್ರತಿಗಳಿವೆ. ಅವು ಎಲ್ಲ ಶರಣರ 
ಕೇವಲ ಬೆಡಗಿನ ವಚನಗಳನ್ನೊಳಗೊಂಡ ಕಟ್ಟುಗಳು. ಸಿಂಗಳದ ಸಿದ್ಧಬಸವರಾಜ 
ದೇವನು ಆ ವಚನಗಳಿಗೆ ವ್ಯಾಖ್ಯಾನ ಬರೆದಿದ್ದಾನೆ. ಕರ್ನಾಟಕ ವಿಶ್ವವಿದ್ಯಾಲಯದ 
ಕನ್ನಡ ಅಧ್ಯಯನ ಪೀಠವು ಸಿಂಗಳದ ಸಿದ್ಧಬಸವರಾಜದೇವರ ವ್ಯಾಖ್ಯಾನವನ್ನೊಳ 
ಗೊಂಡ "ಸಕಲ ಪುರಾತನರ ಬೆಡಗಿನ ವಚನಗಳು” ಗ್ರಂಥವನ್ನು ೧೯೭೮ ರಲ್ಲಿ ಪ್ರಕಟಿ 
ಸಿದೆ. ಅದರ ಸಂಪಾದಕರು ಡಾ. ಎಂ. ಎಸ್‌. ಸುಂಕಾಪುರ. “ಬೆಡಗಿನ ವಚನ 
ಗಳು' (ಟೀಕುಸಹಿತ) ಎಂಬ ಗ್ರಂಥವನ್ನು ಎಂ. ಜೀವನ ಅವರು ಸಂಪಾದಿಸಿದ್ದಾರೆ. 
ರಾಯಚೂರ ಜಿಲ್ಲೆಯ ಸಂತೆಕಲೂರು ಗ್ರಾಮದ ಘನಮಠ ಶಿವಯೋಗಿಗಳ 
ಗದ್ದುಗೆಯ ಪರಿಚಾರಕರಿಂದ ದೊರೆತ ಕೈಬರೆಹದ ಪ್ರತಿಯೇ ಅವರಿಗೆ ಆಧಾರ. 
ಇದೂ ಕೂಡ ಸಿಂಗಳದ ಸಿದ್ಧಬಸವರಾಜದೇವರ ಟೀಕೆಯನ್ನೊಳಗೊಂಡಿದೆ. ಶಾಸ್ತ್ರ 
ಶುದ್ಧರೀತಿಯಲ್ಲಿ ಇಂಥ ಗ್ರಂಥಗಳು ಸಂಪಾದನೆಗೊಂಡು ಪ್ರಕಟವಾದಷ್ಟೂ ಅಭ್ಯಾಸಿ 
ಗಳಿಗೆ ಉಪಯುಕ್ತ. 


ಬೈಲೊರಷ್ಯನ್‌ ಕಾದಂಬರಿಕಾರ : ಇವಾನ್‌ ಶಮ್ಯಾಕಿನ್‌ 


ಬುದಣ ಸಹಿಂಗಮಿಕೆ 
ಇಣ 


ಇವಾನ್‌ ಶಮ್ಯಾಕಿನ್‌ ಎರಡನೆಯ ಮಹಾಯುದ್ಧದ ಬೆಂಕಿ ಹೊತ್ತಿ ಉರಿಯು 
ತ್ತಿದ್ದ ಸಂದರ್ಭದಲ್ಲಿ ಸಾಹಿತ್ಯ ಕ್ಷೇತ್ರವನ್ನು ಪ್ರವೇಶಿಸಿ, ಬೈಲೊ-ರಷ್ಯನ್‌ ಸಾಹಿತ್ಯಕ್ಕೆ 
. ಹೊಸ ಅಯಾಮವನ್ನು ಕಲ್ಪಿಸಿಕೊಡಲು . ಕಾರಣರಾದರು. ಈ ಸಂದರ್ಭದಲ್ಲಿ 
ಕಾಣಿಸಿಕೊಂಡ ಸಾಹಿತಿಗಳಿಗೆ ಇಂಥದೇ ವಸ್ತು-ವಿಷಯಗಳ ಕುರಿತು ಸಾಹಿತ್ಯ ರಚಿಸ 
ಬೇಕೆಂಬ ಪ್ರಶ್ನೆಯೇ ಇರಲಿಲ್ಲ. ಸ್ವಂತ ಬದುಕಿನ ಜ್ವಲಂತ : ಅನುಭವಗಳೇ ಇವರ 
ಸಾಹಿತ್ಯ ರಚನೆಗೆ ಪ್ರಚೋದನೆಯನ್ನು ಒದಗಿಸಿದವು. ಆದರೆ, ಯುದ್ಧದಲ್ಲಿ ತಾವು 
ಅನುಭವಿಸಿದ್ದೆ ಲ್ಲವನ್ನೂ ಇದ್ದಕ್ಕಿದ್ದಹಾಗೆ ಪ್ರಕಟಿಸುವುದು ಅಷ್ಟೊಂದು ಸುಲಭ-ಸಾಧ್ಯ 
ವಾಗಿರಲಿಲ್ಲ. ಅತ್ಯಂತ ಅರ್ಥವತ್ತಾದ ಅನುಭವವನ್ನು ಹಿಡಿದು, ಕಲಾತ್ಮಕವಾಗುವಂತೆ 
ಚಿತ್ರಿಸುವುದರ ಕಡೆಗೆ ಸಾಹಿತಿ ಗಮನಕೊಡುವುದು ಅವಶ್ಯವಾಗಿತ್ತು. ಇಲ್ಲದಿದ್ದರೆ 
ಅವೆಲ್ಲ ಯುದ್ಧದ ವರದಿಯಾಗಿ ಬಿಡುತ್ತಿದ್ದವು. ಅಭಿವ್ಯಕ್ತಿಯ ತೆಕ್ಕೆಗೊಗ್ಗುವ 
ಮಹತ್ವದ ಅನುಭವಗಳಿಗೆ ಬಾಯಿಕೊಡುವುದು ಜರೂರಿಯಾಗಿತ್ತು. ಅದರೊಂದಿಗೆ 
ತಮ್ಮ ಹಾಗೂ ವಿಂತ್ರರ ಮತ್ತು ದೇಶದಲ್ಲಿನ ಅಂಖಡ ಚಟುವಟಿಕೆಗಳನ್ನು ಭವಿಷ್ಯ 
ವನ್ನು ಗಮನಿಸುವುದೂ ಅಷ್ಟೇ ಮಹತ್ವದ್ದಾಗಿತ್ತು. ೧೯೪೫ ರಲ್ಲಿ ಜರ್ಮನಿಗೆ 
ಸೋಲುಂಟಾದ ತರುವಾಯ ಮದ್ದು-ಗುಂಡು ಸುರಿಸುವ ಶಾಖೆಯ ಮುಖ್ಯಾಧಿಕಾರಿ 
ಹುದ್ದೆ ವಹಿಸಿದ್ದ ಇವಾನ್‌ ಶಮ್ಯಾಕಿನ್‌ ಯುದ್ಧಭೂಮಿಯಿಂದ ಮನೆಗೆ ಮರಳಿದರು. 
ಅವರು ತಮ್ಮ ಸೈನಿಕ ಬ್ಯಾಗಿನಲ್ಲಿ ಯುದ್ಧಾನ:ಭವವುಳ್ಳ ಕೆಲವು ಕತೆಗಳನ್ನು ತಂದಿದ್ದರು. 
“ಅಪರಾಧಿಗೆ ಶಿಕ್ಷೆ' ಕತೆ, ಪ್ರತಿದಿನ ನಡೆಯುತ್ತಿದ್ದ ಯುದ್ಧದ ವರ್ಣನೆ ಹಾಗೂ ಅಲ್ಲಿ 
ಸಂಭವಿಸಿದ ನೈಜಘಟನೆಗಳ ಅರ್ಥವನ್ನು ತೆರೆದು ತೋರುವಲ್ಲಿ ಯಶಸ್ವಿಯಾಯಿತು. 
ಈ ಕತೆಗಳು ಕಲಾತ್ಮಕವಾಗಿಲ್ಲದಿದ್ದರೂ ಮುಂದೆ ಬೆಳೆಯಬಲ್ಲ ತರುಣ ಬರಹಗಾರನ 
ಉಜ್ವಲಭವಿಷ್ಯವನ್ನು *ನಿರ್ದೇಶಿಸಿದವು. ಈ ಕತೆಗಳು ಅರ್ಥಪೂರ್ಣವಾದ ಕೆಲವು 
ಸಮಸ್ಯೆಗಳನ್ನು ಎತ್ತಿದ್ದಲ್ಲದೆ, ವಿಶಿಷ್ಟ ಮಾನವೀಯ ದೃಷ್ಟಿಕೋನವನ್ನು ಪ್ರಕಟಪಡಿ 
ಸಿದವು. "ಅಪರಾಧಕ್ಕೆ ಶಿಕ್ಷೆ' ಕತೆಯ ನಾಯಕ, ನಾರಿ; ಜರ್ಮನಿಯ ಭೂಮಿಯನ್ನು 
ಪ)ವೇಶಿಸಿ ಸೋವಿಯತ್‌ ಜನತೆಗಾದ ವಿನಾಶದ ವಿರುದ್ಧ ರೊಚ್ಚಿಗೆದ್ದು, ನಾರಿ 
ಜರ್ಮನಿಯ ಜನ ಸಮುದಾಯವನ್ನು ಕೊಲ್ಲುವದಕ್ಕೆ ಹಿಂದುಮುಂದು ನೋಡುವು 
ದಿಲ್ಲ. ಬೈಲೊರಷ್ಯನ್‌ ಭೂಮಿಯನ್ನು ಪ್ರವೇಶಿಸಿದ, ಜರ್ಮನಿಯ ಗಲ್ಲಿಗೇರಿಸುವ 


ಜ್ಜ ಕರ್ನಾಟಕ 


ತಂಡದವರ ವಿರುದ್ಧ ಪ್ರತಿಸೇಡನ್ನು ತೀರಿಸಿಕೊಳ್ಳುವ ಚಿತ್ರ "ಸೇಡು' ಕತೆಯ ಕಥಾ 
ವಸು ಕಥಾನಾಯಕ ಕುಟಂಂಬದವರನ್ನೆಲ್ಲ ಗ ಕೊಂದು ಹಾಕ" 
ದ್ನೊಂದೇ ಈ ಸೇಡಿನ ಕಾರಣವಾಗಿಲ್ಲ. ಬೈಲೊರಷ್ಯನ್‌ ಭೂಮಿಯ ಮಾ 
ಹಾಗೂ ಕೆಚ್ಚು ಇದಕ್ಕೆ ಪ್ರಚೋದಕವಾಗಿರುವುದು ಗಮನಾರ್ಹವಾಗಿ ಕಥಾನಾಯಕನ 
ಸೇಡಿಗೆ ಬಲಿಯಾಗುವವರು ವಂಚಕರು, ಹಾಗೂ ಯುದ್ಧದಲ್ಲಿ ಅಪರಾಧ ಮಾಡಿ 
ದವರು ವಠಾತ್ರ. { 

ಶಮ್ಯಾಕಿನ ಕತೆಗಳು, ಯುದ್ಧದ ಶರತ್ತು, ನೀತಿನಿಯತ್ತುಗಳು ನ್ಯಾಯವಾದ" 
ಯುದ್ಧದತ್ತ ವಾಲಿರುತ್ತವಲ್ಲದೆ ಮಾನವೀಯ ಮೌಲ್ಯಗಳ ಶೋಧನೆಯಲ್ಲಿಯೂ 
ತೊಡಗಿರುತ್ತವೆ. ಶವಕ್ಕಾಕಿನ್‌ ಕತೆಗಳು, ಸ್ವಾತಂತ್ರ್ಯ ರಕ್ಷಣೆಗಾಗಿ ಹೋರಾಡುವ 
ಜನತೆಯ ಧ್ವನಿಯಾಗಿ ಅರ್ಥಪೂರ್ಣವೆನ್ನಿಸುತ್ತವೆ. ಅನಂತರ ರಚಿತವಾದ ಅವರ 
ಕತೆಗಳಲ್ಲಿಯೂ ಇದೇ ಧೋರಣೆ ಪಾ )ವಯಖ್ಯತೆ ಪಡೆದಿದೆ. 


ಶಮ್ಯಾಕಿನ್‌ ಕತೆಗಳ ನಾಯಕರು ವೈ ರಿಗಳೊಂದಿಗೆ ಜೀವದ ಕಾರ ಏ 
೫1 ಸುತ್ತಾ ರೆ; ನಿಜವಾದ ನವಿ ಮೌಲ್ಯಗಳನ್ನು ರಕ್ಷಿಸಲು ಹೆಣಗುತ್ತಾರೆ. 
ಅವರ ದೇಶಾಭಿವಕಾನ ಎಣೆಯಿಲ್ಲದ್ದು. ದಾಸ್ಯ ಶೃ Mae: ವಕಾನವತೆಯನ್ನು 
ಮುಕ್ತಮಾಡುವ ತತ್ವಕ್ಕೆ ಬದ್ಧ ವಾಗಿರುವ ಸ ಬಾ ಜನತೆಯಂ ಹೋರಾಟದಲ್ಲಿ | 
ಬೈ ಲೊ- ರಷ್ಯ ನ ಬ ತೆ ನಿಷ್ಠೆ, ತ್ಯಾಗ, ಬಲಿದಾನಗಳು ಶಮ್ಯಾ ಕೆನ್‌ ಕತೆಗಳ 
ಟೊ ತೆ ಯುದ್ಧ ದ ಬೇಗೆ ಹೊತ್ತಿ ಕೊಂಡಿದ್ದಾಗ ಬರೆದ ಸಾಹಿತ್ಯ 
ಒಂದಂ ರೀತಿಯಾದರೆ, ಯಂದ್ಧಾ ದನಂತರ ಬರೆದ ಸಾಹಿತ್ಯ ಇನ್ನೊ ೦ದಂ Bamod 
ಅರ್ಥವತ್ತಾಗಿರುತ್ತದೆ. ಯುದ್ಧ ಮುಗಿದು ಹದಿನೈ ದ ವರ್ಷಗಳ ಹ್ಯಾ 
ಇವಾನ್‌ ಶವಕ್ಯಾಕಿನ್‌ ಮತ್ತೆ ಯುದ್ಧ ಕಾಲದ ಅವಿಸ _ರಣೀಯ ಘಟನೆಗಳನ್ನು ಸ 
ಕೊಂಡು "ಕಷ್ಟದಿಂದ ಪಡೆದ ಸುಖ' ಎಂಬ ಹೆಸರಿನ ಐದು ಭಾಗದ ಅರಕೆ 
ರಚನೆಗೆ ತೊಡಗಿದ್ದು ಟು. ಈ ಕಾದಂಬರಿ ಮಾಲಿಕೆಯ ಮೊದಲಭಾಗ “ಬೆಂಕಿ 
ಮತ್ತು ಹಿಮ'. ಇದರಲ್ಲಿ ಯುದ್ಧದ ಅನುಭವಕ್ಕೆ ಅಭಿವ್ಯಕ್ತಿ ದೊರಕಿದ್ದರೂ ಅದು 
' ಆ ತಲೆಮಾರಿನ ಜನಾಂಗದ ಮ ನೋವೈ ಜ್ಞಾನಿಕ ಅಧ್ಯಯನವೆಂಬಂತೆ ಮೂಡಿ 


ರುವ ಕೃತಿ. ಸಹಾಯಕ ಸೈನ್ಯಕ್ಕೆ ಸಂಬಂಧಿಸಿದ ಮಹತ್ವದ ಘಟನೆಗಳ ಜ್ಯಾ 
ಕೇಂದ್ರೀಕ್ಕ ತವಾಗಿರುವ ಕಥೆ ಇಲ್ಲಿದೆ. 


ಶಮ್ಯಾಕಿನ್‌ ಯುದ್ಧದ ಬೇಗೆಯಿಂದ ಉಧ್ವಸ್ತಗೊಂಡ ಬ ಲೊ-ರಷ್ಯ ಕ್ಕೆ 
ಮರಳಿದ ಮೇಲೆ ಹಳಿ ಯೊಂದರಲ್ಲಿ ಶಾಲಾ ಶಿಕ್ಷಕರಾಗಿ ನೆಲೆಸಿದರು. ಹಳ್ಳಿ ಯ 
ಚಂನಾವಣೆಯಲ್ಲಿ ಪಕ್ಷದ ಕಾರ್ಯದರ್ಶಿಯಾಗಿ ಆಯೆ ಯಾದರು. ಜನತೆಯ ಕಷ್ಟ - 
ಸುಖಗಳಲ್ಲಿ ಭಾಗಿಯಾದರು. ಯುದ್ಧ ಕಾಲದಲ್ಲಿ ವ ರಿಗಳ ಜತೆ ಹೋರಾಡುತ್ತಿ ದ್ದ 
ಸಹಾಯಕ ಸೈನ್ಯ ೨: ಬಿರದಲ್ಲಿ ತಕ್ಕ ಶಿಸ್ತು ಇಲ್ಲದ್ದನ್ನು ಕಣ್ಣಾರೆ ಕಂಡ ಸ್ಥಾ ಸ್ವಾನಂಭವ 


ಬೈಲೊರಷ್ಯನ್‌ ಕಾದಂಬರಿಕಾರ : ಇವಾನ್‌ ಶಮ್ಯಾಕಿನ್‌ ೨೬ 


ವನ್ನು ಬರೆಯಂವುದು ಅವರಿಗೆ ಅನಿವಾರ್ಯವೆನಿಸಿತು. ಯುದ್ಧದ ಬೆಂಬೂದಿ 
ಹಾಗೂ ವಿನಾಶದಿಂದ ಪುನಃ ತಮ್ಮ ದೇಶವನ್ನು ಮೇಲೆತ್ತಬೇಕೆನ್ನುವ ಜನ ಸಮು 
ದಾಯದ ಆಶೆ ತೀವ್ರವಾಗಿದ್ದುದನ್ನು ಅವರು ಗುರ್ತಿಸಿದರು. ಈ ಹಿನ್ನೆಲೆಯಲ್ಲಿ 
ಸಾಹಿತಿ ಶಮ್ಯಾಕಿನ್‌ ಅವರಲ್ಲಿ ಮತ್ತೆ ಬರೆಯಬೇಕೆನ್ನುವ ಉತ್ಸಾಹ ಕುದುರಿದ್ದು 
ಸಹಜವೇ. ಆ ಸಂದರ್ಭಗಳಿಂದ ಶಮ್ಯಾಕಿನ್‌ ಅವರಿಗೆ ಮತ್ತೆ ನವೀನ ಪ್ರೇರಣೆ 
ದೊರೆಯಿತಂ. ಕೆಲವು ದಿನ ಕಳೆದುಹೋದ ಶಕ್ತಿ ಸಾಮರ್ಥ್ಯ ಹಾಗೂ ಕುತೂಹಲ 
ಗಳನ್ನು ಎಲ್ಲಿಂದ ಪಡೆಯಬೇಕು? ಎನ್ನುವ ಪ್ರಶ್ನೆ ಸಾಹಿತಿ ಶವ್ಯಾಕಿನ್‌ ಅವರನ್ನು 
ಕಾಡಿತ್ತು. ಆದರೆ, ಹಳ್ಳಿಯಲ್ಲಿ ಸ್ಕೂಲ್‌ ಶಿಕ್ಷಕರೆಂದು ಕೆಲಸಮಾಡುತ್ತ, ಪಾರ್ಟಿಯ 
ಕಾರ್ಯದರ್ಶಿಯಾಗಿ, ಕಮ್ಮುನಿಷ್ಟ ಪಕ್ಷದ ತತ್ವಪ್ರಣಾಲಿಯನ್ನು ಬೋಧೆ ಮಾಡುತ್ತ 
ಅತ್ಯಂತ ಕಠಿಣತಮವಾದ ದಿನಗಳನ್ನು ಕಳೆಯಬೇಕಾಗಿತ್ತು, ಕೋಣೆಯಲ್ಲಿ ಮೇಣ 
ಬತ್ತಿ ಹಚ್ಚಿಕೊಂಡು ಬರೆಯಲು ಕೂತರೆ, ಹೊರಗೆ ಕಿಟಕಿಯ ಕಟ್ಟೆಯ ಮೇಲೆಲ್ಲ 
ಹಿಮ ಒಟ್ಟುತ್ತಿತ್ತು.  ಟೇಬಲ್ಲನ್ನು ಸ್ವಲ್ಲಕೂಡ ಅಲುಗಾಡಿಸುವ ಹಾಗಿರಲಿಲ್ಲ. 
ಅದು ಅಲುಗಾಡಿದ್ದರೆ ಹಿಮದ ರಾಶಿಯೇ ಕಿಟಕಿಯೊಳಗಿಂದ ನುಗ್ಗಿ ಬರುವ ಭಯ 
ಎತ್ತು. ಇಂಥ ವಿಷಮ ಸ್ಥಿತಿಯಲ್ಲಿಯೇ 'ಆಳವಾದ ಪ್ರವಾಹ' ಹೆಸರಿನ ಕಾದಂಬರಿಗೆ 
ಕಥಾವಸ್ತು ಹಾಗೂ ಸಾಮಗ್ರಿ ಸಿಕ್ಕಿತೆಂದು ಸ್ವತಃ ಲೇಖಕರೇ ಒಂದೆಡೆ ಹೇಳಿದ್ದಾರೆ. 
ಈ ಕಾದಂಬರಿ ತರುಣ ವಯಸ್ಸಿನ ಶವಕ್ಕಾಕಿನ್‌ ಅವರಿಗೆ ಜನಪ್ರಿಯತೆಯನ್ನು ತಂದು 
ಕೊಟ್ಟಿ ತಲ್ಲದೆ ಸ್ಟೇಟ್‌ ಪುರಸ್ಕಾರವೂ ಲಭ್ಯವಾಯಿತು. 

ನಾರಿಬುಗಳ ವಶದಲ್ಲಿದ್ದಾಗಿನ ಬೈಲೊ. ರಷ್ಯನ್‌ ಜನತೆಯ ಸುಖ-ದುಃಖದ 
ಕತೆ ಇಲ್ಲಿದೆ. ಜರ್ಮನಿ ಘೋಷಿಸಿದ 'ಹೊಸ ಆಜ್ಞೆ ' ಯನ್ನು ಬೈಲೊ-ರಷ್ಯನ್‌ 
ರೈತರು ಉಲ್ಲಂಘಿಸಿದ್ದರಿಂದ, ನಾರಿಖ ಜರ್ಮನಿಗಳ ಕಲ್ಪನೆ ತಲೆಕೆಳಗಾಯಿತು. ಈ 
ಕಾದಂಬರಿಯಲ್ಲಿ ಕಾರ್ಪ ಮಾಯೇವ್ಹಸ್ಕಿ ಎಂಬ ವೃದ್ಧರೈತನೊಬ್ಬ ತನ್ನ ಅಸ್ತಿತ್ವ 
ರಕ್ಷಣೆಗಾಗಿ ಹಾಗೂ ದೇಶಾಭಿಮಾನದಿಂದ --ಪ್ರೇರಿತನಾಗಿ ನಾರುಗಳ ಎರುದ್ಧ 
ಸಿಡಿದೆದ್ದು ನಿಂತದ್ದು ಅತ್ಯಂತ ಮಹತ್ವದ ಘಟನೆಯಾಗಿ ಗಮನ ಸೆಳೆಯುತ್ತದೆ. 
ಸಾಂಕೇತಿಕವಾಗಿರುವ ದೃಶ್ಯವೊಂದರಿಂದ ಕಾದಂಬರಿ ಮುಕ್ತಾಯಗೊಳ್ಳುತ್ತದೆ. 
ಪಾರ್ಟಿಸನ್‌ ಕ್ಯಾಂಪಿನಿಂದ ವಾಾಯೇವ್ಹಸ್ಕಿ ಕಟುಂಬ ತನ್ನೂರಿಗೆ ಮರಳುತ್ತದೆ. 
ಅಲ್ಲಿ ಮನೆ ಎನ್ನುವುದು ಇರಲಿಲ್ಲ. ಜರ್ಮನ್ನರು ಅದನ್ನು ಭಸ್ಮಗೊಳಿಸಿದ್ದರು. 
ಕುಟುಂಬದ ಮುಖ್ಯಸ್ಥನೆಂದು ಸೈನಿಕನೊಬ್ಬ ತನಗೆ ಕಾಣಿಕೆಯಾಗಿತ್ತಿದ್ದ ಗುದ್ದ್ಧಲಿಯ 
ನೆತ್ತಿ ಬೂದಿಯ ರಾಶಿಯನ್ನು ಅಗಿಯುತ್ತಾನೆ. ಬೂದಿಯ ರಾಶಿಯೊಳಗಿಂದ 
ಮಣ್ಣನ್ನು ಹೊರತೆಗೆದು “ಬರ್ರಿ- ಮಕ್ಕಳೆ, ಕಟ್ಟುವ ಕೆಲ್ಸಕ್ಕೆ ಸನ್ನದ್ಧರಾಗೋಣ" 
ಎಂದು ಮಾಯೇವ್ಹಸ್ಕಿ ನುಡಿದದ್ದು ಅತ್ಯಂತ ಸಾಂಕೇತಿಕತವೂ ಅರ್ಥಪೂರ್ಣವೂ 
ಆಗಿದೆ. ಯುದ್ಧ ವೃತ್ತಾಂತದ ಮುಕ್ತಾಯದ ಸೂಚನೆಯೂ ಇಲ್ಲಿದೆ. ಇದರೊಂದಿಗೆ 
ಜನಸಮುದಾಯದ ಶಕ್ತಿ, ಸಾಮರ್ಥ್ಯ ಹಾಗೂ ಶ್ರಮ ದೇಶವನ್ನು ಕಟ್ಟುವ ಕಾರ್ಯಕ್ಕೆ 
ವಿನಿಯೋಗವಾಗುತ್ತದೆ. 


೨೮ ಕರ್ನಾಟಕ ಭಾರತಿ 


ಇವಾನ್‌ ಶಮ್ಯಾಕಿನ್‌ "ಸುದೈವ' "ಸ್ಪಚ್ಛಂದ ಖುತುಗಳು' 'ನಿಮ್ಮ ಅಂಗೈಯ 
ಲ್ಲೊಂದು ಹೃದಯ' . ಮುಂತಾದ ಮೂರು ಕಾದಂಬರಿಗಳನ್ನು ರಚಿಸಿದ್ದಲ್ಲದೆ 
ಹಲವು ನಾಟಕಗಳನ್ನು ಕತೆಗಳನ್ನು ರಚಿಸಿದ್ದುಂಟು. ಬೈಲೊ-ರಷ್ಕದಲ್ಲಿ ಇವಾನ್‌ 
ಶಮ್ಯಾಕಿನ್‌ ಅತ್ಯಂತ ಶಕ್ತಿಶಾಲಿ ಹಾಗೂ ಸಾಮಾಜಿಕ ಕಾಳಜಿಯುಳ್ಳ ಸಾಹಿತಿಯೆಂದು 
ಖ್ಯಾತರಾಗಿದ್ದಾರೆ. 

ಒಂದುದ ಮೇಲೊಂದು ಪುಸ್ತಕ ರಚಿಸುವ ಸಾಮರ್ಥ್ಯ ಇವರಿಗಿದೆ. ನಗರ 
ಹಳ್ಳಿಗಳಲ್ಲೆ ಲ್ಲ ಸಂಚರಿಸುತ್ತ, ಹಲವು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ. 
ಇವರು ಬೈಲೊ-ರಶ್ಯನ್‌ ಡೆಪ್ಯೂಟಿ ಮತ್ತು ಚೇರಮನ್‌ ಆಗಿರುವರಲ್ಲದೆ, ಬೈಲೊ- 
ರಷ್ಯನ್‌ ಸಾಹಿತಿಗಳ ಒಕ್ಕೂಟದ ನೇತಾರರಲ್ಲಿ ಒಬ್ಬರಾಗಿದ್ದಾರೆ. ಬೈಲೊ- ರಷ್ಯನ್‌ 
ಶಾಂತಿಕೂಟದ ಸದಸ್ಯರೂ ಆಗಿದ್ದಾರೆ. ಇವಲ್ಲದೆ ಕಾರ್ಮಿಕ ಸಂಘದ ಸಭೆಗಳಲ್ಲಿ, 
ವಾಚಕರ ಸಭೆಗಳಲ್ಲಿ ಭಾಗವಹಿಸುತ್ತಾರೆ. ಹೀಗೆ ಬಿಡುವಿಲ್ಲದ ಕಾರ್ಯಕ್ರಮಗಳಲ್ಲಿ 
ತೊಡಗಿಕೊಂಡಿದ್ದರೂ ಇವರ ಬರವಣಿಗೆ ನಿರಾತಂಕವಾಗಿ ಸಾಗಿರುವುದಂ ಆಶ್ಚರ್ಯ 
ವನ್ನಿಸದಿರದು. ನಿತ್ಯ ಜೀವನದಲ್ಲಿ ಕಂಡದ್ದನ್ನು, ಕೇಳಿದ್ದನ್ನು ಮನಮುಟ್ಟುವಂತೆ 
ಚಿತ್ರಿಸಲು ವಿಶಿಷ್ಟಗುಣ. ಇವರ ಶೈಲಿಗಿರುವುದರಿಂದ ಶಮ್ಯಾಕಿನ್‌ ಕೃತಿಗಳು ಅತ್ಯಂತ 
ಜನಪ್ರಿಯವಾಗಿವೆ. | 

ಕತೆಯನ್ನು ಚೆನ್ನಾಗಿ ಹೇಳಬಲ್ಲ ಪ್ರತಿಭೆ ಶಮ್ಯಾಕಿನ್‌ರಿಗಿದೆ. ಅವರ 
“ಹಿಮಸಮಯ' ಕಾದಂಬರಿ ಇದಕ್ಕೊಂದು ನಿದರ್ಶನ. ಯುದ್ಧಕಾಲದ ವಿಶಿಷ್ಟ 
ವಾತಾವರಣವನ್ನು ಸೃಷ್ಟಿಸಿ, ಅಂದಿನ ಘಟನೆಗಳನ್ನು ಸಂಯೋಜಿಸಿ ಕತೆ ಹೇಳುವ 
ಕಲೆ ಶಮ್ಯಾಕಿನ್‌ರಿಗೆ ಸಾಧ್ಯವಾಗಿದೆ. "ಜಮಸಮಯು' ಕಾದಂಬರಿಯನ್ನು ಓದುತ್ತ 
ಹೋದಂತೆ ಅಂದಿನ ಘಟನೆಗಳೆಲ್ಲವೂ ಚಿತ್ತಭಿತ್ತಿಯ ಮೇಲೆ ಮೂಡಿ ಚಲನಚಿತ್ರ 
ವೊಂದನ್ನು ನೋಡಿದ ಅನುಭವ ಉಂಟಾಗುತ್ತದೆ. ಬದುಕಿನ ಜಟಿಲ ಹಾಗೂ 
ಸಂಕೀರ್ಣ ವಿಷಯಗಳನ್ನು ಕಲಾತ್ಮಕವಾಗಿ ಚಿತ್ರಿಸಬಲ್ಲ ಕೌಶಲ್ಯ ಶಮ್ಯಾಕಿನ್‌ರಿಗೆ 
ಸಾಧ್ಯವಾಗಿದೆ. ಸಹಜವಾಗಿಯೆ ವಿಸ್ತೃತಗೊಳ ಬಲ್ಲ ಕಥಾವಸ್ತುವನ್ನು ಶಮ್ಯಾಕಿನ್‌ 
ಆಯ್ದುಕೊಳ್ಳುತ್ತಾರೆ. ಘಟನೆಗಳೆಲ್ಲ ವಾಸ್ತವಿಕತೆಗೆ ಬದ್ಧವಾಗುತ್ತ, ವಿಶಿಷ್ಟ 
ಸಂದರ್ಭದಲ್ಲಿ ಬದುಕಿದ್ದ ಆಯಾ ಪಾತ್ರಗಳನ್ನು ವರ್ಣನೆ ಹಾಗೂ ವಿವರಗಳ 
ಮೂಲಕ ಜೀವಂತಗೊಳಿಸುತ್ತ ಪ್ರತ್ಯಕ್ಷೀಕರಿಸುತ್ತಾರೆ. ತನ್ನ ದೇಶದ ವಾಸ್ತವಿಕ 
ಸ್ಥಿತಿಗತಿಗಳಲ್ಲಿ ಆವಿರ್ಭವಿಸುವ ಶಮ್ಮಾಕಿನ್‌ ಅವರ' ಈ ಕೃತಿ ಮಾನವ ಜನಾಂಗಕ್ಕೆ 
ವಿಶಿಷ್ಟ ಸಂದೇಶವನ್ನು ನೀಡುವಲ್ಲಿ ಸಾರ್ಥಕವಾಗಿದೆ. ಒಂದು ದೃಷ್ಟಿಯಿಂದ 
“ಹಿಮಸಮಯ' ಮಾನವೀಯ ಮೌಲ್ಯಗಳನ್ನು: ಧ ಎನಿಸುವ ಅತ್ಯಂತ ಅರ್ಥಪೂರ್ಣ 
ಕಾದಂಬರಿಯಾಗಿದೆ. 

"ಹಿಮಸಮಯ?' ಹಲವು ಕತೆಗಳು ಹಾಗೂ ಘಟನೆಗಳಿಂದ ದಟ್ಟವಾಗಿ 
ಹೆಣೆಯಲ್ಪಟ್ಟಿರುವ, ಸಂಕೀರ್ಣ, ಅನುಭವಗಳನ್ನು ತೆರೆದುತೋರಂವ ಕಾದಂಬರಿ, 


ಬೈಲೊರಷ್ಕನ್‌ ಕಾದಂಬರಿಕಾರ : ಇವಾನ್‌ ಶಮ್ಯಾಕಿನ್‌ ರಿ 


ಇವರಲ್ಲಿ ಬರುವ ಪಾತ್ರಗಳು ಭಿನ್ನ ತಲೆಮಾರುಗಳಿಗೆ ಸಂಬಂಧಪಟ | ವುಗಳು. 
ತಲೆಮಾರಿನಿಂದ ತಲೆಮಾರಿಗೆ ' ಹರಿದುಬರುವ ಸಾಮಾಜಿಕ, ಆರ್ಥಿಕ ಹಾಗೂ ರಾಜ 
ಕೀಯದ ಸಂಕೀರ್ಣ ವಿಷಯಗಳು ಈ ಕಾದಂಬರಿಯುದ್ದಕ್ಕೂ ಹರಡಿಕೊಂಡಿವೆ. 
ಎರಡನೆಯ ಮಹಾಯುದ್ಧದ ನೈಜಅನುಭವದಿಂದ ಮೊದಲ್ಗೊಂಡ ಪಾತ್ರಗಳು 
ಅನಂತರದ, ಸಾವರಾಜಿಕ, ರಾಜಕೀಯ ಸ್ಥಿತ್ಯಂತರಗಳು ಹಾಗೂ ಸ್ವತಂತ್ರ ರಾಷ್ಟ್ರ 
ವನ್ನು ಕಟ್ಟಬೇಕೆನ್ನುವ ದೇಶನಿಷ್ಠ- ಈ ಎಲ್ಲ ವಿಷಯಗಳಿಗೆ ಇಲ್ಲಿ ಅಭಿವ್ಯಕ್ತಿ 
ದೊರಕಿದೆ. ಮನುಷ್ಯನನ್ನು ಬೇಟೆಯಾಡುತ್ತ ಬಂದ ಯುದ್ಧದ ಭೀಕರ ಪರಿಣಾಮ 
ಗಳನ್ನು ಕಣ್ಮಟ್ಟುವಂತೆ ಚಿತ್ರಿಸಂವ ಕಾದಂಬರಿ `ಹಿಮಸಮಯ:' . ನಾರಿ:ಜರ್ಮನಿಗಳ 
ಕ್ರೌರ್ಯದ ವಿರುದ್ಧ. ಸಿಡಿದೇಳುವ ಬೈಲೊ-ರಷ್ಯನ್‌ ಜನತೆಯ ಹೋರಾಟ ಅತ್ಯಂತ 
ಅರ್ಥಪೂರ್ಣವಾಗಿದ್ದು ಅದು ಅಖಂಡ ಮಾನವೀಯ ಮೌಲ್ಯಗಳನ್ನು ರಕ್ಷಿಸಲು ಬದ್ಧ 
ವಾಗಿರುವುದು. ಮನುಷ್ಯನಲ್ಲಿ ಕೆಲವು ದೌರ್ಲಲ್ಯಗಳಿರಬಹುದಾದರೂ ತನ್ನ ರಾಷ್ಠ ತ 
ಜನತೆ ಹಾಗೂ . ವಕಾನವೀಯತೆಯ ಹಿತಕ್ಕಾಗಿ ದುಡಿದು ಸವಕಾಜದ ಯಣ 
ತೀರಿಸುವದು ಅತ್ಯಗತ್ಯವಾದದ್ದು 4 


ಈ ಕಾದಂಬರಿಯ ನಾಯಕ ಆಂತೊನ್ಮೂಕ್‌ನ ಪಾತ್ರ ಅತ್ಯಂತ ಮಹತ್ವ 
ದ್ದಾಗಿದೆ. . ಅಂತೊನ್ಕೂಕನ ಯುದ್ಧಕಾಲದ ಅನುಭವಕ್ಕೆ ಇಲ್ಲಿ ಅಭಿವ್ಯಕ್ತಿ ದೊರಕಿದೆ. 
ಅಂತ್ಯೊನ್ಯೂಕ್‌ ಕತೆಯನ್ನು ಹೇಳುತ್ತ ಹೋದಂತೆಲ್ಲ ಗತಕಾಲದ ಘಟನೆ, ಸನ್ನಿವೇಶ 
ಸಂದರ್ಭಗಳು ಆಯಾ ವಾತಾವರಣವನ್ನು ಸೃಷ್ಟಿಸುತ್ತ, ಜೀವಂತವಾಗುತ್ತ, ಓದುಗನ 
ಮನಸ್ಸನ್ನು ಕಲಕುತ್ತವೆ. ಆಂತೊನ್ಮೂಕನ ಕತೆ ಬೈಲೊ- ರಷ್ಯನ್ನರ ಕಥೆಯಾಗಿ, 
ಸೋವಿಯತ್‌ದೇಶದ ಹೋರಾಟದ ಕಥೆಯಾಗಿ ಗಮನಸೆಳೆಯುತ್ತದೆ. ಯುದ್ಧಾಗ್ನಿ 
ಯಲ್ಲಿ ಬೆಂದು ಹೋದ ಮೌಲ್ಯಗಳನ್ನು ಶೋಧಿಸುವ ಹಾಗೂ ಪುನಃ ಸೃಷ್ಟಿಸುವ 
ಅಖಂಡವಠಾನವತೆಯ ಕಥೆಯಾಗಿ, ಮಾರ್ಪಡುತ್ತದೆ. ಬೈಲೊ-ರಷ್ಯನ್‌. ಭೂಮಿ 
ಯನ್ನು, ಹಾಗೂ ಜನರ ವಿತ್ತ ಜೀವಿತಗಳನ್ನೂ ರಕ್ಷಿಸುವ ಹೊಣೆಯನ್ನು ಹೊತ್ತ, 
ಅಂತೊನ್ಯ್ಕೂಕ್‌ ಸೈನ್ಯದ ತುಕಡಿಯು ಪ್ರಾಣದ ಹಂಗುದೊರೆದು ಹೋರಾಡುತ್ತದೆ. 
ನಾರು ಜರ್ಮನಿಗಳ ಕ್ರೌರ್ಯಕ್ಕೆ ಬಲಿಯಾದ ಮೂವರು ಚಿಕ್ಕಮಕ್ಕಳ ಕರಂಣಕಥೆ 
ಎಂಥವರ ಕರುಳನ್ನು ಮಿಡಿಯುತ್ತದೆ. ಯುದ್ಧದ ಭೀಕರ ಸಂದರ್ಭದಲ್ಲಿಯೂ 
ಅಂತೊನ್ಯೂಕ್‌ ತಾನೊಬ್ಯ ಸೆ ನಿಕನಾಗಿದ್ದರೂ ಅನಾಥೆಯಾಗಿ, ಗರ್ಭಿಣಿಯಾಗಿ 
ಯುದ್ಧದ ಕ್ಯಾಂಪಿಗೆ ಬಂದು ನಕ್ಷಣೆಯ ಭಿಕ್ಷೆಯನ್ನು ಯಾಚಿಸಿದ ನಾದ್ಯಾಳಿಗೆ 
(ನದೇರಖ್ಧಾ) ಅಭಯವನ್ನಿತ್ತು, ಆಶ್ರಯವನ್ನಿತ್ತದ್ದು ಇಡೀ ಕ್ಯಾಂಪಿನಲ್ಲಿ. ಟೀಕೆಯ 
ವಿಷಯವಾಗುತ್ತದೆ. ಅಂತೊನ್ಯೂಕ್‌ ತನ್ನ ಕರ್ತವ್ಯಪಾಲನೆಯ ಜೊತೆಗೆ, ತಾನೊಬ್ಬ 
ಮಾವನ ಎನ್ನುವದನ್ನು ಮರೆತಿಲ್ಲ. ನಾದ್ಕಾಳೊಂದಿಗಿನ ಅಂತೊನ್ಯೂಕ್‌ ಪ್ರೇಮ 
ವಕಾನವೀಯ ಮೌಲ್ಯದ ಇನ್ನೊಂದು ಮಗ್ಗಲನ್ನು ತೆರೆಯುತ್ತದೆ. 


ಕರ್ನಾಟಕ ಭಾರತಿ 
೩೦ ಹಟ್‌ ಶಾ 


ಅಂತೊನ್ಯೂಕನಿಗೆ ಹೆಂಡತಿ, ಮಗ, ಹೆಣ್ಣುಮಕ್ಕಳಿಂದೊಡಗೂಡಿದ ಒಂದರ 
ಕುಟುಂಬವೇ ಇದೆ. ಅವನ ಮೇಲೆ ಕುಟುಂಬದ ಜವಾಬ್ದಾರಿಯೂ ಇದೆ. ಯುದ್ಧ 
ಮುಗಿದ ಮೇಲೆ, ಕೆಲವು ವರ್ಷ ಮುಂಚಿತವಾಗಿ ಅಂತೊನ್ಕೂಕ್‌ ಅಧಿಕಾರದಿಂದ 
ನಿವೃತ್ತನಾಗಬೇಕಾಯಿತು, ಅವಧಿಗಿಂತ ಮುಂಚಿತವಾಗಿ ನಿವೃತ್ತಿಯಾದದ್ದರಿಂದ 
ಅಂತೊನ್ಯೂಕ್‌ ಬಗ್ಗೆ ಹಲವು ರೀತಿಯ ಅನಂವಠಾನ ಹುಟ್ಟಿಕ್ಕೊಳ್ಳಲು ಅಸ್ಪದ 
ವಾಯಿತು. ನಿವೃತ್ತಿಯ ಬದಂಕಂ ಅತ್ಯಂತ ಬೇಸರದಾಯಕವಾಗಿದ್ದರೂ, ಅಂತೊ 
ನ್ಯೂಕ್‌ ಅದನ್ನು ಅಷ್ಟೊಂದು ಮನಸ್ಸಿಗೆ ಹಚ್ಚಿಕೊಳ್ಳುವದಿಲ್ಲ. ಆದರೆ, ಅದು 
ಅಂತೊನ್ಯೂಕ್‌ನನ್ನು ಅಂತರ್ಮುಖಿಯಾಗಿ ಚಿಂತಿಸುವಂತೆ, ಅವಕಾಶ ಮಾಡಿಕೊಟ್ಟಿ ತಂ. 
ಈ ಅವಧಿಯಲ್ಲಿ ಅಂತೊನ್ಕೂಕ್‌ ತನ್ನ ಬದುಕಿನಲ್ಲಿ ಸಂಭವಿಸಿದ, ಘಟನೆಗಳನ್ನು, 
ಸಂದರ್ಭಗಳನ್ನು, ರಾಜ್ಯಕೀಯವನ್ನು, ಸವಕಾಜ ಹಾಗೂ ವ್ಯಕ್ತಿಗಳಲ್ಲಿನ ವಿಭಿನ್ನ 
ಸ್ತರಗಳನ್ನು ಪರಿಭಾವಿಸಲು, ಪರೀಕ್ಷಿಸಲು ಅನುವು ದೊರೆಯಿತೆನ್ನಬಹಂದು. 
ಎಂದೊ ಕೈವೂರಿ ಘಟಿಸಿದ ತಪ್ಪು-ಒಪ್ಪುಗಳನ್ನು ವಿಮರ್ಶಿಸಿ ನೋಡುವ ಅವಕಾಶ 
ಸಿಕ್ಕಿತೆನ್ನಬಹುದು. ತನ್ನನ್ನು ಸುತ್ತುವರಿದಿದ್ದ ಸ್ನೇಹಿತರು, ಅಧಿಕಾರಿಗಳು, 
ದೇಶಾಭಿಮಾನ, ಸ್ನೇಹ, ವಿಶ್ವಾಸ, ಸತ್ಯ ಯುವಮನಸ್ಸು-ಇತ್ಯಾದಿಗಳನ್ನು ಪರಾ 
ಮರ್ಶಿಸುತ್ತ, ನಾಯಕ ಅಂತೊನ್ಕ್ಯೂಕ್‌ ಆತ್ಮಶೋಧನೆಗೆ ತೊಡಗಿದ್ದುದು ಕಾದಂಬ 
ರಿಯ ಉದ್ದಕ್ಕೂ ಗೋಚರಿಸುತ್ತದೆ. ಹೆಂಡತಿ ಜಲ್ಲಾಳಿಗೆ ಅಂತೊನ್ಯೂಕ್‌ ನಾದ್ಯಾರ 
ಪ್ರೇಮಕರಣದ ವಿಷಯ ಗೊತ್ತಾಗಿತ್ತು. ಅವಳು ಆ ವಿಷಯಕ್ಕೆ ಹೆಚ್ಚು ತಲೆ 
ಕೆಡಿಸಿಕೊಳ್ಳದೆ ತನ್ನ ಕೌಟುಂಬಿಕ ಜೀವನಕ್ಕೆ ಬದ್ಧವಾಗಿದ್ದಳು. ನಾದ್ಮಾಳ ಮಗಳು 
`ವಿಟಾ' ಸೈನಿಕ ಕ್ಯಾಂಪಿನಲ್ಲಿ ಹುಟ್ಟಿದವಳು. ಅಂತೊನ್ಕೂಕ್‌ ಮತ್ತು ಸ್ನೇಹಿತರು 
ಕ್ಯಾಂಪಿನಲ್ಲಿ ಹುಟ್ಟಿದ ಆ ಮಗುವಿಗೆ "ವಿಟಾ' ಎಂದು ಹೆಸರಿಟ್ಟು ಸಂತೋಷಪಟಿ 
ದ್ದರು. 'ವಿಟಾ' ಎಂದರೆ ಜೀವನ ಮತ್ತು ಆಶೆ-ಎಂಧರ್ಥ. ವಿಟಾ ಬೆಳೆದು 
ದೊಡ್ಡವಳಾಗಿ ಹಳಿ ಯ ಸ್ಕೂಲಿನಲ್ಲಿ ಶಿಕ್ಷಕಿಯಾಗಿದ್ದಳು, ಅಂತೊನ್ಕೂಕ್‌ ತಾನು 
ನಿವೃತ್ತಿ ಹೊಂದಿದ ಮೇಲೊಮ್ಮೆ ನಾದ್ಮಾ ವಿಟಾ ನೆಲೆಸಿದ್ದ ಹಳ್ಳಿಗೆ ಹೋಗುತ್ತಾನೆ. 
ಈವರೆಗೆ ನಾದ್ಯಾ. ವಿಟಾಳಿಗೆ ಅಂತೊನ್ಕೂಕ್‌ನೆ ಆಕೆಯ ತಂದೆಯೆಂದು ಹೇಳುತ್ತ 
ಬಂದಿದ್ದಳು. ಆದರೆ ಆ ವಿಷಯಕ್ಕೆ ವಿಟಾಳ ಮನಸ್ಸಿನಲ್ಲಿ ಸಂದೇಹ ಸುಳಿಸುಳಿಯಾಗಿ 
ಎದ್ದು ಅವಳು ತನ್ನ ನಿಜವಾದ ತಂದೆ ಯಾರು ಎನ್ನುವ ಶೋಧನೆಗೆ ತೊಡಗಿದ್ದಳು. 
ಅಂತೊನ್ಕೂಕ್‌ ಮೊದಲಬಾರಿ ಹಳಿ ಗೆ ಬಂದಾಗ ವಿಟಾ "ನೀ ನನ್ನ ತಂದೆಯೆ ?' 
ಎಂದು ಕೇಳುವುದಕ್ಕೆ ಹಿಂದುವಬಂದೆ ನೋಡಲಿಲ್ಲ. ನಾದ್ಕಾಳಿಗೆ ಕೊಟ್ಟ ವಚನದಂತೆ 
ಅಂತೊನ್ಯೂಕ್‌ "ಹೌದು' ಎನ್ನಬೇಕಾಯಿತು. ಅಂತೊನ್ಮೂಕ್‌ನಿಗೆ ಹೀಗೆ ಸುಳ್ಳುಹೇಳಿ 
ವಿಟಾಳನ್ನು ವಂಚಿಸಬೇಕೆಂಬ ಉದ್ದೇಶವಿರಲಿಲ್ಲ, ವಿಟಾಳ ತಂದೆ ಯಾರೆನ್ನುವುದು 
ಅಂತೊನ್ಯೂಕ್‌ನಿಗೆ ಚೆನ್ನಾಗಿ ಗೊತ್ತು. ಆದರೆ ಅದನ್ನು ಹೊರಗೆಡಹಿದರೆ ವಿಟಾ 
ದೇಶದ್ರೋಹಿಯೊಬ್ಬಳ ವಂಗಳೆಂಬುದು ಬಹಿರಂಗಪಡುತ್ತಿತ್ತು. ನಾದ್ಮಾ ಈ ವರೆಗೆ 


ಬೈಲೊರಷ್ಕನ್‌ ಕಾದಂಬರಿಕಾರ : ಇವಾನ್‌ ಶಮ್ಯಾಕಿನ್‌ ೩೧ 


ಬಚ್ಚಿಟ್ಟ ರಹಸ್ಯ ಸ್ಫೋಟಗೊಳು ೃತ್ತದೆಂದು ಭಾವಿಸಿ, ಅಂತೊನ್ಯೂಕ್‌ ನಾದ್ಮಾಳ 
ಮಾತನ್ನು ಮನ್ನಿಸಿ, ಅವಳಿಗೆ ತಾನೇ ತಂದೆಯೆಂದು ಹೇಳುವುದು ಅನಿವಾರ್ಯ 
ವಾಗಿತ್ತು. ಮುಂದಿನದೆಲ್ಲವೂ ಆಂತೊನ್ಯೂಕ್‌ ಭಾವಿಸಿದಂತೆ ನಡೆಯಲ್ಲಿಲ್ಲ. ಆಂತೊ 
ನ್ಯೂಕ್‌ ಹೇಳಿಕೆಯಿಂದ ವಿಟಾಳ ಮನಸ್ಸಿನಲ್ಲಿ ಸಂಶಯ ಹಾಗೂ ಪ್ರತಿಭಟನೆಯ 
ಬಿರುಗಾಳಿಯೇ ಎದ್ದು ಅವಳು ಅವನನ್ನು ನಂಬದಾದಳು. 


ತಂದೆ-ತಾಯಿ ಮಾಡಿದ ತಪ್ಪುಗಳನ್ನು ಅನುಕರಿಸುವಂತೆ ಅವಳ ವರ್ತನೆಗೆ 
ಪುಟವೇರಿತು. ಯಾವ ವಿಚಾರವೂ ಇಲ್ಲದೆ ಅವಳೊಬ್ಬ ಯುವಕನನ್ನು ಪ್ರೀತಿ 
ಸಿದಳು. ಅವಳೊಂದು ದಿನ, ತನ್ನ ಸುದೀರ್ಫ್ಥ ಡೈರಿಯನ್ನು ಬರೆದಿಟ್ಟು, ಮನೆ 
ಬಿಟ್ಟು ಹೊರಟುಹೋದಳು. ನಾದ್ಕಾ-ಅಂತೊನ್ಯೂಕನಿಗೆ ತುರ್ತು ಸುದ್ದಿಯನ್ನು 
ಕಳುಹಿಸಿದಳು. ಆಂತೊನ್ಕೂಕ್‌ ವಿಟಾಳ ಸಂದೀರ್ಫ್ಥ ಡೈರಿಯನ್ನು ನೋಡಿ ಕಕ್ಕಾ 
ವಿಕ್ಕಿಯಾಗಿ ಅವಳ ಶೋಧನೆಗೆ ತೊಡಗಿದ. ಮನೆಯಿಂದ ಬಹುದೂರದಲ್ಲಿ 
ಆಸ್ಪತ್ರೆಯೊಂದರಲ್ಲಿ ವಿಟಾ ತೀವ್ರ ನ್ಯೂಮೋನಿಯಾದಿಂದ ಬಳಲುತ್ತಿದ್ದಳು. ಒಂದು 
ಸುಳ್ಳಿನಿಂದ ಇಷ್ಟೆಲ್ಲಾ ದುರಂತ ಘಟಿಸುತ್ತದೆಂದು ಆಂತೊನ್ಕೂಕ್‌ ಭಾವಿಸಿರಲಿಲ್ಲ. 
ಹಾಗೆ ಸುಳ್ಳು ಹೇಳಿದ್ದು, ಆಂತೊನ್ಕೂಕ್‌ನ ತಪ್ಪೂ ಆಗಿರಲಿಲ್ಲ. ಆಂತೊನ್ಯೂಕ್‌ 
ವಿಟಾಳನ್ನು ತನ್ನ ಸ್ವಂತದ ಮಗಳೆಂದೇ ಭಾವಿಸಿದ್ದನು. ಅವಳ ಮೇಲೆ ಅವನಿಗೆ 
ವಿಶೇಷವಾದ ಪ್ರೀತಿಯೂ ಇತ್ತು. ಆದರೆ ಭವಿಷ್ಯದ ಆಪತ್ತುಗಳನ್ನು ತಡೆಹಿಡಿಯು 
ವುದು ಆತನ ಕೆ ಓಯಲ್ಲಿರಲಿಲ್ಲ. 


ಆಂತೊನ್ಯೂಕ್‌ನ ಯುದ್ಧಾನುಭವದ ಈ ಕಥನದಲ್ಲಿ ಭೂದ್ಯಕಾ ಕ್ಲೆಪ್ನೇವ್‌- 
ರಂಥ ಸ್ವಾರ್ಥ ಲೋಲುಪ ಪಾತ್ರಗಳೂ ಇವೆ. ಸಾ ಎರ್ಥಸಾಧನೆಗಾಗಿ ಇಂಥ ಪಾತ್ರ 
ಗಳು ಏನು ಬೇಕಾದದ್ದನ್ನು ಮಾಡಲೂ ಸಿದ್ಧ. . ಆಂತೊನ್ಯೂಕ್‌ ಇಂಥ ಜನರೊಂದಿ 
ಗಿದ್ದಾಗಲೂ ತನ್ನ ಮನಸ್ಸಿನ ಸ್ತಿಮಿತವನ್ನು ಕಳೆದುಕೊಳ್ಳುವದಿಲ್ಲ. ವಿಟಾಳ ಕತೆ 
ದುರಂತದ ಹಾದಿ ಹಿಡಿದಾಗ ಕೊನೆಯಲ್ಲಿ ಆಂತೊನ್ಯೂಕ್‌ ಪ್ರಕ್ಷುಬ್ಬನಾಗಿ ಬೂದ್ಯರ್ಕಾ 
ಕಪಾಳಕ್ಕೆ ಹೊಡೆಯುತ್ತಾನೆ ಅಷ್ಟೆ. ಆಂತೊನ್ಕ್ಯೂಕ್‌ ರೋವಕ್ಯಾಂಟಿಕ್‌ ದೃಷ್ಟಿ 
ಕೋನವುಳ್ಳ ತಲೆಮಾರಿಗೆ ಸಂಬಂಧಪಟ್ಟ ಪಾತ್ರವಾಗಿದ್ದರೂ ಮಂದಿನ ಜನಾಂಗದ 
ಭವಿಷ್ಯತ್ತನ್ನು ಕುರಿತು ಯೋಚಿಸುವ ಪ್ರಜ್ಞೆ ಅವನಲ್ಲಿದೆ. ತರುಣ ಜನಾಂಗ ತಮ್ಮ 
ಪೂರ್ವಜರ ಉನ್ನತ ಛದರ್ಶಗಳನ್ನು ಮಾತ್ರ ಸ್ವೀಕರಿಸಿ, ಬದುಕನ್ನು ಸ ತಂತ್ರವಾಗಿ 
ರೂಪಿಸಿಕೊಳ್ಳಬೇಕೆಂಬ ನಿಲುವು ಆಂತೊನ್ಕೂಕ್‌ನದು. 


ಇವಾನ್‌ ಶಮ್ಯಾಕಿನ್‌ ಈ ಕಾದಂಬರಿಯಲ್ಲಿಯೂ ಮುಂಚಿನಂತೆಯೇ; ತರುಣ 
ಜನಾಂಗದ ಭವಿತವ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿರುವುದನ್ನು ಗಮನಿಸಬಹಂದಂ. 
"ನಿಮ್ಮ ಅಂಗೈಯಲ್ಲೊಂದು ಹೃದಯ. ಕೃತಿಯಲ್ಲಿ ಹಳೆ ಮತ್ತು ಹೊಸ ಜನಾಂಗಕ್ಕೆ 
ಸಂಬಂಧಪಟ್ಟ ವಿಷಯವೇ ಮುಖ್ಯವಾಗಿದೆ. ಹಳೆ ತಲೆವಾರಿನವರು ತರುಣ 


೩೨ ಕರ್ನಾಟಕ ಭಾರತಿ 


ಜನಾಂಗವನ್ನು ಸಂದೇಹದಿಂದ ನೋಡುವುದು ಹಾಗೂ ಅವರ ಮೇಲೆ ತಮ್ಮ ವಿಚಾರ 
ಗಳ ಒತ್ತಡವನ್ನು ಹೇರುವದು ಸರಿಯಲ್ಲ. ತರುಣ ಜನಾಂಗ ತಾನು ಹೊರಬೇಕಾ 


ಗಿರುವ ಜವಾಬ್ದಾರಿಗಳನ್ನು ಹೊರಲು ಸಿದ ರಾಗುವುದು ಅಗತ್ಯ ವಾಗಿದೆ. ತಮ್ಮ $ 


ಈ 
§ 
k 
ಗೆ 


ಮಸ್ಕೆಗಳು ಮುತ್ತು; ಜವಾಬ್ದಾರಿಗಳನ್ನು ಜಾವ ಅರಿತುಕೊಳ್ಳು ವುದರಿಂದ ಭವಿಷ್ಯತ್ತಿನ ' 
ಸ್ಟಾ: ಅರ್ಥಪಡೆಯುದೆಂಬ ಆಜ ಶವಕ್ಕಾಕಿನ್‌ 5 ಪ್ರಧಾನ ಸೂತ್ರ ' 


ವಾಗಿದೆ. ತರುಣರು ಯಥಾವತ್ತಾಗಿ, ತಾಯಿ-ತಂದೆಯರನ್ನು ಅನಂಕರಿಸುವುದು ಸರಿ ' 


ಯಲ್ಲ. ಕಾಲಬದಲಾದಂತೆ ಬದುಕಿನ ಮೌಲ್ಯಗಳೂ ಬದಲಾಗುವುದರಿಂದ ಕಾಲಕ್ಕೆ 
ತಕ್ಕಂತೆ ಯುವಜನಾಂಗ ಪ್ರತಿಸ್ಟಂದಿಸುವುದು ಅಗತ್ಯ ವಾದದ್ದು, ತಾಯಿ-ತಂದೆಯರ 
ಉಪದೇಶದಿಂದ ಯಂವಕರ ಸಮಸ್ಯೆಗಳು ನಿಹಾರ ವುದಿಲ್ಲ. ಬುದ್ಧಿ ವಂತಿಕೆ, 


4 ಅದನ್ನು ಸಾಧಿಸಬಹುದು. ಆಂತೊನ್ಕೂಕ್‌ ತನ್ನ ಮಗ ವಾಸಿಲ್‌ 


ಮತ್ತು ವಿಟಾರೊಂದಿಗೆ ನಡೆದುಕೊಂಡ ರೀತಿ ಅತ್ಯಂತ ಗಮನಾರ್ಹವಾಗಿದೆ. 
ನಾದ್ಕಾಳ. ಮಾತಿನಂತೆ, ತಾನು ಅವಳ ತಂದೆ ಎಂದು ಹೇಳಿದ ಒಂದು. ಸುಳ್ಳು ಬೆಳೆ 
ಯುತ್ತ ಹೋಗಿ ಅದೇ ಹೀಗೆ ದುರಂತವಾತಾವರಣವನ್ನು ಸೃಷ್ಟಿಸಂತ್ತ ದೆಂಬುದು 
ಆಂತೊನ್ಮೂಕ್‌ನಿಗೆ ಹೊಳೆಯದೆ ಹೋಯಿತು. ತಾನದಕ್ಕೆ ಹೊಣೆಗಾರನಲ್ಲದಿದ್ದರೂ 
ಅದನ್ನು ಅವನು ಹೊರುವುದು ಅನಿವಾರ್ಯವಾಯಿತು. 

ಪ್ರಾಮಾಣಿಕತೆಯಿಂದ ಪ್ರಾಮಾಣಿಕತೆ (ಹುಟ್ಟುವಂತೆ) ಸತ್ಯದಿಂದ ಸತ್ಯ 
ಹುಟ್ಟುತ್ತದೆಂದು ನಂಬಿದ್ದ ಆಂತೊನ್ಕ್ಯೂಕ್‌ ಹಲವು ಬಾರಿ ಬದುಕಿನಲ್ಲಿ ಸೋಲನ್ನು 
ಅನುಭವಿಸಬೇಕಾಯಿತಂ. ಬದುಕು ಅತ್ಯಂತ ಜಟಿಲವಾದದ್ದರಿಂದ ಎಲ್ಲವೂ ತಾನು 
ಭಾವಿಸಿದಂತೆ ಸಂಭವಿಸುವುದಿಲ್ಲವಂಬುದು ಆತನ ಗಮನಕ್ಕೆ ಬಂತು. ಇಂಥ 
ಅನುಭವವೇ ಆತನಿಗೆ ತನ್ನ ಶಕ್ತಿ, ಸಾಮರ್ಥ್ಯ ಸೋಲು-ಗೆಲವುಗಳನ್ನರಿಯಲು, 
ಆತ್ಮವಿಮರ್ಶೆ ಮಾಡಿಕೊಳ್ಳಲು ದಾರಿಮಾಡಿಕೊಟ್ಟಿತೆನ್ನಬಹುದು. 

ಆಂತೊನ್ಕೂಕನ ಪಾತ್ರಸೃಷ್ಟಿಸುವಾಗ, ಲೇಖಕರು ಎಲ್ಲದರಲ್ಲಿಯೂ ಆಂತೊ 
ನ್ಯೂಕನದೇ ಆದರ್ಶವೆಂಬಂತೆ ಚಿತ್ರಿಸುವ ಗೊಡವೆಗೆ ಹೋಗಿಲ್ಲ. ಅವನೂ ಒಬ್ಬ 
ಮಾನವೀಯ ದೌರ್ಬಲ್ಯಗಳುಳ್ಳ ಮನುಷ ್ಟನಾಗಿದ್ದು, ಟೊಳ್ಳು-ಆದರ್ಶಗಳಿಂದ 
ದೂರವಾಗಿದ್ದಾನೆ. ಇದ್ಕಾಳೊಂದಿಗಿನ ಅವನ ಪ್ರೇಮವೇ ಇದಕ್ಕೆ ನಿದರ್ಶನ. 
ನಾದ್ಯಾಳ ಪಾತ್ರ ಈ ಕಾದಂಬರಿಯಲ್ಲಿ ಒಂದು ಸೆಳೆಮಿಂಚು ಇದ್ದಂತೆ. ತಣ್ಣಗೆ 
ಉರಿಯುವ ದೀಪದಂತೆ, ಅವಳ ಪಾತ್ರ ಉಜ್ವಲವಾಗಿ ಮೂಡಿ ಓದುಗರ ಗಮನ 
ಸೆಳೆಯುತ್ತದೆ. ಇವಾನ್‌ ಶಮ್ಯಾಕಿನ್‌ ಅವರ `ಹಿಮಸಮಯ' ಮಾನವೀಯ 
ಮೌಲ್ಯಗಳನ್ನು ವುತ್ತಿ ತೋರುವ ಅತ್ಯಂತ ಮಹತ್ವದ ಕಾದಂಬರಿಯಾಗಿದೆ. 


ತಮಿಳು ಸಾಹಿತ್ಯದಲ್ಲಿ ಬಸವ ಪುರಾಣ 


ರಾರಾ 


ಪಿ. ಫಿ. ಕುಲಕರ್ಣಿ 


ತಮಿಳು ಸಾಹಿತ್ಯದಲ್ಲಿ ಮುಖ್ಯವಾಗಿ ಬಸವಣ್ಣನ ಜೀವನ ಚರಿತ್ರೆಯನ್ನು ತಿಳಿ 

ಸುವ ಕಾವ್ಯಗಳು ಎರಡು. : ೧. ವ(ಬ)ಸವ ಪುರಾಣ ೨. ಪ್ರಭಾಲಿಂಗಲೀಲೆ. 
ಇವೆರಡೇ ಅಲ್ಲದೆ ವಸವ ಪುರಾಣ ಶತಕಮ್‌ ಎಂಬ ಮತ್ತೊಂದು ಕಿರುಕಾವ್ಯವೂ 
ಇದೆ. ಬಸವ ಪುರಾಣವನ್ನು ಬರೆದ ಕವಿಯ ಹೆಸರು ತಿಳಿದು ಬಂದಿಲ್ಲ. ಕವಿ 
ಕಾವ್ಯಾರಂಭದಲ್ಲಿ ಹೀಗೆ ಹೇಳಿದ್ದಾನೆ. 

ಕುಲವು ಪಾಲಕ್‌ ಕುರುಕ್ಕಿಚ್ಚೋ ವೂಸುರ್‌ 

ನುಲಗಿನ್‌ ಮುನ್ನ ಮುರೈತ್ತ ತೆಲುಂಗಿನೈ 

ಯಿಲಗು ವೀಮ ಕವಿಗನ್‌ ನಡನ್ಹರು 

ನಲಬು ರಾಣನ್‌ ತಮಿಳಾ ನವಿಜ್ಜುವಾಮ* 


“ಪಾಲ್ಕುರಿಕೆ ಸೋಮನಾಥ ಪಂಡಿತ ಮೂದಲು ತೆಲಂಗಿನಲ್ಲಿ ಬಸವ ಪುರಾಣ 
ವನ್ನು ರಚಿಸಿದ. ಭೀಮಕವಿ ತೆಲುಗಿನಿಂದ ಕನ್ನಡಕ್ಕೆ ಭಾಷಾಂತರಿಸಿದ. ನಂತರ 
ಕನ್ನಡದಿಂದ ತಮಿಳಿಗೆ. 

ಅರುಳಾಂಇ್‌ ಚೆನ್ನವಸವೇಶ ನಾದಿಯಾಮ್‌ 
ಪೊರಂವಿಲ್‌ ಕಾಂಚಿ ಪುರಂಜೇರ್‌ ತಪೋದನರ್‌ 
ಮರುವುಂಇ* ಚೆಂಜೊಲ್‌ ವಶವಶ ರಿದೈಮುಜು್‌ 
ಅರಂವು ನಿಂಗಾ ತುರೈಯೆನಚ್‌ ಚಾಜ್ದಿವಾಮ್‌ 

“ಚೆನ್ನಬಸವಣ್ಣ ಮತ್ತು ಕಾಂಚೀಪುರದ ವೀರಶೈವ ಜಂಗಮರ ಆದೇಶದ 
ಮೇರೆಗೆ ಭಾಷಾಂತರಿಸಲಾಯಿತು.” ಶ್ರ; 

ಕಾವ್ಕಾರಂಭದಲ್ಲಿ ತಿಳಿದು ಬಂದಿರುವ ಸಂಗತಿಯಿಂದ ಈ ಕಾವ್ಯವನ್ನು ೧೭ನೇ 
ಶತಮಾನದಲ್ಲಿ ಬರೆದು ಮುಗಿಸಿರಬಹುದೆಂದು ತಿಳಿಯಬಹುದು. ಸಂಪಾದಕರ 
ಮುನ್ನುಡಿಯಿಂದ ಬಸವ ಪುರಾಣವು ಸಂಸ್ಕೃತದಲ್ಲಿ ಶ್ರೀ ಶಂಕರಾರ್ಯ ವೀರಶೈವ 
ಎಂಬ ಪ್ರಸಿದ್ಧ ವಿದಾ ಎಂಸರಿಂದ ಬರೆಯಲ್ಪಟ್ಟಿರುವ ಸಂಗತಿ ತಿಳಿದುಬರುತ್ತದೆ. 

ತವಿಳಿನ ವಸವ ಪುರಾಣವನ್ನು ಸಂಪಾದಿಸಿದವರು ಸೇಲಂನ ಶ್ರೀ ನಾಗಿ 
ಚೆಟ್ಟಿಯಾರ್‌. ಅದರ ಕಾಲ ೧೯೩೧. ಇದಂ ದೀರ್ಪವಾದ ವಾಖ್ಯಾನ, ಪದಶಃ 


೩೪ ಕರ್ನಾಟಕ ಭಾರತಿ 


ಅರ್ಥ, ಅಡಿಟಿಪ್ಪಣೆಗಳೊಂದಿಗೆ ಪ್ರಕಟಗೊಂಡಿದೆ. ವಸವ ಪುರಾಣದ ಶೈಲಿ ' 


ತಿಳಿಯಾಗಿಯೂ, ಸಂಲಭಗ್ರಾಹ್ಯವಾಗಿಯೂ ಇದೆ. ಈ ಕೃತಿಯು ಎಂಟು 


ಅಧ್ಯಾಯಗಳನ್ನೊಳಗೊಂಡಿದೆ. ಒಂದೊಂದು ಅಧ್ಯಾಯವನ್ನು ಚರುಕ್ಕಮ್‌ ಎಂಬ | 
ಹೆಸರಿನಿಂದ ಕರೆಯಲಾಗಿದೆ. ಅವು ಯಾವುವೆಂದರೆ ೧. ಪಾಯಿಂರ ಚ್ಚರಂಕ್ಕಂ ತ 


ಕ ತಿರುಕ್ಕ ಯಿಲಾಯ ಚ್ಚ ರುಕ್ಕ ಮ್‌ ೩. ತಿರುವವತಾರ ಚ್ಚ ರುಕ್ಕ ಮ್‌ ೪. ಉಪ- 
ದೇಶ ಚ್ಚರುಕ್ಕ ಮ್‌ ನಾ ಚ್ಚರುಕ್ಕ ಮ್‌ ಕ ತಿರುವಿ ಯಾಡರ್ಜ 
ಚ್ಚರಂಕ್ಕಮ್‌ ಕ್ಷಿ ತಿರುಕ್ಕೂಟ ಚ್ಚರುಕ್ಕಮ್‌ ೮. ತಿರುವಾದಶ ಚ್ಚರುಕ್ಕರ್ಮ | 


ಪ್ರತಿಯೊಂದು ಚರುಕ್ಕವೂ ಅನೇಕ ಪುರಾಣಗಳಿಂದೊಡಗೂಡಿದೆ. ಅದರಲ್ಲಿ 


ಜಂಗಮರ ಹಾಗೂ ಬಸವಣ್ಣನ ಹಿರಿಮೆ, ಪವಾಡ ಶ್ರೇಷ್ಮತೆಗಳು ವ್ಯಕ್ತವಾಗಿವೆ. 


ಪಾಯಿರ ಚ್ಮರುಕ್ಕಮ್‌ : ಇಲ್ಲಿ ಕೃತಿಕಾರ ತಮಿಳು ಕೃತಿ ರಚನೆಗೆ ಕಾರಣವನ್ನು 
ಹೇಳಿದ್ದಾನೆ. ಈ ಕೃ ತಿಯ ಮೂಲ ಮೊದಲಿಗೆ ತೆಲುಗಿನಲ್ಲಿದ್ದು ನಂತರ ಕನ್ನಡಕ್ಕೂ, 
ಕನ್ನಡದಿಂದ ಅದನ್ನೂ ತೆಮಿಳಿಗೆ ಭಾಷಾಂತರಿಸಿರುವುದಾಗಿ ತಿಳಿಯಪಡಿಸಿದ್ದಾ ನೆ. 
ಕೃತಿಯ ರಚನೆ ಸುಲಲಿತವಾಗಿ ಮುನ್ನಡೆಯಲು ಕವಿ ಹಲವಾರು ಶಿವಶರಣರನ್ನೂ, 
ತವಿಳು ಸಮಯಾಚಾರ್ಯರಾದ ಅಪ್ಪರ್‌, ಸಂಬಂಧರ್‌, ಸುಂದರರ್‌ ಮತ್ತು 
ವರಾಣಿಕ್ಕವಾಚಿಗರನ್ನೂ, ದೇವತೆಗಳನ್ನೂ ಸ್ತುತಿಸಿದ್ದಾನೆ. 


ತಿರುಕ್ಕಯಿಲಾಯಚ್ಚರುಕ್ಕಮ್‌ : ಇಲ್ಲಿ ಕೈಲಾಸಪರ್ವತ, ಶಿವ, ಪಾರ್ವತಿ ಶಿವ 
ಗಣಗಳು, ಶಿವನ ಒಡ್ಡೋಲಗ ಮುಂತಾದುದರ ವರ್ಣನೆಯಿದೆ. ನಾರದ ಮಹರ್ಷಿ 
ಬಂದು, ಶಿವನ ಮುಂದಿ. ಭೂಲೋಕದಲ್ಲಿ ಜೆ ನಮತವು ಉಚ್ಛಾ ಯೆಸಿ  ತಿಯಲ್ಲಿದ್ದಿ 
ವೀರಶೈವಮತ ವರ್ಧನೆಗೆ ಕುಟಕವಾಗಿಡೆ ಈ. ಭಕ್ತಿ ಮಾರ್ಗಕ್ಕೆ ಹಾರಕವಾಗಡೆ 
ಯೆಂದೂ ದೂರುತ್ತಾನೆ. ಅದಕ್ಕೆ ಪರಿಹಾರವನ್ನು ಸೂಚಿಸಬೇಕೆಂದ ಬೇಡಿಕೊಳ್ಳು 
ತ್ತಾನೆ. ಅದಕ್ಕೆ ಉತ್ತರವಾಗಿ ಶಿವನಂ ತನ್ನ ಅಂಶಸ್ವರೂಪಿಯಾದ ನಂದಿದೇವನನ್ನು 


wiped 


ಭೂಲೋಕಕ್ಕೆ ಕಳಿಸ ಸುವುದಾಗಿ ಅಭಯ ನೀಡುತ್ತಾನೆ. ನಂದಿದೇವನ ಸದ್ಗುಣ ' 


ಗಳನ್ನೂ, ಶ್ರೇಷ್ಠತೆಯನ್ನೂ ಚರಿತೆಯನ್ನೂ .ಶಿವನು ಕೊಂಡಾಡುತ್ತಾನೆ. ನಂತರ 
ಶಿವನು ನಂದಿ ದೇವನನ್ನು ಕರೆದು ಭೂಲೋಕಕ್ಕೆ ಹೋಗಿ ವೀರಶೈವ ಮತ 
ಸಂವರ್ಧನೆಯನ್ನು ಮಾಡಬೇಕೆಂದೂ, ಜೈನರ ಪ್ರಾಬಲ್ಯವನ್ನು ಕುಗ್ಗಿ ಹಬೇಕೆಂಡ್‌. 
ಹೇಳುತ್ತಾನೆ. ಇವರಿಂದ ನಾರದ ತನ್ನ ಆಧ್ಯಾತ್ಮಿಕ ರಾಯಭಾರಿತ್ವ ಸಫಲವಾದು 
ದನ್ನ ಕಂಡು ಸಿಂತೋಷಿಸುತ್ತಾನೆ. 


ತಿರುಅವತಾರಚ್ಚರುಕ ಮ್‌: ಇಲ್ಲಿ ಬಸವಣ್ಣನ ಜನನವನ್ನು ಆಮೂಲಾಗ್ರ 
ವಾಗಿ ವಿವರಿಸಲಾಗಿದೆ. ಬಸವಣ್ಣನ ತಂದೆ ತಾಯಿಗಳು ಮಾದರಸ ಮಾದಲಾಂಬಿ. 
ಅವರು ಬ್ರಾಹ್ಮಣರು, ಇಂಗುಳಾಪುರಿಯಲ್ಲಿ ವಾಸಿಸುತ್ತಿದ್ದರು. ಮೊದಲಿಗೆ ಅವರಿಗೆ 
ಮಕ್ಕಳಿರಲಿಲ್ಲ. ಶಿವನ ಕರುಣೆಯಿಂದ ಮಾದಲಾಂಬೆ ಗರ್ಭ. ತಳೆಯುತ್ತಾಳೆ. ಅವಳು 


ತಮಿಳು ಸಾಹಿತ್ಯದಲ್ಲಿ ಬಸವ ಪುರಾಣ ೩೫ 


ಮೂರುವರುಷದವರೆಗೆ ಗರ್ಭವನ್ನು ಹೊತ್ತಿರುತ್ತಾಳೆ, ಅವಳ ಬೇಡಿಕೆಯ ಮೇರೆಗೆ 
ಶಿವನು ಅವಳ ಕಷ್ಟವನ್ನು ನಿವಾರಿಸುತ್ತಾನೆ. ಅವಳು ಗಂಡು ಮಗುವಿಗೆ ಜನ್ಮನೀಡು 
ತ್ತಾಳ. ಇವನೇ ಕ್ರಿಯಾಸಂಪನ್ನನಾದ ಬಸವಣ್ಣ. ಮಗು ಜನನಕಾಲದಲ್ಲಿಯೇ 
ಕತ್ತಿನಲ್ಲಿ ಶಿವಲಿಂಗವನ್ನು ಧರಿಸಿರುತ್ತದೆ. ಮಗು ಹುಟ್ಟಿದ ಕೂಡಲೆ ಕೂಡಲಸಂಗ 
ಮನು ಪ್ರತ್ಯಕ್ಷನಾಗಿ, ತಾನೇ ಮಗುವಿಗೆ ಶಿವಲಿಂಗವನ್ನು ಕಟ್ಟಿ ರುವುದಾಗಿ ಹೇಳಂ 
ತ್ತಾನೆ. ವಂಗಂವಿಗೆ ವಸವೇಶನೆಂದು ಹೆಸರಿಡುವಂತೆ ಹೇಳುತ್ತಾನೆ. ಅದರಂತೆ 
ಮಗುವಿಗೆ ಸುಂದರವಸವನ್‌ ಎಂದು ನಾಮಕರಣ ಮಾಡುತ್ತಾರೆ. ನಂತರ ಗುರುಸ್ವ 
ರೂಪಿಯಾದ ಶಿವ ಅದೃಶ್ಯನಾಗುತ್ತಾನೆ. ಅಲ್ಲಿ ನೆರೆದಿದ್ದ ಜನಸಮೂಹವೆಲ್ಲವೂ 
ಶಿವನ ದರ್ಶನಕ್ಕೆ, ನುಡಿಗೆ, ಮಗುವಿನ ಮಹಿವೆಂಗೆ ಆಶ್ಚರ್ಯಚಕಿತರಾಗುತ್ತಾರೆ. 


ಬಸವಣ್ಣನ ಎಂಟನೇ ವಯಸ್ಸಿನಲ್ಲಿ ಅವನ ಪಾಲಕರು ಉಪನಯನವನ್ನು 
ಮಾಡಲೆಂದಿರುತ್ತಾರೆ. ಆದರೆ ಬಾಲಕ ಬಸವಣ್ಣ ಉಪನಯನವನ್ನು ಧಿಕ್ಕರಿಸಿ 
ನಃಡಿದು, ತನಗೆ ಆಗಲೇ ಶಿವಲಿಂಗಧಾರಣೆಯಾಗಿರುವುದನ್ನು ತೋರಿಸುತ್ತಾನೆ. 
ತಂದೆಗೂ ಮಗನಿಗೂ ಈ ವಿಷಯದಲ್ಲಿ ವಾದ ನಡೆಯುವುದು. ಮಾದಿರಾಜನು 
ಬಾಹ್ಮಣತ್ವದ ಹಿರಿಮೆಯನ್ನೂ, ಉಪನಯನದ ಶ್ರೇಷ್ಠತೆಯನ್ನೂ ವಿವರಿಸುತ್ತಾನೆ. 
ಬಸವಣ್ಣನಾದರೋ ವೀರಶೈವ ಮತವನ್ನೂ, ಭಕ್ತಿಮಾರ್ಗವನ್ನೂ ವಿವರಿಸಿ, ವೀರ 
ಶೈವ ಮತವೇ ಎಲ್ಲ ಮತಕ್ಕಿಂತಲೂ ಶ್ರೇಷ್ಠವೆಂದು ಹೇಳುತ್ತಾನೆ. ನಂತರ ತಾನು 
ಆಧ್ಯಾತ್ಮಿಕದ ಹಾದಿಯಲ್ಲಿ ನಡೆಯಲಿರಂವುದಾಗಿಯೂ, ತಾನು ಯಾವುದೇ ಧಾರ್ಮಿಕ 
ಕಟ್ಟಳೆಗೆ ಒಳಗಾಗುವುದಿಲ್ಲವೆಂದೂ, ತನಗೆ ಶಿವಶರಣರೇ ನಿಜವಾದ ತಾಯಿತಂದೆ 
ಗಳೆಂದೂ ಹೇಳುತ್ತಾನೆ. ಹೀಗೆ ಹೇಳಿ ಒಡನೆಯೇ ತನ್ನ ಅಕ್ಕ ನಾಗಾಂಬೆಯೊಂದಿಗೆ 
ಹೊರಟು ಶಿವಶರಣರನ್ನು ಸೇರಿ ಪ್ರತ್ಯೇಕವಾಗಿ ಜೀವಿಸತೊಡಗುತ್ತಾನೆ. 


ಉಪದೇಶ ಚ್ವರುಕ್ಕಮ್‌ : ಬಲದೇವ ಬಸವಣ್ಣನ ಸೋದರಮಾವ. ಅವನು 
ಬಿಜ್ಜಳ ರಾಜನಲ್ಲಿ ದಂಡನಾಯಕರ ಪ್ರಮುಖನಾಗಿರುತ್ತಾನೆ. ಬಲದೇವನು ತನ್ನ 
, ಅಳಿಯನ ಧೈರ್ಯಕ್ಕೆ, ಸದ್ಗುಣಗಳಿಗೆ ಸಂತೋಷಪಡುತ್ತಾನೆ. ಅವನನ್ನು ಕಲ್ಯಾಣಕ್ಕೆ 
ಕರೆತಂದು ಮದುವೆಗೆ ಒಪ್ಪಿಸುತ್ತಾನೆ. ಬಸವಣ್ಣನಾದರೋ ಮೊದಲಿನಿಂದಲೂ 
ಭಕ್ತಿಮಾರ್ಗಕ್ಕೆ ತನ್ನ ದೇಹವನ್ನು ಮುಡಿಪಾಗಿಡಬೇಕೆಂದಿದ್ದರೂ, ಶಿವನ ಅಪ್ಪಣೆಯ 
ಮೇರೆಗೆ ಮದುವೆಗೆ ಒಪ್ಪಿಕೊಳ್ಳುತ್ತಾನೆ. ಬಲದೇವನ ಮಗಳಾದ ಗಂಗಾಂಬೆಯನ್ನು 
ಮದುವೆಯಣಾಗುತ್ತಾನೆ.  ವಂದುವೆಯಾದ ತಕ್ಷಣ ಹೆಂಡತಿ, ಅಕ್ಕನ ಸಮೇತ 
ಕಲ್ಯಾಣಕ್ಕೆ ನೂರು ಮೈಲಿ ದೂರದಲ್ಲಿದ್ದ ಕೂಡಲಸಂಗಮಕ್ಕೆ ತೆರಳುತ್ತಾನೆ. 
ಕೂಡಲಸಂಗಮದಲ್ಲಿ ಶಿವನು ಜಂಗಮರೂಪಿನಲ್ಲಿ ಬಸವಣ್ಣನಿಗೆ ದರ್ಶನ ನೀಡಿ, 
ವೀರಶೈವತತ್ವಗಳನ್ನು ಉಪದೇಶಮಾಡಿ ಅಂತರ್ಧಾನವಾಗುತ್ತಾನೆ. ಬಸವಣ್ಣನು 
ಕೆಲವು ದಿನ ಕೂಡಲಸಂಗಮದಲ್ಲಿಯೇ ಇರುತ್ತಾನೆ. 


೩೬ ಕರ್ನಾಟಕ ಭಾರತಿ 


ದಂಡನಾಯಕ ಚ್ಚರುಕ್ಕಮ್‌ : ಈ ಚ್ವರುಕ್ಕಮ್‌ನಲ್ಲಿ ಬಿಜ್ಜಳನು, ಬಲ- 
ದೇವನ ಮೃತಿಯಿಂದ ತೆರವಾದ ಸ್ಥಾನವನ್ನು 'ತುಂಬಬೇಕೆಂದು ಬಸವಣ್ಣನಿಗೆ ಹೇಳಿ ೫ 
ಕಳುಹಿಸುತ್ತಾನೆ. ಮೊದಲಿಗೆ ಬಸವಣ್ಣ ರಾಜಕೀಯ ಗೊಂದಲ ಬೇಡವೆಂದು 
ನಿರಾಕರಿಸುತ್ತಾನೆ. ಕೂಡಲ ಸಂಗಮನು ಪ್ರತ್ಯಕ್ಷನಾಗಿ, ಭಕ್ತಿಮಾರ್ಗದ ಪ್ರಚಾರ 
ಕ್ಕೋಸ್ಕರವಾದರೂ ರಾಜನ ಆಹ್ವಾನವನ್ನು ಮನ್ನಿಸೆಂದು ಹೇಳುತ್ತಾನೆ. 
ಬಸವಣ್ಣನು ಶಿವನ ಆದೇಶದ ಮೇರೆಗೆ ಕಲ್ಯ್ಕಾಣಪಟ್ಟಣಕ್ಕೆ ಬಂದು ಮುಖ್ಯಮಂತ್ರಿ 
ಯಾಗಿಯೂ, ದಂಡನಾಯಕರ ಮುಖ್ಯಸ್ಥನಾಗಿಯೂ ಸ್ಮಾನವನ್ನಲಂಕರಿಸುತ್ತಾನೆ. 
ಅದೇ ಸಮಯದಲ್ಲಿ ಸಭೆಯಲ್ಲಿ ತಾಳೆಪತ್ರವೊಂದು ಆಕಾಶದಿಂದ ರಾಜನ ಸಿಂಹಾಸನದ 
ಹತ್ತಿರ ಬಂದು ಬೀಳುತ್ತದೆ. ಆಸ್ಥಾನದಲ್ಲಿದ್ದ ವಿದ್ವಾಂಸರೆಲ್ಲರೂ ಆ ಪತ್ರದಲ್ಲಿನ 
ಲಿಖಿತವನ್ನು ಓದಲು ಅಸಮರ್ಥರಾದಾಗ, ಬಸವಣ್ಣ ಅದನ್ನು ಓದಿ ಹೇಳುವುದರ 
ವಯೂಲಕ ರಾಜನಿಗೆ ಅಪಾರನಿಧಿಯನ್ನು ದೊರಕಿಸಿಕೊಡುಂತ್ತಾನೆ. ಇದರಿಂದ 
ಸಂತೋಷಗೊಂಡ ರಾಜ ಬಸವಣ್ಣನಿಗೆ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನೂ, ಅಧಿಕಾರ 
ವನ್ನೂ ಕೊಡುತ್ತಾನೆ. ಈ ರೀತಿಯಲ್ಲಿ ಬಸವಣ್ಣನು, ಒಮ್ಮೆಲೇ ಅಧಿಕಾರ 
ಪ್ರತಿಷ್ಠೆಗಳು ಬಂದೊದಗಿದರೂ, ದೈನ್ಯತೆಯನ್ನು ಬಿಟ್ಟುಕೊಡದೆ, ಸದಾಕಾಲ 
ಜಂಗಮ ಸೇವೆಯಲ್ಲಿರುತ್ತಾನೆ. 

ಕೂಡಲಸಂಗಮದಿಂದ ಬಸವಣ್ಣನ ಸೋದರಳಿಯ ಚೆನ್ನಬಸವಣ್ಣ ಬರುತ್ತಾನೆ 
ಅವನು ಬಸವಣ್ಣನಿಗೆ ಭಕ್ತಿಮಾರ್ಗಪ್ರಚಾರ ಕಾರ್ಯದಲ್ಲಿ ಸಹಾಯಕನಾಗಿ ನಿಲ್ಲು 
ತ್ತಾನೆ. ಭಕ್ತಿಯನ್ನು ಯಾವ ಬೇಧಭಾವವಿಲ್ಲದೆ ಎಲ್ಲ ವರ್ಗಗಳವರಿಗೂ ಬೋಧಿಸು 
ತ್ತಾನೆ. ಅದೇ ಸಮಯದಲ್ಲಿ ಕೈಲಾಸದಿಂದ ಬಸವಣ್ಣನ ಕಾರ್ಯಕಲಾಪಗಳೆಲ್ಲವನ್ನೂ 
ವೀಕ್ಷಿಸುತ್ತಿದ್ದ ಶಿವನು ಅಲ್ಲಮಪ್ರಭುವಿನ ವೇಷದಲ್ಲಿ ಬರುತ್ತಾನೆ. ಬಸವಣ ನಂ 
ಅಲ್ಲಮಪ್ರಭುವಿನಿಂದ ಆಶೀರ್ವಾದ ಪಡೆದು ತನ್ನ ಕಾರ್ಯವನ್ನು ಮುಂದುವರಸು 
ತ್ತಾನೆ, 

ತಿರುವಿಳ್ಳೆಯಾಡಲ್‌ ಚ್ಚರುಕ್ಕಮ್‌ : ಇಲ್ಲಿ ಹದಿನೈದು ಜಂಗಮರ ಕಥೆಗಳು 
ವಿವರವಾಗಿ ಹೇಳಲ್ಪಟ್ಟಿದೆ. "ಇದರಲ್ಲಿ ಬಸವಣ್ಣನ ಪವಾಡಗಳ ಹೇಳಲ್ಲಟ್ಟಿವೆ. 
ಅದರಲ್ಲಿ ಒಂದು ಬದನೆಕಾಯಿಯನ್ನು ಶಿವಲಿಂಗವಾಗಿ ಮಾರ್ಪಡಿಸಿದ್ದು. ಕಳ. ತನ 
ಕೈಂದು ಮಠಕ್ಕೆ ಕಳ್ಳರು ಜಂಗಮವೇಷದಲ್ಲಿ ಬರುತ್ತಾರೆ. ಕತ್ತಿ ನಲ್ಲ ತೋರಿಕೆಗೆಂದು 
ಬದನೆಕಾಯಿಯನ್ನು, ಕಟ್ಟೆ ಲಿಂಗವೆಂದು ಹೇಳುತ್ತಾರೆ. ಇದನ್ನು ಅರಿತ ಬಸವಣ್ಣ 
ಅವರಿಗೆ ದಯೆತೋರಿ ಅವರನ್ನು ವೀರಶೈವರನ್ನಾಗಿ ಪರಿವರ್ತಿಸುತ್ತಾನೆ. ಹಾಗೂ 
ಉಳಿದ ಜಂಗಮರೊಂದಿಗೆ ಒಂದಾಗಿ ಅವರನ್ನು ನೋಡುತ್ತಾನೆ. ಇದನ್ನು ಬಸವಣ್ಣ 
ಭಕ್ತಿಮಾರ್ಗಪ್ರಚಾರಕ್ಕೆ ಪ್ರಧಾನ ಕಾರಣವನ್ನಾಗಿ ತೆಗೆದುಕೊಳ್ಳು ತ್ತಾನೆ, ಇದರ 
ಮೂಲಕ ಉಪೇಕ್ಷಿತ ವರ್ಗದವರಿಂದಲೂ ಧರ್ಮದ ಪ್ರಗತಿಯನ್ನು ಕಾಣಬಹುದೆಂಬು 
ದನ್ನು ತೋರಿಸಿಕೊಡುತ್ತಾನೆ. ಈ ಈ ಸಂಗತಿಯನ್ನು ತಿಳಿದ ಬಿಜ್ಜಳ ಬಸವಣ್ಣನಿಗೆ 


ತಮಿಳು ಸಾಹಿತ್ಯದಲ್ಲಿ ಬಸವ ಪುರಾಣ ೩೭ 


ಅನೇಕ ರೀತಿಯ ಪರೀಕ್ಷೆಗಳನ್ನು ಒಡ್ಡಿದಾಗಲೂ, ಬಸವಣ್ಣ ಎಲ್ಲದರಲ್ಲಿಯೂ 
ಜಯಶೀಲನಾಗುತ್ತಾನೆ. ಇದರಿಂದ ಬಸವಣ್ಣನ ಕೀರ್ತಿ ಕನ್ನಡನಾಡಿನಲ್ಲಿ ಮಾತ್ರ 
ವಲ್ಲದೆ, ಬಹುದೂರದವರೆಗೆ, ಎಲ್ಲೆಡೆಯೂ ಹರಡುತ್ತದೆ. 


ತಿರುಕೂಟಚ್ಚರುಕ್ಕಮ್‌ : ಇಲ್ಲ ಹದಿನೆಂಟು ಜಂಗಮರ ಕಥೆಗಳು ಬಂದಿವೆ. 
ಬಸವಣ್ಣನು ಜಂಗಮರಿಗೆ ತೋರಿಸುತ್ತಿದ್ದ ಉದಾರತೆಯನ್ನೂ ಪೂಜ್ಯತೆಯನ್ನೂ 
ಕೇಳಿ ನೆರೆನಾಡುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಶಿವಶರಣರು ಕಲ್ಯಾಣಕ್ಕೆ ಧಾವಿಸು 
ತ್ತಾರೆ. ಈ ರೀತಿಯಲ್ಲಿ ಬಂದವರೆಲ್ಲರಿಗೂ ಆತ್ಮೀಯವಾದ ಆಹ್ವಾನ ದೊರಕುತ್ತದೆ. 
ಅದರಲ್ಲಿ ಪ್ರಮುಖರಾದವರು ಈ ಹದಿನೆಂಟು ಮಂದಿ. ಅವರೆಲ್ಲರಿಗೂ ವಾಸಿಸಲು 
ಪ್ರತ್ಯೇಕವಾದ ಮಠಗಳನ್ನು ಕೊಟ್ಟು ದೈನಂದಿನ ಖರ್ಚುವೆಚ್ಚಗಳನ್ನು, ಬೇಕಾದ 
ಸಾಮಗ್ರಿಗಳನ್ನು ಒದಗಿಸುವ ಭಾರವನ್ನು ಬಸವಣ್ಣ ವಹಿಸಿಕೊಳ್ಳುತ್ತಾನೆ. ಅವರು 
ಗಳೆಲ್ಲರೂ ವಿವಿಧ ವ ೃತ್ತಿಗಳಿಂದ ಬಂದವರಾದರೂ, ಭಕ್ತಿಮಾರ್ಗದಲ್ಲಿ ಒಮ್ಮತವಿದ್ದು 
ದರಿಂದ ಬಸವಣ್ಣ ಅವರೆಲ್ಲರನ್ನೂ ವೀರಶೈವವೆಂಬ ಭಕ್ತಿಯ ಲಾಂಛನದಲ್ಲಿ ಒಂದಾಗಿ 
ಕಂಡು ಸವಕಾನವಾಗಿ ಸತ್ಕರಿಸುತ್ತಾನೆ. ತಾನು ಪ್ರಧಾನಿಯೆಂಬ ಅಹಂಕಾರವನ್ನು 
ತೊರೆದು ಸಾಮಾನ್ಯ ಶಿವಭಕ್ತನಂತೆ, ಆರ್ತನಂತೆ, ಅವರುಗಳನ್ನು ಭಕ್ತಿಭಾವಗಳಿಂದ 
ಸೇವಿಸುತ್ತಾನೆ. ಅವರುಗಳೆಲ್ಲರೂ ಬಸವಣ್ಣನ ಕೃಪಾಕಟಾಕ್ಷದಿಂದ ನಿಶ್ಚಿಂತರಾಗಿ 
ಜೀವಿಸುತ್ತಾರೆ. ಅವರುಗಳಿಗೂ ಕೂಡ ಸಂದರ್ಭ ಬಂದಾಗ ತಮ್ಮ ತಮ್ಮ ಪವಾಡ 
ಗಳನ್ನು ತೋರಿಸಿ, ಜನತೆಯ ಮತ್ತು ರಾಜನ ವಿಶ್ವಾಸಕ್ಕೆ ಪಾತ್ರರಾಗುತ್ತಾರೆ. 


ತಿರುವಾದುಚ್ಛರುಕ್ಕಮ್‌ : ಇಲ್ಲಿ ಒಂಭತ್ತು ಜಂಗಮರ ಕಥೆಯಿಂದೆ. ಬಸವಣ್ಣನ 
ಪ್ರಯತ್ನದ ಫಲವಾಗಿ ತೀವ್ರವಾಗಿ ಹರಡುತ್ತಿದ್ದ ಭಕ್ತಿಯೆಂಬ ಕಿಚ್ಚು, ಜನಮನದ 
ಮನಸ್ಸನ್ನಲ್ಲದೆ ರಾಜನ ಮನಸ್ಸನ್ನೂ ಸೂರೆಗೊಳ್ಳುವುದು. ರಾಜನು ಜೈನನಾದರೂ 
ಇದಕ್ಕೆ ತಲೆಬಾಗುತ್ತಾನೆ. ರಾಜನ ಈ ಪ್ರವರ್ತನೆಯಿಂದ ರಾಜ್ಯದಲ್ಲಿನ ಜೈನರೂ 
ಬ್ರಾಹ್ಮಣರೂ ಅಸೂಯೆಪಡುತ್ತಾರೆ. ಅವರುಗಳು ಬಸವಣ್ಣನನ್ನು ಮತಿಗಲಭೆ 
ಗಳಲ್ಲಿ ಸಿಕ್ಕಿಸಿ, ಅವನ ಕೀರ್ತಿಗೆ ಮಸಿ ಬಳೆಯಲು ಪ್ರಯತ್ನಪಡುತ್ತಾರೆ. ಆದರೆ 
ಬಸವಣ್ಣನಂ ಮಡಿವಾಳ ಮಾಚಯ್ಯ, ಚೆನ್ನಬಸವದೇವರ ಸಹಾಯದಿಂದ ಬಂದ 
ತೊಡಕೆಲ್ಲವನ್ನೂ ನಿವಾರಿಸುತ್ತಾನೆ. ಇದರಿಂದ ಬಸವಣ್ಣನ ಹಗೆಗಳ ಅಸೂಯೆ 
ಹೆಚ್ಚಾಗಿ, ಸಾಮಾಜಿಕ ಕ್ರಾಂತಿಗೆ ಎಡೆಯಾಗುತ್ತದೆ. ರಾಜನು ಜಗದೇವ ದಂಡ 
ನಾಥನಿಂದ ಕೊಲ್ಲಲ್ಲಡುತ್ತಾನೆ. ಈ ವಿಧದ ಸನ್ನಿವೇಶದಿಂದ ಬೇಸತ್ತ ಬಸವಣ್ಣ, 
ಶಿವಶರಣರೊಂದಿಗೆ ಕೂಡಲ ಸಂಗಮಕ್ಕೆ ತೆರಳುತ್ತಾನೆ. ತಾನು ಬಂದ ಕಾರ್ಯವು 
ಮುಗಿದ ಪ್ರಯುಕ್ತ ಬಸವಣ್ಣ ಕೂಡಲ ಸಂಗಮೇಶನನ್ನು, ತನ್ನನ್ನು ಹಿಂದಕ್ಕೆ ಕರೆಸಿ 
ಕೊಳ್ಳಲು ಪ್ರಾರ್ಥಿಸುತ್ತಾನೆ. ಶಿವನು ಮತ್ತೊಮ್ಮೆ ಗುರುವಿನ ರೂಪದಲ್ಲಿ ಬಂದು 
ಬಸವಣ್ಣನನ್ನು ಆಲಂಗಿಸಿಕೊಳ್ಳುತ್ತಾನೆ. ಶಿವಲಿಂಗದೊಂದಿಗೆ ಬಸವಣ್ಣನೊಡಗೂಡಿ 


೮ ಕರ್ನಾಟಕ ಭಾರತಿ 


ಸಾವಿರಾರು ಸಂಖ್ಯೆಯಲ್ಲಿ ಅನೇಕ ಶಿವಶರಣರೂ ನಾಗಾಂಬೆಯೂ ಲಿಂಗೈಕ್ಕರಾಗು 


1! 


ತ್ತಾರೆ. ಮಡಿವಾಳ ಮಾಚಿದೇವ, ಚೆನ್ನಬಸವಣ್ಣರು ಒಮ್ಮೆಲೇ ಕಲ್ಯಾಣವನ್ನು 
ಬಿಟ್ಟು ಉತ್ತರ ಕನ್ನಡದ ಉಳವಿಯಲ್ಲಿ ಹೋಗಿ ನೆಲೆಸುತ್ತಾರೆ. ಸಕಲೇಶ ಮಾದರಸರು 
ಶ್ರೀಶೈಲಕ್ಕೆ ಹೋಗುತ್ತಾರೆ. 


ತಮಿಳು ವಸವ ಪುರಾಣದಲ್ಲಿ ಎಲ್ಲಿಯೂ ಗಂಗಾಂಬೆಯ ವರ್ಣನೆ ಹೆಚ್ಚಾಗಿ 
ಬಂದಿಲ್ಲ. ಆಡೈವಟಜಸ್‌ನ್ನ ಪುರಾಣಂ ನಲ್ಲಿ ಒಬ್ಬ ಕಪಟ ಜಂಗಮ ಬಸವಣ್ಣನ 
ಹೆಂಡತಿಯ ಬೆಲೆಬಾಳುವ ಸೀರೆ ತನ್ನ ವೇಶೈಗೆ ಬೇಕೆಂದು ಕೇಳುತ್ತಾನೆ. ಯಕಾವ 
ವಿಧವಾದ ಭಾವನೆಯೂ ಇಲ್ಲದೆ, ಬಸವಣ್ಣನು ಗಂಗಾಂಬೆಗೆ ಸೀರೆ ತೆಗೆದುಕೊಡಲು 
ಹೇಳಿದಾಗ, ಸೀರೆ ಅಕ್ಷಯವಾಗುವುದು. ಕೊನೆಗೊಮ್ಮೆ ಒಂದು ಕಡೆ ಸೀರೆಯನ್ನು 
ಕತ್ತರಿಸಿ ಜಂಗಮನಿಗೆ ಕೊಟ್ಟು ಬಿಡುತ್ತಾನೆ. ಮತ್ತೊಂದು ಪ್ರಸಂಗದಲ್ಲಿ ಗಂಗಾಂಬೆಯ 
ಕಿವಿಯ ಆಭರಣಗಳನ್ನು ಬೇಡಿದ ಜಂಗಮನೊಬ್ಬ ಪಡೆಯುತ್ತಾನೆ. 


ಬಸವಪುರಾಣದಿಂದ, ಬಸವಣ್ಣನ ಸಮಕಾಲೀನ ಹಾಗೂ ಪ್ರಮುಖರಾದ 
ಮಡಿವಾಳ ಮಾಚಯ್ಯ, ಬಿಜ್ಜಳ, ಚಿಕ್ಕ ಮಾದಯ್ಯ, ಶಂಕರ ದಾಸಯ್ಯರ್‌, 
ನಿಮ್ಮವ್ವೆ, ಅಲಾಯುಧರ್‌, ಕಿನ್ನರಪ್ಪಿನ ಮಯ್ಕರ್‌, ಕಲೈಕೇತ ವಿರಮೈಯ, 
ಮೋಳಿಗೆ ಮಾರಯ್ಯ, ಕನ್ನರಪ್ಪಿರಮಯ್ಯರ್‌, ಮುಸುಂಡಿ ಚವುಡಯ್ಯ, ಸುರುಗಿ 
ಚವುಡಯ್ಕ, ತೆಲುಂಗು ಸೋಮಯ್ಯ, ಏಕಾಂತ ರಾಮಯ್ಯ, ಕಿನ್ನರಯ್ಯರ್‌ ತ 


ಮೇದಾಕೇತಯ್ಯ, ಜಗದೇವ ದಂಡನಾಥ, ಅಲ್ಲಯ್ಯ, ಮದುವಯ್ಯರ್‌, ಮತ್ತು 


ಚೆನ್ನಬಸವದೇವ ಮುಂತಾದವರು ವೀರಶ್ರೆ ಬವ ಮತ ಪ್ರಚಾರಕ್ಕೆ ಸಹಾಯ ಮಾಡಿದ 


ಸಂಗತಿ ವ್ಯಕ್ತವಾಗುವುದು. 
& 


ಸಹಾಯಕ ಗ್ರಂಥ : ತಮಿಳು ವಸವ ಪುರಾಣ ; ಸಂ, ಪ್ರೀ ನಾಗಿ ಚೆಟಿ ಯಾರ್‌, ೧೯೩೧ 
ಬ ಹ 


ಗಾಯ್‌ ಡಿ ಮೊಹಾಸಾ 


ನೀರೇಂದ್ರ ಸಿಂಪಿ 


ವಿಶ್ವದ ಸಣ್ಣಕತೆಗಾರರಲ್ಲಿಯೇ ಮೊಪಾಸಾ ಅಗ್ರಗಣ್ಯನಾಗಿದ್ದಾನೆ. ತಂತ್ರ 
ದಲ್ಲಿ ವಸ್ತುನಿಷ್ಕತೆಯನ್ನೂ ಶೈಲಿಯಲ್ಲಿ ಖಚಿತತೆಯನ್ನೂ ಅವನು ಕಲಿತದ್ದು-- 
ಫ್ರೆಂಚ ಕಾದಂಬರಿಕಾರ ಪ್ಲಾಬರ್ಟನಿಂದ. ಸಣ್ಣ ಕತೆಯ ಸಾಹಿತ್ಯಪ್ರಕಾರದಲ್ಲಿ ಚೆಖೊ 
ವನದು ಒಂದು ವಕಾರ್ಗವಾದರೆ ಮೊಪಾಸಾನದೇ ಇನ್ನೊಂದು ಮಾರ್ಗ. ಅವನ 
ಕತೆಗಳೆಂದರೆ ಮಧ್ಯಮವರ್ಗದ ಜನರ ಜೀವನದಲ್ಲಿಯ ಉತ್ಕಟ ಕ್ಷಣಗಳನ್ನು ಬಿಚ್ಚಿ 
ತೋರುವ ಕಥಾನಕಗಳು. ಚೆಖೊವನಲ್ಲಿ ಕಥಾ ಸಂವಿಧಾನದ ಸುಸಂಬದ್ಧವಾದ 
ಬೆಳವಣಿಗೆ ಇರದೆ, ಕಥೆ ಅಪೂರ್ಣವೆಂಬಂತೆ ನಿಂತುಬಿಡುತ್ತದೆ. ಮೊಪಾಸಾನು 
ಘಟನೆಯ ಮೇಲೆ ತನ್ನ ಸಂಪೂರ್ಣ ಲಕ್ಷ್ಯವನ್ನು ಕೇಂದ್ರೀಕರಿಸಿದರೆ, ಚೆಖೊವನು 
ಸಾವಕಾನ್ಕಪಾತ್ರಗಳ ಜೀವನಕ್ರಮ ಹಾಗೂ ಸ್ವಭಾವಗಳ ಮೇಲೆ ಒತ್ತನ್ನು ಕೊಡು 
ತ್ತಾನೆ. ಮೊಪಾಸಾನ ಕತೆಗಳಲ್ಲಿ ಪ್ರಾರಂಭ, ಮಧ್ಯ ಹಾಗೂ ಅಂತ್ಯಗಳುಳ್ಳೆ 
ಸುಸಂಬದ್ಧವಾದ ಕಥಾ ಸಂವಿಧಾನವಿದ್ದು, ವ್ಯಂಗ್ಯವಾದ ನಿರೂಪಣೆಯಿರುತ್ತದೆ. 
ಮೊಪಾಸಾ ನಾಟಕ, ಕಾದಂಬರಿ ಹಾಗೂ ಪ್ರವಾಸ ಕಥನಗಳನ್ನು ಬರೆದರೂ ಅವನಂ 
ಸಣ್ಣ ಕತೆಗಳಿಗಾಗಿಯೇ ಜಗತ್ವಸಿದ್ದನಾಗಿದ್ದಾನೆ. ಅವನ ಸಣ್ಣಕತೆಗಳಲ್ಲಿಯ ಪ್ರಭು 
ತ್ವದ ಶೈಲಿಯು ವಿಶ್ವದ ಗಣ್ಯ ಕತೆಗಾರರ ಮೆಚ್ಚು ಗೆಗೆ ಪಾತ್ರವಾಗಿದೆ. ಸಂಕ್ಷಿಪ್ತತೆ, 
ನಯಗಾರಿಕೆ ಹಾಗೂ ಕಾಮದ ಸಿಂಚನಗಳನ್ನೊಳಗೊಂಡು ಅವನ ಸಣ್ಣ ಕತೆಗಳಂ 
ತುಂಬ ಜನಪ್ರಿಯವಾಗಿವೆ. ಒಂದು ದೃಷ್ಟಿಯಿಂದ ಜನಪ್ರಿಯ ಸಣ್ಣ ಕತೆಗೆ ಭದ್ರ 
ವಾದ ತಳಹದಿಯನ್ನು ಒದಗಿಸಿದವನಂ ಮೊಪಾಸಾನೇ ಆಗಿದ್ದಾನೆ. 


ಮೊಪಾಸಾನ ತಾಯ್ತುಂದೆಗಳು ನಾರ್ಮನ್‌ ಕುಟುಂಬಕ್ಕೆ ಸೇರಿದವರಿದ್ದರು. 
ತಂದೆ ಶ್ರೀಮಂತನಾಗಿದ್ದಂತೆ ಕಾಮುಕನೂ ಆಗಿದ್ದನು. ತಾಯಿ ಅಸಾಮಾನ್ಯ ಕಲಾ 
ಪ್ರಜ್ಞೆಯುಳ್ಳವಳಾಗಿದ್ವಳು. ತಾಯಿ-ತಂದೆಗಳ ವಿಷಮ ದಾಂಪತ್ಯದ ಪರಿಸರದಲ್ಲಿ 
ಮೊಪಾಸಾ ಬೆಳೆದನು. ಬಾಲ್ಯದಲ್ಲಿ ಅವನ ಮನಸ್ಸು ಗಲಿಬಿಲಿಗೊಂಡಾಗಲೆಲ್ಲ 
ಸಮುದ್ರದೆಡೆಗೆ ನಡೆದು ಬಿಡುತ್ತಿದ್ದನು. ಸಮುದೃದ ಮುಖದಲ್ಲಿ ಸೃಷ್ಟಿಯ 
ಆನಂದ ಹಾಗೂ ಕ್ರೌರ್ಯಗಳನ್ನು ಕಾಣುತ್ತಿದ್ದನಂ. "ನನ್ನ ಧಮನಿಗಳಲ್ಲಿ ಸಮುದ್ರ 
ವಿಹಾರಿಗಳ ರಕ್ತಹರಿಯುತ್ತಿದೆ. ವಸಂತ ಯತುವಿನ ಮುಂಜಾವಿನಲ್ಲಿ ನಾವೆಯನ್ನು 
ಅಪರಿಚಿತ ಬಂದರಗಳಲ್ಲಿ ಹರಿಯಬಿಟ್ಟಾಗ ಆಗುವ ಸಂತೋಷಕ್ಕಿಂತ ಸಮನಾದ 
ಸಂತೋಷ ಬೇರೊಂದಿಲ್ಲ' ವೆಂದು ಮೊಪಾಸಾ ಹೇಳಿದ್ದಾನೆ. 


೪೦ ಕರ್ನಾಟಕ ಭಾರತಿ 


ತಾಯ್ತಂದೆಗಳ ವಿಷಮ ದಾಂಪತ್ಯದಲ್ಲಿ ಮೊಪಾಸಾ ತಾಯಿಯ ಪಕ್ಷಕ್ಕೆ 
ಸೇರಿದ್ದು ತಂದೆಯನ್ನು ದ್ವೇಷಿಸುತ್ತಿದ್ದನು. ಅವನು ಹನ್ನೊಂದು ವರ್ಷದವ 
ನಿದ್ದಾಗ ತಾಯಿ-ತಂದೆಗಳು ಬಬ್ಬರಿಂದೊಬ ಡರು ಶಾಶ್ವತವಾಗಿ ಅಗಲಿದರು. ದಾಂಪ 
ತ್ಯದ ಈ ಬಿರುಕು ಮೊಪಾಸಾನ ಮೇಲೆ ತನ್ನ ಅಚ್ಚಳಿಯದ ಪ್ರಭಾವ ಬೀರಿತಂ. 
ಅದಕ್ಕೆಂತಲೇ ಮೊಪಾಸಾನ ಕತೆಗಳಲ್ಲಿ ಲಗ್ನದ ಬಗ್ಗೆ ಭೀತಿ ಕಂಡು ಬಂದಂತೆ ಪೀಡೆ 
ಗೊಳಗಾದ ಹಾಸ್ಯಾಸ್ಪದ ಪತಿಯ ಹಾಗೂ ತಂದೆಯಿಲ್ಲದ ಏಕಾಕಿ ಶಿಶುವಿನ ಚಿತ್ರಣ 
ಗಳು ವಿಪುಲವಾಗಿ ದೊರದ. 


ಮೊಪಾಸಾನ ತಾಯಿಯು ಅವನನ್ನು ಧರ್ಮಗುರುವಿನ ತರಬೇತಿ ಕೇಂದ) 
ಕ್ಕೇನೋ ಕಳಿಸಿದಳು. ಆದರೆ ಅಲ್ಲಿಯ ಜೀವನದ ರೀತಿಯಿಂದ ಅವನು ತೀವ್ರವೇ 
ರೋಸಿ ಹೋದನು. ಮೇಲಾಗಿ ಧರ್ಮಗುರುವಾಗಬೇಕೆಂಬ ಇಚ್ಛೆಯೂ ಅವನಲ್ಲಿರ 
ಲಿಲ್ಲ. ಅಲ್ಲಿ ಪ್ರಾರ್ಥನೆಗಳನ್ನು ನಡೆಸುವ ಬದಲಾಗಿ, ಮಿತ ರೊಡನೆ ಕಂಡಿತದ ಆನಂದ 
ಕೇಳಿಗಳನ್ನು ನಡೆಸಿದನು. ಇಂತಹವೇ ಕೆಲ ಅಪರಾಧಗಳಿಗಾಗಿ: ಅವನನ್ನು ತರಬೇತಿ 
ಕೇಂದ್ರದಿಂದ ಹೊರಗೆ ಹಾಕಲಾಯಿತು. ಹದಿನಾರನೇ ವಯಸ್ಸಿಗೇನೇ ಅವನಿಗೊಬ್ಬ 
ಪ್ರಥಮ ಉಪಪತ್ನಿಯಿದ್ದಳೆಂದ ಮೇಲೆ ಅವನ ರಸಿಕಥತೆಯ ಬಗ್ಗೆ ಹೆಚ್ಚಿಗೆ ಹೇಳುವ 
ದೇನಿದೆ ? ಜೀವನಕ್ಕಾಗಿ ತಾನೊಬ್ಬ "ಕೂಳಬಾಕ'ನೆಂದು. ಮೊಪಾಸಾನಂ ತನ್ನನ್ನು 
ತಾನು ವರ್ಣಿಸಿಕೊಂಡಿದ್ದಾನೆ. ಇಲ್ಲಿ ಒಂದು ವಿಶೇಷವೆಂದರೆ ನಾರ್ಮಂಡಿಯ ಸಣ್ಣ 
ವಿಶ್ವವು ಅವನಿಗೆಲ್ಲ ಭೋಗಗಳನ್ನು ಸ ಒದಗಿಸಿತು. 


ನಂತರ ಮೊಪಾಸಾ ಕಾನೂನು ವಿದ್ಯಾಲಯವನ್ನು ಸೇರಿ, ಸಾಧಾರಣ ದರ್ಜೆ 
ಯಲ್ಲಿ ಪಾಸಾಗುತ್ತ ನಡೆದನು. ಆದರೆ ಇದೇ ಸುಮಾರಿಗೆ ಅಂದರೆ ೧೮೭೦ ರಲ್ಲಿ 
ಪ್ರಶಿಯವು ಫ್ರಾನ್ಸದ ಮೇಲೆ ದಾಳಿ ನಡೆಸಿದಾಗ, ಮೊಪಾಸಾನು ಫ್ರಾನ್ಸದ ಸೆ ಸೈನ್ಯದ 
ಎತರಣಾವಿಭಾಗವನ್ನು ಸೇರಿದನು, ಫ್ರೆಂಚ ಸೈನ್ಯ ಹಿಂದೆ ಹಿಂದೆ ಸ ಸರಿಯುತ್ತಿದ್ದಂತೆ. 
ಮೊಪಾಸಾನು ಓದಿದ್ದು ಷಾಪೆನ್‌ಹಾವರ್‌ನನ್ನು ಬರೆದದ್ದು- ಪ್ರೇಮಗೀತಗಳನ್ನು 
ಕನಸುಕಂಡದು --ಜರ್ಮನ್‌ರ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕೆಂಬುದನ್ನು ರಣ 
ರಂಗದ ಈ ಪ್ರತ್ಯಕ್ಷ ಅನುಭವ ಅವನ ಕೆಲ ಅತುತ್ಯಮ ಕತೆಗಳಿಗೆ ಹೂರಣ 
ವನ್ನೊದಗಿಸಿತು. 


ಯುದ್ಧ ಮುಗಿದರೂ ಆರ್ಥಿಕ ಕಾರಣಗಳಿಂದಾಗಿ ಕಾನೂನು ಅಧ್ಯಯನವನ್ನ 
ವನು ಮುಂದ: ವರೆಸಲಿಕ್ಕಾಗಲಿಲ್ಲ. ತಂದೆಯ ಪ್ರಭಾವದಿಂದ ನೌಕಾದಳದ ಕಛೇರಿ 
ಯಲ್ಲಿ ಕಾರಕೂನನಾಗಿ ನೌಕರಿಯ ನ್ನು ಪ್ರಾರಂಭಿಸಿದನು, ಆದರೆ ಅವನ ಮೇಲಧಿ 
ಕಾರಿಗಳಿಗಾಗಲಿ, ಸಹೋದ್ಯೋಗಿಗಳಿಗಾಗಲಿ ತಮ್ಮ ಮಧ್ಯೆ ಪುರುಷಸಿಂಹವೊಂದು 
ನೌಕರಿಯ ಬಂಧನದಲ್ಲಿ ಸಿಕ್ಕು 'ತೊಳಲಾಡುತಿ; ದ್ದು ದರ ಕಲ್ಪನೆಯಿರಲಿಲ್ಲ, ಅದರಂತೆ 
ಪ್ಯಾರಿಸ್‌ ನಗರಕ್ಕೂ ಅವನ. ಪ್ರತಿಭೆಯ ಕಿಂಚಿತ್‌ "ಪರಿಚಯವಿರಲಿಲ್ಲ. 


6) ಗಾಯ್‌ ಡಿ ಮೊಪಾಸಾ ೪೧ 


ಆತ್ಮಸುಖವನ್ನು ಅರಸುತ್ತ ಹೊರಟ ಮೊಪಾಸಾನಿಗೆ ಕೆ ಇನೆಯಲ್ಲಿ ಕೇಳಿಸಿದ್ದು 
ಸಿಯೆನ್‌ನದಿಯ ಆತ್ಮೀಯ ಧ್ವನಿ, ಅದರೊಂದಿಗೆ ಅಂಟಿದ ನಂಟು ಕೊನೆಯವರೆಗೂ 
ಸಾಗಿಬಂತು, ಮುಂಜಾನೆ, ಸಂಜೆ ಯಾವಾಗ ಬೇಕಾದಾಗ ನದಿಯಲ್ಲಿ ನಾವೆಯನ್ನು 
ಹರಿಬಿಟ್ಟು ಹುಟ್ಟಾಡಿಸುತ್ತ ತನ್ನ ಉತ್ಕಟ ಭಾವನೆಯನ್ನು ಶಮನಗೊಳಿಸುತ್ತಿದ್ದನು. 
ಸಿಯೆನ್‌ ನದಿಯು ಅವನ ಜೀವನದ ಅವಿಭಾಜ್ಯ ಅಂಗವಾಯ್ತು, ಅವನ ಪ್ರೇಯಿಂಸಿ 
ಯಾಗಿ, ಅವನ ಉಗ್ರಭಾವನೆಗಳಿಗೆ ತಕ್ಕ ಸಂಗಾತಿಯಾಗಿ ನಿಂತಿತು. ಆಫೀಸಿನ 
ಧೂಳಿನಿಂದ, ಸೆರೆ. ಸಿಂದಿಗಳ ಗಬ್ಬುವಾಸನೆಯಿಂದ, ಸಂದೇಹಾಸ್ಪದ ಚಾರಿತ್ರ್ಯವುಳ್ಳ 
ಹೆಣ್ಣುಗಳ ತೋಳಿನಿಂದ ಅವನನ್ನು ಸಿಯೆನ್‌ ನದಿಯ ತಂಪನ್ನ ಕಂಪಾದ ವಾಸನೆ 
ತನ್ನತ್ತ ಬಲವಾಗಿ ಸೆಳೆಯಿತು. 'ಮೊಪಾಸಾನೊಬ್ಬ ಭೀಕರ ಹುಟ್ಟು ಹಾಕುವವ 
ನಾಗಿದ್ದು , ತನ್ನ ಆತ್ಮ ಸಂತೋಷಕ್ಕಾಗಿ ಸಿಯೆನ್‌ ನದಿಯಗುಂಟ ದಿನವೊಂದಕ್ಕೆ ೫೦ 
ಮೈಲುಗಳಷ್ಟು ಹುಟ್ಟು ಹಾಕುತ್ತ ಸಾಗುತ್ತಿದ್ದನೆಂದು ರೋಲಾ ಹೇಳಿದನು. 
ಅವನು ಸಮುದ್ರದ, ನದಿಯ ಉತ್ಕಟ ಪ್ರೇಮಿಯಾಗಿದ್ದುದರಿಂದಲೇ ಅವನ ಕತೆ 
ಕಾದಂಬರಿಗಳಲ್ಲಿ ಸಮುದ್ರ, ನದಿಗಳ ದಟ್ಟ ಹಿನ್ನೆಲೆ ಕಂಡುಬರುವದು. 


'ತಾಯಿಯ ಸಲಹೆಯ ಪ್ರಕಾರ ಮೊಪಾಸಾನು ಪ್ಲಾಬರ್ಟನ ಪರಿಚಯವಾರಾಡಿ 
ಕೊಳ್ಳಲು ಕ್ರೊಸೆಟ್ಟಿಗೆ ನಡೆದನು. ಅವನ ಮಾರ್ಗದರ್ಶನದಲ್ಲಿ ಮೊಪಾಸಾ 
ಬರವಣಿಗೆಯ ಕಠಿಣ ತರಬೇತಿಯನ್ನು ಪಡೆದನು. ಪ್ಲಾಬರ್ಟ-ಮೊಪಾಸಾರ ಸವಕಾ 
ಗಮವೆಂದರೆ ಗುರುಶಿಷ್ಯರ ಅಪೂರ್ವ ಸವರಾಗಮವಾಗಿತ್ತು. ಪ್ಲಾಬರ್ಟ ಪ್ಯಾರಿ 
ಸಿಗೆ ಬಂದಾಗಲೆಲ್ಲ ಮೊಪಾಸಾನು ತಾನು ಬರೆದ ಕವಿತೆ, ನಾಟಕ ಕಥೆಗಳನ್ನು 
ತೋರಿಸುತ್ತಿದ್ದನು. ಪ್ಲಾಬರ್ಟನು ಆ ಬರಹಗಳಲ್ಲೆಲ್ಲ ನೀಲಿ ಪೆನ್ನಿಲ್ಲಿನಿಂದ ತಿದ್ದು 
ಪಡೆ ಮಾಡುತ್ತ ನಡೆದನು. ಶೈಲಿಯ ಕುರಿತು ಪ್ರವಚನ ಮಾಡಿದನು. ಸಾಹಿತ್ಯಿಕ 
ಯಶಸ್ಸಿಯಕಾಗಿ “ನಿರೀಕ್ಷಿಸು ಮತ್ತೆ ನಿರೀಕ್ಷಿಸು ಮತ್ತೆ ಮತ್ತೆ ನಿರೀಕ್ಷಿಸಂ? ಎನ್ನುವ 
ತ್ರಿವಿಧ ಸೂತ್ರವನ್ನು ಹೇಳಿಕೊಟ್ಟನಂ. ಅದರಂತೆ ರೋಲಾ, ಟರ್ಗಿನೆವ್‌ ಗಾನ 
ಕೋರ್ಟ ಹಾಗೂ ಹೆನ್ರಿಜೇಮ್ಸರ ಜೊತೆ ಮೊಪಾಸಾನ ಪರಿಚಯ ಮಾಡಿಕೊಟ್ಟನು. 
“ಮೊಪಾಸಾ ನನ್ನ ಶಿಷ್ಯನಾಗಿದ್ದಾನೆ. ಅವನನ್ನು ನಾನು ಮಗನಂತೆ ಪ್ರೀತಿಸುತ್ತೇನೆ'. 
ಎಂದು ಪ್ಲಾಬರ್ಟ ಹೇಳಿದನು. ಲೇಖಕ ಮೊಪಾಸಾನಿಗೆ ಪ್ಲಾಬರ್ಟ ಸ್ಫೂರ್ತಿ 
ದೇವತೆಯಾದಂತೆ, ವಿಷಮ ದಾಂಪತ್ಮದ ಮಗುವಾದ ಅವನಿಗೆ ಸಾಕುತಂದೆ 
ಯಾಗಿಯೂ ಪರಿಣಮಿಸದನು. ೧೮೮೦ರಲ್ಲಿ ಸಂಭವಿಸಿದ ಪ್ಲಾಬರ್ಟನ ತೀವ್ರ 
ಮರಣ ದೊಡ್ಡ ಆಘಾತವನ್ನುಂಟು ಮಾಡಿತು. 


ಮೊಪಾಸಾ ಸರಕಾರೀ ನೌಕರನಾಗಿ ಕಳೆದವರ್ಷಗಳು ಅತ್ಯಂತ ಸುಖದ ವರ್ಷ 
ಗಳಾಗಿದ್ದವು. ತನ್ನ ದಿನದ ಹೆಚ್ಚಿನ ಅವಧಿಯನ್ನು ಅವನು ಈಜುವದರಲ್ಲಿಯೂ 
ನೌಕಾವಿಹಾರದಲ್ಲಿಯೂ ಕಳೆಯಂತ್ರಿದ್ದನು. ಅವನ ಜೊತೆಗೆ ನೌಕಾವಿಹಾರದಲ್ಲ 
ಪಾಲುಗೊಂಡ ಹುಡುಗಿಯರು ಸೂಳೆಯರಾಗಿದ್ದರು. ಆತನ ತಾಯಿಯ ದೃಷ್ಟಿ 


೪೨ ಕರ್ನಾಟಕ ಭಾರತಿ 


ಯಲ್ಲಿಯಾದರೋ ಅವನೊಬ್ಬ ಸಾಚಾ ಶುದ್ಧ ವ್ಯಕ್ತಿಯಾಗಿದ್ದು, ತನ್ನ ಹದಿನಾರನೇ 
ವಯಸ್ಸಿನವರೆಗೆ ಸ್ತ್ರೀ ಸಂಪರ್ಕಮಾಡಿರಲಿಲ್ಲ. ಅದು ನಿಜವೇ ಇರಲಿ, ಸುಳ್ಳು ಇರಲಿ 
ಪ್ಯಾರಿಸಿನಲ್ಲಿಯ ಅವನ ಪ್ರಾರಂಭದ ವರ್ಷಗಳು ಭೋಗಕೇಳಿಯ ವರ್ಷಗಳಾಗಿದ್ದವು. 


ತಾರುಣ್ಯದಲ್ಲಿ ಅವನು ಸಿಫಿಲಸ್‌ ಜಡ್ಡಿನಿಂದ ಬಳಲಿದನಂ. ಅವನ ಸಹೋ 
ದರನು ಇದೇ ಜಡ್ಲಿನಿಂದ ತೀರಿಕೊಂಡನೆಂದ ಬಳಿಕ ಇದು ಆನುವಂಶಿಕ ಜಡ್ಡೇ ಆಗಿರ 
ಬೇಕು. ಅವನ ಪ್ರತಿಭೆ ಬೆಳಕಿಗೆ ಬರಲು ತುಂಬದಿನಗಳೇ ಹಿಡಿದವು. ಭಯಂಕರ 
ತಲೆನೋವಿನಿಂದ ಬಳಲುತ್ತಿದ್ದ ಅವನು ಸೇತುವೆಯ ಮೇಲಿಂದ ನೀರೊಳಗೆ ಜಿಗಿಯು 
ತ್ತಿದ್ದನು. ನೆರೆದ ಜನರಿಗೆ ಬೈಯ್ಯುತ್ತಲೂ ಸಹೋದ್ಯೋಗಿಗಳಿಗೆ ಕೀಳು ಅಭಿ 
ರುಚಿಯ ಕಥೆಗಳನ್ನು ಹೇಳುತ್ತಲೂ ಪಾರ್ಟಿಗಳಲ್ಲಿ ಒಟ್ಟುಗೂಡಿದ ಸ್ತ್ರೀಯರಿಗೆ 
ಶ್ಲೇಷಾರ್ಥದ ಶಬ್ದಗಳನ್ನು ಗಳುಹಿದನು. 


ಮೊಪಾಸಾನಂ ಅದೆಷ್ಟು. ನಿರ್ಲಜ್ಜನೆಂದು ಹೆಸರುಗಳಿಸಿದ್ದನೋ ಅಷ್ಟೇ 
ಪ್ರಮಾಣದಲ್ಲಿ ಪ್ರತಿಭಾಶಾಲಿಯೂ ಆಗಿದ್ದನು. ಆ ಪ್ರತಿಭೆಯಿಂದಾಗಿಯೇ ಚಹ 
ನೆಷ್ಟೋ ಬಾರಿ ತೊಂದರೆಗೀಡಾಗಬೇಕಾಗುತ್ತಿತ್ತು. ಅಸಭ್ಯ ಪ್ರಹಸನವೊಂದನ್ನು 
ಬರೆದು ಸ್ಟುಡಿಯೋ ಒಂದರಲ್ಲಿ ಪ್ರದರ್ಶನ ನಡೆಸಿದಾಗ ಅವನನ್ನು ಜನ ಬಹಿಷ್ಕರಿ 
ಸಿದರು. ಅಶ್ಲೀಲ ಕವಿತೆಯೊಂದನ್ನು ಬರೆದು ಪ್ರಕಟಿಸಿದ್ದಕ್ಕಾಗಿ ಪೋಲೀಸರು ಅವ 
ನನ್ನು ಕೋರ್ಟಿಗೆಳೆದರು. 


ಸಾಹಿತ್ಯದಲ್ಲಿ ಈ ರೀತಿ ಅಶ್ಲೀಲತೆಯ ಪುರಸ್ಕರ್ತನೆಂದು ಹೆಸರು ಗಳಿಸಿದರೆ, 
ಜೀವನದಲ್ಲಿಯ ಅವನ ಕ್ಷಣಿಕ ಪ್ರೇಮ ವೃವಹಾರಗಳಿಗೊಂದು ಲೆಕ್ಕವಿಲ್ಲ. ಈ 
ಪ್ರೇಮವ್ಯವಹಾರಗಳೇ ಅವನಿಗೆ ತಲೆನೋವಿನ ಬಳುವಳಿಯನ್ನು ಇತ್ತವೆಂದು 
ತೋರಂತ್ತದೆ. 


ಚಳಿಗಾಲ ಬರುತ್ತಿದ್ದಂತೆ ಅವನ ನೋವು ಚಿಂತೆಗಳಿಗೂ ಮಹಾಪೂರ 
ಬಂದಂತಾಗುಂತ್ತಿತ್ತೂ. ತನ್ನ, ಜೀವನದ ಧ್ರುವತಾರೆಯಕಾಗಿದ್ದ ತಾಯಿಗೆ ಅವನು 
ಬರೆದದ್ದು ಹೀಗೆ : ಡಿಸೆಂಬರ್‌ ತಿಂಗಳು ನನ್ನನ್ನೂ ಭಯಭೀತನನ್ನಾ ಗಿಸುತ್ತಿದ್ದೆ 
ಇದೊಂದು ಕರಾಳ ತಿಂಗಳು. ವರ್ಷದ ಮಧ್ಯರಾತ್ರಿಯಿದ್ದಂತೆ. ಎದುರಿಗೊಂಡು 
ಮಂದವಾದ ಲಾ ಃ೦ಿಪನ್ನು ಇರಿಸಿಕೊಂಡು ಟೇಬಲ್ಲಿನ ಬಳಿ ನಾನೊಬ್ಬ ನೇ ಕುಳಿತು 
ಬಿಟ್ಟಾಗ ಒಂದು ಸಗದ ವಿಷಣ್ಣ ತಾಭಾವ ನನ್ನನ್ನು ಅವರಿಸಿಬಿಡುತ್ತ ದಿ. ಆಗ 


ನಾನು ಆಶ್ರಯಕ್ಕಾಗಿ, ಸಾಂತ್ವ ನಕ್ಕಾಗಿ ಯಾವ ಕಡೆಗೆ ಹೊರಳಲಿ ಎಂಬುದೇ 
ತಿಳಿಯದು. 


ಕೊನೆಗೂ ಅವನು ಹೊರಳಿದ್ದು ಕತೆಗಳತ್ತ, ಮೀನುಗಾರರು, ರೈತರು, 


ನಟಿಯರು, ವೇಶೈಯರು, ಕಾರಕೂನರು--ಇವರೆಲ್ಲರಿಂದ ಅವನು ಕತೆಗಳನ್ನು 
ಸಂಗ್ರಹಿಸಿದನು. 


ಗಾಯ ಡಿ ಮೊಪಾಸಾ ೪೩ 


೧೮೮೦ ರಲ್ಲಿ ಮೊಪಾಸಾನ ಸಾಹಿತ್ಯಿಕ ಜೀವನದಲ್ಲಿ ಒಂದು ತಿರುವು ಬಂತು. 
ರೋಲಾ ಮೊದಲುಮಾಡಿ ಆರು ಜನ ಮಿತ್ರರು ಫ್ರಾನ್ಸ್ನ ಹಾಗೂ ಪ್ರಶಿಯನ್‌ 
ದೇಶಗಳ ನಡುವಿನ ಯುದ್ಧಕ್ಕೆ ಸಂಬಂಧಿಸಿದಂತೆ ಕಥಾ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. 
ಆಗ ಮೊಪಾಸಾ ಬರೆದದ್ದು ಒಬ್ಬ ಪತಿತ ಸ್ತ್ರೀಯಳ ಬಗ್ಗೆ-- ಬಾಲ್‌ ಆಫ್‌ ಫ್ಯಾಟ್‌ 
ಎಂದು ಆ ಕತೆಯ ಹೆಸರು. ಆ ಕತೆ ಉಳಿದೆಲ್ಲ ಕತೆಗಾರರ ಕತೆಗಳಿಗಿಂತ ಶ್ರೇಷ್ಠ 
ವಾಗಿತ್ತು. 

ಅವಳೊಬ್ಬ ಸೂಳೆ; ಜನರು ಅವಳನ್ನು ಬಹಿರಂಗದಲ್ಲಿ ತಿರಸ್ಕರಿಸಿ ಅಂತರಂಗ 
ದಲ್ಲ ಪೂಜಿಸುತ್ತಿದ್ದರು. ಫ್ರಾನ್ಸ ಹಾಗೂ ಪ್ರಶಿಯಾಗಳ ಮಧ್ಯೆ ಯುದ್ಧ ನಡೆದಾಗ 
ಅವಳು ಗಾಡಿಯೊಂದರಲ್ಲಿ ಪ್ಯಾರಿಸಿನಿಂದ ಹಾವರೆಯವರೆಗೆ ಗೌರವಾನ್ವಿತ ವ್ಯಕ್ತಿ 
ಗಳೊಂದಿಗೆ ಸಂಚರಿಸಿದಳು. ಅವಳನ್ನು ಮುಟ್ಟಿಸಿಕೊಳ್ಳಲೂ ಕೂಡ ಸಿದ್ಧರಿಲ್ಲದ 
ಈ ಗೌರವಾನಿ ಎತ ವ್ಯಕ್ತಿಗಳು, ಅವಳು ಸಂಗಡ ಊಟದ ಡಬ್ಬಿಯನ್ನು ತಂದಿದ್ದಾ 
ಳೆಂದು ಗೊತ್ತಾದೊಡನೆಯೇ ಎಲ್ಲ ಭೇದಭಾವಗಳನ್ನು ಮರೆತರು ಅಷ್ಟೇ ಅಲ್ಲ, 
ಅವಳು ಔದಾರ್ಯದಿಂದ ಬಡಿಸಿದ ಅನ್ನವನ್ನು ಕೈ ಒಡ್ಡಿ ಪಡೆದರು. ಅಂದು ಸಂಜೆ 
ಅವರು ಛತ್ರವೊಂದರಲ್ಲಿ ಇಳಿದುಕೊಂಡಾಗ ಅದು ಜರ್ಮನ್‌ ಸೈನಿಕರ ವಶದಲ್ಲಿದ್ದುದು 
ಗೊತ್ತಾಯ್ತು. ಅವರನ್ನೆಲ್ಲ ಬಂಧಿಸಿ, ಸೈನ್ಯದ ಅಧಿಕಾರಿಯು ಸಾರಿದ್ದೇನೆಂದರೆ- 
ಎಲ್ಲಿಯವರೆಗೆ “ದಪ್ಪ ಸ್ತ್ರೀ' ತನ್ನ ಜೊತೆಗೆ ಒಂದು ರಾತ್ರಿಯನ್ನು ಕಳೆಯುವದಿಲ್ಲವೋ 
ಅಲ್ಲಿಯವರೆಗೆ ಅವರನ್ನೆಲ್ಲ ಬಿಡುಗಡೆ ಮಾಡುವದಿಲ್ಲ. ಸಿಟ್ಟಿನಿಂದ ಅವಳು 
ಅಧಿಕಾರಿಯ ಆಜ್ಞೆಯನ್ನು ಮನ್ನಿಸಲಿಲ್ಲ, ಆದರೆ ತಮ್ಮ ಬಿಡುಗಡೆಗಾಗಿ ಸಹ 
ಪ್ರಯಾಣಿಕರು ಅವನ ಆಜ್ಞೆಯನ್ನು ಮನ್ನಿಸಲು ಅವಳನ್ನು ಒತ್ತಾಯಿಸಿದರು. 
ಕೊನೆಗೆ ಅವಳು ಸೋತು ಅಧಿಕಾರಿಗೆ ತನ್ನನ್ನು ತಾನು ಅರ್ಪಿಸಿದಳು. 

ಮರುದಿನ ಅದೇ ಪ್ರಯಾಣಿಕರು ತಮ್ಮ ಪ್ರಯಾಣವನ್ನು ಮತ್ತೆ ಪ್ರಾರಂಭಿಸಿ 
ದರು. ಮತ್ತೆ ತಮಗಾಗಿ ತ್ಯಾಗ ಮಾಡಿದ ಆ ಪತಿತೆಯನ್ನು ಮೊದಲಿನಂತೆ 
ತಿರಸ್ಕಾರದಿಂದ ಕಾಣಲಾರಂಭಿಸಿದರು. ಈ ಸಾರೆ ಗೌರವಾನಿ ಎತ ವ್ಯಕ್ತಿಗಳೆಲ್ಲ 
ತಮ್ಮೊಂದಿಗೆ ಭೋಜನ ತಂದಿದ್ದರೆ, ಅವಳು ಯಾವುದೋ ಒಂದು ವಿಸ್ಮರಣೆಯಲ್ಲ 
ತನ್ನ ಊಟವನ್ನು ತಂದಿರಲಿಲ್ಲ, ಅವಳ ಎದುರಿಗೇನೇ ತಮ್ಮ ಡಬ್ಬಿಗಳನ್ನು ತೆರೆದು 
ಅವರೇನೋ ಊಟ ಮಾಡಿದರು. ಆದರೆ ಅವಳಿಗೆ ಮಾತ್ರ ತಮ್ಮ ಅನ್ನದಲ್ಲಿ 
ಒಂದು ಅಗುಳನ್ನೂ ತೋರಿಸುವ ಕೃಪೆ ಮಾಡಲಿಲ್ಲ. ಅವಳ ಕಣ್ಣುಗಳಲ್ಲಿ ನೀರು 
ತುಂಬಿದ್ದನ್ನು ಕಂಡು "ಸೋಗಲಾಡಿ' ನಾಚಿಕೆಯಿಲ್ಲದವಳು ಹೇಗೆ ಅಳುತ್ತಿದ್ದಾಳೆಂದು 
ತಮ್ಮತಮ್ಮಲ್ಲೇ ಪಿಸುಗುಟ್ಟಿದರು. -- ಮಾನವ ಸ್ವಭಾವದ ಕ್ರೂರತನದ ಮೇಲೆ 
ಟಿಪ್ಪಣೆ ಬರೆದಂತಿದೆ--ಈ ಕಥೆ. 

ಮಾನವರ ಅವಕಾನುಷತೆಗಾಗಿ ಲೇಖಕನಿಲ್ಲಿ ತನ್ನ ತಿರಸ್ಕಾರ ಹಾಗೂ ವ್ಯಂಗ್ಯ 
ಗಳನ್ನು ವ್ಯಕ್ತಪಡಿಸಿದ್ದಾನೆ. ಆದರೆ ಆತನ ಇತರ ಕತೆಗಳಲ್ಲಿ ತಿರಸ್ಕಾರ ಅಥವಾ 


ಭಲ ಕರ್ನಾಟಕ ಭಾರತಿ 


ವ್ಯಂಗ್ಯವು ಅನುಕಂಪದಲ್ಲಿ ಪರಿವರ್ತಿತವಾಗುತ್ತಿರುವದೂ ಉಂಟಂ. ಮೊಪಾಸಾ 
ಬರೆದ ಸಣ್ಣಕತೆಗಳಲ್ಲಿ "ಮುತ್ತಿನ ಸರ' ಬಹು ಮುದ್ದಾದ ಕತೆ; ವಿಶ್ವಕಥಾಸಾಹಿತ್ಯ 
ದಲ್ಲಿ ಅದರ ಸ್ಥಾನ ಹಿರಿದಾದುದು. 

ಶ್ರೀಮಂತ ಗೆಳತಿಯ ವಜ್ರದ ಸರವನ್ನು ಪಡೆದು, ಗಂಡನೊಂದಿಗೆ ವೈಭವ 
ದಿಂದ ಔತಣಕ್ಕೆ ಹೋದ ಕ2ರಕೂನನ ಹೆಂಡತಿ, ಆ ವಜ್ರದ ಸರವನ್ನು ಎಲ್ಲಿಯೋ 
ಕಳೆದುಕೊಳ್ಳುತ್ತಾಳೆ. ನಾಲ್ವತ್ತು ಸಾವಿರದ ಸಾಲ ತೆಗೆದು, ಕಳೆದ ವಜ್ರದ ಸರಕ್ಕೆ 
ಬದಲಾಗಿ ಇನ್ನೊಂದೇ ಸರವನ್ನು ಗೆಳತಿಗೆ ಮುಟ್ಟಿಸುತ್ತಾಳೆ. ಆದರೆ ಈ ಸಾಲ 
ಮುಟ್ಟಿಸಲು ದಂಪತಿಗಳಿಗೆ ಹತ್ತುವರ್ಷದ ಕಾಲಾವಧಿ ಮಿತವ್ಯಯದ ಪರಿಶ್ರಮ 
ಪೂರ್ಣ ಜೀವನ ನಡೆಸಬೇಕಾಗುತ್ತದೆ. ಆ ಗೆಳತಿಯಿಂದ ಕೈಗಡ ತಂದ ವಜ್ರದ ಸರ 
ನಕಲಿಯದಾಗಿತ್ತೆಂದೂ, ಅದರ ಬೆಲೆ ಕೇವಲ ಐದುನೂರು ಫ್ರ್ಯಾಂಕು ಎಂದೂ 
ಕೊನೆಗೆ ಅವರಿಗೆ ಗೊತ್ತಾಗುತ್ತದೆ. ಇಲ್ಲಿಗೆ ಕಥೆ ಮುಕ್ತಾಯವಾಗುತ್ತದೆ. ಕಥೆಯ 
ಮುಕ್ತಾಯ ಕಟುವ್ಯಂಗ್ಯದಿಂದ ಕೂಡಿದ್ದು, ತುಂಬ ಪರಿಣಾಮಕಾರಿಯಾಗಿದೆ. ಆ 
ದುರ್ದೈವೀ ದಂಪತಿಗಳಿಗೆ ಮುಂದೇನಾಗುತ್ತದೆಂದು ಲೇಖಕ ಹೇಳುವದೇ ಇಲ್ಲ. 
ಒಂದು ವೇಳೆ ಅವರ ವಜ್ರದ ಸರವನ್ನು ಶ್ರೀಮಂತ ಗೆಳತಿ ಮರಳಿ ಕೊಟ್ಟಿ ದ್ದರೆ ಅವರು 
ದೊಡ್ಡ ಸಂಪತ್ತಿನ ಒಡೆಯರಾಗಬಹುದಿತ್ತು. ಈ ಮಾತನ್ನು ಕತೆಗೆ ಜೋಡಿಸಿದ್ದರೆ 
ಕತೆ ನೀರಸವಾಗಿ ಮುಕ್ತಾಯವಾಗುತ್ತಿತ್ತು. ಮೊಪಾಸಾ ಜೀವನದ ಮಕ್ಕೀಕಾ ಮಕ್ಕಿ 
ಅನುಕರಣ ಮಾಡಲಿಲ್ಲ. ಅದರ ಬದಲಾಗಿ ಓದುಗರ ಆಸಕ್ತಿಯನ್ನೂ ಕುದುರಿಸು 
ವಂತೆ ಜೀವನದ ಘಟನೆಗಳನ್ನು ಜೋಡಿಸಿದ್ದಾನೆ. . ಅವನ ಸಣ್ಣ ಕತೆಗಳಲ್ಲಿ ನಾಟ 
ಕೀಯ ಅಂಶವನ್ನು ಗಮನಿಸಬಹುದು. 


ಮೊಪಾಸಾನ ಸಣ್ಣಕತೆಗಳನ್ನು ಈ ರೀತಿ ವಿಂಗಡಿಸಲಾಗುತ್ತದೆ. ಫಾನ್ಸ 
ಹಾಗೂ ಪ್ರಶಿಯನ್‌ ಯುದ್ಧಕ್ಕೆ ಸಂಬಂಧಿಸಿದ ಕಥೆಗಳು, ನಾರ್ಮನ್‌ ದೇಶದ ಒಕ್ಕಲಿ 
ಗರ ಕುರಿತ ಕಥೆಗಳು, ಈ0ಾಟಯ ಕುರಿತ ಕಥೆಗಳು, ಸಿಯೆನ್‌ ನದಿಯ ದುಡಿ 
ಮೇಲಿನ ಜೀವನ ಕುರಿತ ಕಥೆಗಳು, ವಿವಿಧ ವರ್ಗಗಳ ಜನರ ಭಾವನಾತ್ಮಕ ಸಮಸ್ಯೆ 
ಗಳ ಕುರಿತ ಕಥೆಗಳು, ಭ್ರಮೆ ಹಾಗೂ ಕನಸುಗಳ ಕುರಿತ ಕಥೆಗಳು ಬಗೆ 
ಸುಮಾರು ೩೦೦ ಕಥೆಗಳನ್ನು ಬರೆದಿದ್ದಾನೆ. ಅದರಂತೆ ಅವನು ಆರು ಕಾದಂಬರಿ 
ಗಳನ್ನೂ, ಮೂರು ಪ್ರವಾಸ ಕಥನಗಳನ್ನೂ ಬರೆದು ಪ್ರಕಟಿಸಿದನು. ಪ್ರಮುಖ 
ವಾಗಿ ಅವನ ಕಥಾ ಸಾಹಿತ್ಯ ೧೮೭೦ ರಿಂದ ೯೦ರ ವರೆಗಿನ ಫ್ರೆಂಚ ಜೀವನದ 
ಏಸ್ತಾರವಾದ ಹಾಗೂ ವೆ ವಿಧ ಪೂರ್ಣವಾದ ಚಿತ್ರವನ್ನು ಒದಗಿಸಿದೆ. 

ಮೊಪಾಸಾನು ಜೀವನದಲ್ಲಿ ತುಂಬ ನೋವನ್ನು ಅನುಭವಿಸಿದನು. ದೈಹಿಕ 


ನಾರೋಗ್ಯ ಹಾಗೂ ಮಾನಸಿಕ ಜಾ. ಅವನನ್ನು ಗಾಸಿಗೊಳಿಸಿದವು; ಆದರೆ 
id ದುಃಖಭರಿತ ನಿಟ್ಟುಸಿರಿನಡಿಯ ಲ ಗ್ರೀಕ ಸೌಂದರ್ಯ ಪ ಜೆ ಫ್ಲಿಯಿತ್ತು. ಅವನು 


ತನ್ನ ಮನದ ಬಯಕೆಯನ್ನು ಈ ರೀತಿ ಹಸ್ತ ನೆ ಹಕ್ಕಿ ಯಂತೆ ಆಕಾಶವನೂ 


A BRE 


ಗಾಯ್‌ ಡಿ ಮೊಪಾಸಾ ೪೫ 


ತೋಳದಂತೆ ಅಡವಿಯನ್ನೂ ಕ್ಯಾಮಿಯೋದಂತೆ ಬಂಡೆಗಲ್ಲುಗಳನ್ನೂ ಪ್ರೀತಿಸುವೆ. 
ಕುದುರೆಯಂತೆ ಹಸಿರು ಹುಲ್ಲಿನಲ್ಲಿ ಉರುಳಾಡ ಬಯಸುವೆ. ಮೀನಿನಂತೆ ತಿಳಿನೀರಲ್ಲಿ 
ಈಜಬಯಸುವೆ, ಕೆಳಪ್ರಕೃತಿಯ ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿರುವ ಬಯಕೆಗಳು 
ಹಾಗೂ ಪ್ರವೃತ್ತಿಗಳು ನನ್ನಲ್ಲಿ ಕಂಪನವನ್ನುಂಟುಮಾಡುತ್ತವೆ. ಜಗತ್ತನ್ನು ಪ್ರಾಣಿ 
ಗಳು ಪ್ರೀತಿಸುವಂತೆ ಪ್ರೀತಿಸುವೆ; ಉಳಿದ ಮಾನವರಂತೆ ಅಲ್ಲ.” 


ಮೊಪಾಸಾ ಪ್ರಚಂಡ ಮಾನವತಾವಾದಿಯಾಗಿದ್ದಂತೆ, ಪ್ರಾಣಿಗಳ ಬಗ್ಗೆಯೂ 
ಅಪಾರ ಅನುಕಂಪವುಳ್ಳವನಾಗಿದ್ದ. ಇಷ್ಟಾಗಿಯೂ ಮಾನವರ ಬಗ್ಗೆ ತನ್ನಲ್ಲಿ ಅನು 
ಕಂಪವಿಲ್ಲದವರಂತೆ ನಟಿಸಿದನು. "ಒಳಗೇನು ಇರುವದೆಂದು ನೋಡುವ ಕುತೂಹಲ 
ಕ್ಕಾಗಿಯೇ ನಾನು ಕವಿಯ ತಲೆಬುರುಡೆಯನ್ನೂ ಒಡೆದುನೋಡಬೇಕಂದಿರುವೆ'ನೆಂದಂ 
ಅವನು ಅನ್ನುತ್ತಿದ್ದನು. ಮೂಕಪ್ರಾಣಿಗಳ ಅವ್ಯಕ್ತ ನೋವುಗಳು, ವೇದನೆಗಳು 
ಅವನಲ್ಲಿ ಸಹಾನುಭೂತಿಯನ್ನು ಹುಟ್ಟಿಸಿದವು. ಬಂಧನದಲ್ಲಿ ಸಿಕ್ಕ ತೋಳದ ಕೂಗಿ 
ನಲ್ಲಿ ಅವನು ತನ್ನ ಹೃದಯದ ಕೂಗನ್ನೇ ಕೇಳಿದನು. ಕೃಪಣ ಮುದಿಕೆಯೊಬ್ಬಳು 
ಸರಕಾರಕ್ಕೆ ಕೊಡಬೇಕಾದ ತೆರಿಗೆಯನ್ನು ತಪ್ಪಿಸಲು ಬೊಗಳಲಾರದ ನಾಯಿಯನ್ನು 
ತಗ್ಗಿ ನಲ್ಲಿ ಹಾಕಿ ಮುಚ್ಚಿಟ್ಟ ಹೃದಯವಿದ್ರಾವಕ ಕಥೆಯನ್ನು ಬರೆದಿದ್ದಾನೆ. ಪ್ರಾಣಿ 
ಗಳ ಮೂಕ ವೇದನೆಯನ್ನು ನೆನೆಸಿದಾಗಲೆಲ್ಲ ಆತನ ಕಣ್ಣುಗಳಲ್ಲಿ ನೀರು ಉಕ್ಕಿಹರಿ 
ಯುತ್ತಿತ್ತು. ಜೀವಿತದುದ್ದಕ್ಕೂ ಒಡೆಯನಿಗಾಗಿ ಪರಿಶ್ರಮಪಟ್ಟು ಹಸಿರುಗದ್ದೆ 
ಗಾಗಿ ಹಲುಬಿ ಹಂಬಲಿಸಿ, ಅದೇ ಹಸಿರುಗದ್ದೆ ಯಿಂದ ಮೂರು ಮೊಳ ದೂರದಲ್ಲಿ ಹೆಣ 
ವಾಗಿ ಕೊಳೆಯುತ್ತ ಬಿದ್ದ ಕತ್ತೆಯ ಕುರಿತು ಒಂದು ಕರುಣಾಪೂರಿತ ಕತೆ ಎನ್ನುವದ 
ಕ್ಕಿಂತಲೂ ಸುಂದರವಾದ ಕವನವನ್ನು ಬರೆದಿದ್ದಾನೆಂದೇ ಹೇಳಬಹುದು. 

ಪ್ರಾಣಿಗಳ ಕುರಿತ ಈ ಕತೆಗಳಂತೆ, ನಾರ್ಮನ್‌ ರೈತರ ನಿರರ್ಥಕ ಹೋರಾಟದ 
ಜೀವಂತ ಚಿತ್ರಣವೂ ಅವನ ಪ್ರಮುಖವಾದ ಕಥಾವಕ್ತುವಾಗಿತ್ತು. ರೈತಾಪಿ ಜನರ 
ಸಮಸ್ಯೆಗಳನ್ನು ಅವನು ಬೌದ್ಧಿಕವಾಗಿ ಆರಿಯಲು ಇಚ್ಛಿ ಸದೆ, ಇಂದ್ರಿಯಗಳಿಂದ 
ಅನುಭವಿಸಲು ಮುಂದಾದನು. ಮನುಷ್ಯರ ಹಾಗೂ ಪ್ರಾಣಿಗಳ ಆಂತರಿಕ ಭಾವನೆ 
ಗಳನ್ನೂ ಸಹಜಪ್ರವೃತ್ತಿಗಳನ್ನೂ ವಿಚಾರಗಳನ್ನೂ ಮೂಸಿನೋಡಲು ಅವನು 
ಸಮರ್ಥನಾಗಿದ್ದನು. “ಮೊಪಾಸಾನ ಪುಟಗಳಲ್ಲಿ ಜೀವನವು ವಾಸನೆಗಳ ಸಂಗೀತ 
ಮೇಳವಾಗಿ ಪರಿಣಮಿಸಿತು”. 

ಆದರೆ ಮೊಪಾಸಾನ ಗ್ರಹಿಕೆಗೆ ಬಂದದ್ದು ವಿಶೇಷವಾಗಿ ಜೀವನದ ದುರ್ವಾ 
ಸನೆಯೇ. ಅವನ ಜೀವನದರ್ಶನವು ಮಂಖ್ಯವಾಗಿ ಕುರೂಪದರ್ಶನವೇ ಆಗಿತ್ತು. 
“ಸಾಮಾನ್ಯವಾಗಿ ಜೀವನದ ನೀರಸವಾದ, ಅಸಹ್ಯವಾದ ಕ್ಷುದ್ರವಾದ ಅಂಶದ ಮೇಲೆ 
ತನ್ನ ಲಕ್ಷ್ಯವನ್ನು ಕೇಂದ್ರೀಕರಿಸುತ್ತಿದ್ದನು. ಆ ಅಂಶದ ಅಣುವೊಂದನ್ನು ಕೈಯಲ್ಲ 
ಹಿಡಿದು ರಕ್ತ ಸೋರುವವರೆಗೆ ಹಿಚಕುತ್ತಿದ್ದನು”. 


ಕ ಕರ್ನಾಟಕ ಭಾರತಿ. : 


ಮೊಪಾಸಾನ ಅತ್ಯಂತ ಭೀಬತ್ಸ ಕತೆಗಳೂ ನಿರೂಪಣೆಯ ಲವಲವಿಕೆಯಿಂದ 
ಹೊಳೆಯುತ್ತಿರುವುದಂಂಟು. ಮಾನವನ ದೈಹಿಕ ಸಂಬಂಧದ ವಿದ್ಯುತ್‌ ಸಂಪರ್ಕವು 
ಅವನಿಗೆ ಹೆಚ್ಚು ಸೇರುತ್ತಿತ್ತು. ಅವನು ಬರಹದಲ್ಲಿ ರೇನಾಯಿರ್‌ನೇ ಆಗಿದ್ದನು. 
ಅವನು ಹೇಳುತ್ತಿರುವ ಜೀವನದ ಕಥೆ ರೈತನದೇ ಆಗಿರಬಹಂದು, ಅಥವಾ ರಾಜ 


ನದೇ ಆಗಿರಬಹುದು. ಅದರಲ್ಲಿ ಸೂಕ್ಶ್ಮ ಹಾಸ್ಯವೇನೂ ಇರಲಿಲ್ಲ. ಆದರೆ ದುಃಖದ ' 


ಮೂರ್ಪತನದ ಹಾಗೂ ಒರಟುತನಗಳ ಪ್ರಹಸನಗಳನ್ನೂ ಬರೆದು ಅವುಗಳಲ್ಲಿ 
ಕಲೆಯ ಸೂಕ್ಷ್ಮತೆಯನ್ನೂ ಸಾಧಿಸಿದನು. 


ಮೊಪಾಸಾನು ಸಣ್ಣಕತೆಯ ಜನಕನಾಗಿದ್ದರೂ ಅವನ ಕಥಾನಿರೂಪಣೆಯ ರೀತಿ 
ಮಹಾಕಾವ್ಯದ ನಿಧಾನದ ರೀತಿಯಾಗಿತ್ತು. ಅವನಂ ಸಣ್ಣಕತೆಗಳಾಗಿರುವ ಕಾದಂಬ 
ರಿಗಳನ್ನೂ ಕಾದಂಬರಿಗಳಾಗಿರುವ ಸಣ್ಣಕತೆಗಳನ್ನೂ ಬರೆದಿದ್ದಾನೆ. 

ಮೊಪಾಸಾನು ಸೃಷ್ಟಿಸಿದ ಪಾತ್ರಗಳಿಗೆ ಆತ್ಮದ ಅಥವಾ ಧರ್ಮದ ಆಸರೆಯಿರ 
ಲಿಲ್ಲ. ಅವನು ನಿಜವಾಗಿಯೂ ಕವಿಯಾಗಿದ್ದು, ಸಿನಿಕನಂತೆ ನಟಿಸಿದನಂ ಅಷ್ಟೇ. 
ಅವನ ನಿರಾಶಾವಾದ ವೈಜ್ಞಾನಿಕ ಖಚಿತತೆ ಹಾಗೂ ಉಜ್ವಲವೂ ನಿಯಮಬದ್ಧವೂ 
ಸರಳವೂ ಆದ ಶೈಲಿಯು ಅವನ ಕತೆಗಳಿಗೆ ತನ್ನದೇ ಆದ ಪ್ರತ್ಯೇಕತೆಯನ್ನು ತಂದು 
ಕೊಟ್ಟಿತು. ತಾನು ದೇವರಿಂದ ಸೃಷ್ಟಿಸಲ್ಪಟ್ಟ ವ್ಯಕ್ತಿಯೆಂದುಕೊಂಡಿದ್ದರೂ ದೇವರ 
ಪಿತೃತ್ವದಲ್ಲಿ ನಂಬಿಗೆಯನ್ನು ಕಳೆದುಕೊಂಡಿದ್ದನು. ಜೀವಿಸುವದಕ್ಕಾಗಿ ಅವನಲ್ಲಿ 
ತತ್ವಜ್ಞಾನದ ಯಾವುದೇ ಸೂತ್ರಗಳಿರಲಿಲ್ಲ. 


ಕಲಾಕಾರನ ಬಗ್ಗೆ ಮೊಪಾಸಾನ ಅಭಿಪ್ರಾಯ ಹೀಗಿತ್ತು. ಜಗತ್ತಿನಲ್ಲಿ 
ಜನರಿದ್ದಷ್ಟು ಸಂಖ್ಯೆಯಲ್ಲಿ ಸತ್ಯಗಳಿವೆ. ನಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನದೇ ಆದ 
ಭ್ರಾಮಕ ಜಗತ್ತನ್ನು ನಿರ್ಮಿಸಿಕೊಳ್ಳುತ್ತಾನೆ. ಅದು ಅವನ ಸ್ವಭಾವಕ್ಕನುಗುಣ 
ವಾಗಿ ಕಾವ್ಮಮಯವಾಗಿರಬಹಂದು, ಭಾವುಕವಾಗಿರಬಹುದು, ಆನಂದಮಯವಾಗಿರ 
ಬಹುದು. ತನ್ನ ಭ್ರಮೆಯನ್ನು ಲೋಕವು ಒಪ್ಪುವಂತೆ ಮಾಡುವವನೇ ಶ್ರೇಷ್ಠ 
ಕಲಾಕಾರನಾಗಿದ್ದಾನೆ. 


ತಾನು ದಿನದಿನಕ್ಕೆ ಸಣ್ಣಾಗುತ್ತಿರುವ ಕಲ್ಪನೆ ಮೊಪಾಸಾನಿಗೆ ದೃಢವಾಯ್ತು. 
ದಿನವೂ ಮುಂಜಾನೆ ಮುಖಕ್ಷೌರ ಮಾಡಿಕೊಳ್ಳು ತ್ತಿದ್ದಂತೆ ಅವನ ಹಾಗೂ ಕನ್ನಡಿಯ 
ನಡುವೆ ಮಂಜು ಬಂದಂತಾಗುತ್ತಿತ್ತು. ನೋಯುತ್ತಿರುವ ಹಣೆಗೆ ಕೆ ೈಯ್ಮನ್ನಿರಿಸಿ 
ಕೊಂಡು ಕೂಡುತ್ತಿದ್ದನು. ವಸ್ತುಗಳ ಅಣು ಅಣುವಿನಲ್ಲೂ ತಾನೇಕೆ ಹೀಗೆ ತೀಕ್ಷ್ಣ 
ವಾಗಿ ನೋಡುತ್ತಿದ್ದೇನೆಂಬುದರ ಅರಿವು ಅವನಿಗಾಯ್ತು. ಬಹುಶಃ ಅವನ ಮೆದುಳೇ 
ಚೂರು ಚೂರಾಗಿ ಸಿಡಿದು ಹೋದಂತಾಯ್ತು. ಅವನು ಕಲಾಕಾರನಾಗಿ ಕಲೆಯಲ್ಲಿ 


ಉಚ್ಚಸ್ಮಾನವನ್ನೇರುತ್ತ ಹೋದಂತೆ, ವ್ಯಕ್ತಿಯಾಗಿ ಇತಿಹಾಸಪೂರ್ವದ ಅನಾಗರಿಕ 
ಮಾನವನಾಗಿ ಕಂಗೊಳಿಸುತ್ತಿದ್ದನು, 


ಎ 


ಗಾಯ್‌ ಡಿ ಮೊಪಾಸಾ [72 


ಮೊಪಾಸಾನ ಕತೆಗಳಲ್ಲಿ ಬರುವ ಭೂತಗಳು, ಭ್ರಾಂತಿಗಳು ಅವನ ಜೀವನದ 
ಗುಪ್ತಗಳಿಗೆಗಳ ಮೇಲೆ ಅವಲಂಬಿತವಾಗಿವೆ. ಮಾನವರು ನಿಧಾನವಾಗಿ ಹೇಗೆ ಹುಚ್ಚ 
ರಾಗುತ್ತ ಹೋಗುತ್ತಾರೆಂಬುದು ಅವನ ಚಿಂತನದ ವಿಷಯವಾಗಿತ್ತು. ಅವನು ತನ ್ನ 
ಪ್ರತಿರೂಪದ ಜಾಡ್ಕದಿಂದ ಬಳಲುತ್ತಿದ್ದನು. ವ್ಯಕ್ತಿಯೊಬ್ಬನು ಕನ್ನಡಿಯಲ್ಲಿ 
ತನ್ನ ಪ್ರತಿಬಿಂಬವನ್ನು ಕಾಣುವಂತೆ, ಅವನು ತನ್ನನ್ನು ತಾನು ಸ್ಪಷ್ಟವಾಗಿ ಕಂಡನಂ. 
ಒಂದು ಸಂಜೆ ಅವನು ತನ್ನ ಕೋಣೆಗೆ ಬಂದಾಗ, ಕ್ಷಣದ ಹಿಂದೆಯೇ ಬೇರೆಡೆ 
ತೆಗೆದಿರಿಸಿದ ಪುಸ್ತಕವನ್ನು ಹಿಡಿದು, ತಾನೇ ಖುರ್ಚಿಯ ಮೇಲೆ ಕುಳಿತು ಓದಂ 
ತ್ತಿರುವದನ್ನು ಕಂಡನು. ಮತ್ತೊಮ್ಮೆ ಬರೆಯುತ್ತ ಕೂತಾಗ ಅವನ ಎರಡನೇ 
ರೂಪವು ಸದ್ದಿಲ್ಲದೆ ಬಂದು ಕುಳಿತು, ಪ್ರತಿಯೊಂದು ಶಬ್ದವನ್ನು ಕೈಯಿಂದ ಬರೆಯ 
ಹಚ್ಚಿತು. ಅವನ ಮುಖವೆಲ್ಲ ಭಯದಿಂದ ಬಿಳುಪಾಗಿ ಜೋರಾಗಿ ಚೀರಿದನು. 
ತನ್ನದೇ ಆದ ಪ್ರತಿರೂಪವನ್ನು ಹೊರದಬ್ಬಲು ಪ್ರಯತ್ನ ಮಾಡಿದನು. 


ಸಾವಿನ ಬಗ್ಗೆ ಅವನಲ್ಲಿ ಮಿತಿಮೀರಿದ ಭೀತಿಯಿತ್ತು. "ಸಾವು ನನ್ನ ಹತ್ತಿರ 
ಕುಳಿತಿದೆ; ಅದನ್ನು ಹಿಂದಕ್ಕೆ ಸರಿಸಲು ತೋಳನ್ನು ಮುಂದೆ ಚಾಚುತ್ತಿದ್ದೇನೆ. ಹಾದಿ 
ಯಲ್ಲಿ ತುಳಿಯಲ್ಪಡುವ ಕ್ರಿಮಿಗಳು, ಬೀಳುತ್ತಿರುವ ಎಲೆಗಳು. ಗೆಳೆಯನ ತಲೆಯ 
ಮೇಲಿನ ಬಿಳೇ ಕೂದಲುಗಳು ಚೀರಿ ಚೀರಿ ಹೇಳುತ್ತವೆ.-- ನಾನು: (ಸಾವು) 
ಇಲ್ಲಿದ್ದೇನೆಂದು. 


ಮೊಪಾಸಾನ ತಮ್ಮ ಹಾರ್ವೆಗೆ ಒಮ್ಮೆಲೇ ವಿದುಳಿನ ಆಘಾತವಾಯ್ತ. 
ಅವನನ್ನು ಹುಚ್ಚಾಸ್ಪತ್ರೆಗೆ ಕರೆದುಕೊಂಡಂ ಹೋದಾಗ, - ಅವನು ಮೊಪಾಸಾನನ್ನು 
ಬಾಲ್ಯದಲ್ಲಿ ಕರೆಯುತ್ತಿದ್ದಂತೆ —*ಬಾ ಗಾಯ್‌, ತೋಟದಲ್ಲಿ ಆಡೋಣವಂತೆ', 
ಗಾಯ್‌ ಮುಂದೆ ಬಂದು, ಹಾರ್ವೆಯ ಕಣ್ಣೀರನ್ನು ಒರೆಸುತ್ತಿದ್ದಂತೆ, ಅವನು 
ಮುಚ್ಚಿದ ಕಣ್ಣನ್ನು ತೆರೆಯಲೇ ಇಲ್ಲ. 


ತಮ್ಮನ ಸಾವು ಮೊಪಾಸಾನ ಮೇಲೆ ದೊಡ್ಡ ಆಘಾತವನ್ನುಂಟುಮಾಡಿತು. 
ಜೀವನದ ದೈವೀದಂರ್ವಿಪಾಕವೆಂಬಂತೆ ಅವನ ಸೃಜನಶೀಲತೆಯ ಸಮೃದ್ಧ 
ಅವಧಿಯೂ ಈಗ ಪ್ರಾರಂಭವಾಯ್ತು. ರಕ್ತದಲ್ಲಿಯ ವಿಷಜಂತುಗಳು ಅವನನ್ನು 
ನಿತ್ಯವೂ ಕೊಲ್ಲುತ್ತ ನಡೆದವು. ಸೇವಕನೊಂದಿಗೆ ಹೊಲದಲ್ಲಿ ಹೋಗುತ್ತಿದ್ದಾಗ, 
ಮೊಪಾಸಾನು ಎತ್ತರಪಾದ ಸಿಲುಬೆಯನ್ನು ಕಂಡು, -- "ಲೋ ಫ್ರಾನ್ಸಿಸ್‌, 
ಕ್ರೈಸ್ತನು ಸಿಲುಬೆಗೇರಿದಾಗ ಅವನಿಗೆ ೩೩ ವರ್ಷಗಳಾಗಿದ್ದವು. ನಾನೋ ಈಗಾಗಲೇ 
೪೧ ರ ಅಂಚಿನಲ್ಲಿದ್ದೇನೆ. 

ಹೊಸವರ್ಷದ ಹೊಸದಿನ. ಮೊಪಾಸಾ ತನ್ನ ತಲೆಗೆ ಗುರಿಯಿಟ್ಟು ಕೊಂಡು 
ಪಿಸ್ತೂಲಿನ ಗುಂಡನ್ನು ಹಾರಿಸಬೇಕೆಂದನು. ಪಿಸ್ತೂಲು ಖಾಲಿಯಿದ್ದುದನ್ನು 
ಕಂಡಂ, ಬ್ಲೇಡಿನಿಂದ ತನ್ನ ಗಂಟಲನ್ನೇ ಕತ್ತರಿಸಿ ಹಾಕಿದನು. ಆಗ ಅವನ ವಂಖ 


೪೮ ಕೆರ್ನಾಟಕ ಭಾರತಿ 


ದಲ್ಲಿ ನಿರ್ಲಿಪ್ತತೆಯ ಮುಗುಳ್ನಗೆಯಿತ್ತು ಸೇವಕ ಚೀರುತ್ತ ಅವನೆಡೆಗೆ ಬಂದಾಗ-- 
"ಫ್ರಾನ್ಸಿಸ್‌' ನಾನೇನಂ ಮಾಡಿಕೊಂಡಿದ್ದೇನೆ. ನೋಡು ನನ್ನ ಗಂಟಲನ್ನು ಕತ್ತರಿಸಿ 
ಕೊಂಡಿದ್ದೇನೆ.” ಇದು ಹುಚ್ಚತನದ ಒಂದು ಪ್ರತ್ಯಕ್ಷ ಉದಾಹರಣೆ. 


ಕೊನೆಗೂ ಪ್ರಕೃತಿವಾದಿ ಮಾನವಪ್ರಾಣಿಯ ಮೇಲೆ ಕೊನೆಯ ಪ್ರಯೋಗ 
ಮಾಡಿಯೇ ಬಿಟ್ಟ, ಡಾಕ್ಟರರು ರಕ್ತಸ್ರಾವವನ್ನು ತಡೆಯಲು ಬ್ಯಾಂಡೇಜನ್ನು 
ಕಟ್ಟಿದರು. ಮುಂಜಾನೆ ಅವನನ್ನು ಅವನ ನೆಚ್ಚಿನ ಸಮುದ್ರಕ್ಕೆ ಕರೆದುಕೊಂಡು 
ಹೋದರು. ಅಕ್ತಿರುವ ಬೆಲ್‌ಎಮಿ ಎಂಬ ನಾವೆಯ ದರ್ಶನದಿಂದ ಅವನ ಕಳೆದು 
ಹೋದ ವಿವೇಕ ಮರಳಿ ಬರಬಹುದೆಂದು ಆವರು ಆಶಿಸಿದ್ದರು. ಕೆಲಹೊತ್ತಿನವರೆಗೆ 
ಅವನು ನಾವೆಯನ್ನು ದಿಟ್ಟಿಸಿ ನೋಡುತ್ತ ನಿಂತಿದ್ದನು. ವಕಾತನ್ನು ಹೊಸದಾಗಿ 
ಕಲಿಯುತ್ತಿರುವ ಶಿಶುವಿನಂತೆ ಮೊಪಾಸಾನು ತುಟಿಗಳನ್ನು ಅಲುಗಾಡಿಸಿದನು ಅಷ್ಟೇ, 
ಆದರೆ ಏನನ್ನೂ ಉಸುರಲಿಲ್ಲ. ಮುಖ ಹೊರಳಿಸಿದನಂ. ಅಲ್ಲಿಗೆ ಅವನು ಕೊನೆಯ 
ಉಸಿರನ್ನೆಳೆದನು. 


ರತ್ನಾಕರವರ್ಣಿ : ಒಂದು ಸಮಾಲೋಚನೆ 


ಆರ್‌. ಪಿ. ಕುಲಕರ್ಣಿ 


ಕನ್ನಡ ಪ್ರಾಚೀನ ಮತ್ತು ಮಧ್ಯಯುಗದ ಕವಿಗಳ ಚರಿತ್ರೆಗಳ ಬಗ್ಗೆ 
ಹೇಗೋ ಹಾಗೇ ರತ್ನಾಕರನ ಜೀವನ ಚರಿತ್ರೆಯು ಸಂಶೋಧಕರನ್ನು "ತಗರು 
ತಗರಿನಂತೆ ಮಾಕೊಂಡು ಹೊಡೆದಾಡಲು' ಹಚ್ಚುವ ವಿಷಯವಾಗಿದೆ. ಹಿಂದಿನ 
ಕಾಲದ ಕವಿಗಳ ಚರಿತ್ರೆಯು ಇದಮಿತ್ವಂ ಎಂದು ಹೇಳುವದು ಎಷ್ಟು ಕಷ್ಟ 
ಸಾಧ್ಯವೋ, ಅಷ್ಟೇ ರತ್ನಾಕರನ ಜೀವನ ಚರಿತೆಯ ಬಗ್ಗೆ ಹೇಳುವದು ಕಷ್ಟಸಾಧ್ಯ 
ವೆಂದು ತೋರುವದು. ಅವನ ಚರಿತ್ರೆ, ಕಾಲ ಮತ್ತು ಅವನ ಕೃತಿಗಳ ಬಗ್ಗೆ 
ಸಾಹಿತ್ಯ ಸಂಶೋಧಕರಲ್ಲಿ ಒಮ್ಮತವಿಲ್ಲದಿರುವದು ಕಂಡುಬರುತ್ತದೆ. ದೇವಚಂದ್ರನ 
ರಾಜಾವಳಿ ಕಥೆಯನ್ನು ಮತ್ತು ಕೆಲವು ದಂತ ಕತೆಗಳನ್ನು ಆಧಾರವಾಗಿಟ್ಟುಕೊಂಡು 
ಕೆಲವರು ಅವನ ಚರಿತ್ರೆಯನ್ನು ಬರೆದಿರುವರು. ಅವನ ಗ್ರಂಥಗಳಲ್ಲಿ ಬಂದ 
ಅಂಶಗಳ ಆಧಾರದ ಮೇಲಿಂದ ಇನ್ನೂ ಕೆಲವರು ಅವನ ಜೀವನ ಕತೆಯನ್ನು ಕಟ್ಟಿರಂ 
ವರು. ಇನ್ನೂ ಸಂಶೋಧನೆ ನಡೆಯಬೇಕಾಗಿದ್ದು. ಅಂಥ ಜಿಜ್ಞಾ ಸುಗಳ ಎದಂರಂ 
ಸನ್ನು ಕೆಲವು ವಿಚಾರಗಳನ್ನು ಇಡಬಯಸುವೆ. 


ಚರಿತ್ರೆ :-- ಭಾರತೀಯ ಪರಂಪರೆಯಲ್ಲಿ ರಚಿತವಾದ ಚರಿತ್ರ ಗ್ರಂಥಗಳನ್ನು 
ಕೂಲಂಕಷವಾಗಿ ಅಭ್ಯಾಸ age pe ಬುದ್ಧಿಗೊಪ್ಪದ ಅದ್ಭು ತ ಚಮತ್ಕಾರ 
ಗಳನ್ನು ಅವುಗಳಲ್ಲಿ ಸೇರಿಸಿದುದು ಕಂಡುಬರದೆ ಇರಲಾರದು. ಈ ನಿಯಮಕ್ಕೆ 
ರತ್ನಾಕರನ ಚರಿತ್ರೆಯು ಅಪವಾದವಲ್ಲ. ಇಂದಿನ ತರ್ಕಾಧಿಷ್ಠಿತ ವಿಜ್ಞಾನ ಯುಗ 
ವಲ್ಲಿ ಪವಾಡಪೂರಿತ ಚರಿತ್ರೆಗಳನ್ನು ನಂಬುವದು ಸಾಧ್ಯವಿಲ್ಲ. ಯಾವದೇ ಚರಿ 
ತ್ರೆಯಖ ಬುದ್ಧಿಗೊಪ್ಪಿ ಗೆಯಾಗಿರಬೇಕು. ಭಾವೋನ್ಮಾದದಲ್ಲಿ ಬರೆದುದಾಗಿರ 
ಬಾರದು. ರತ್ನಾ ಕರನ ಚರಿತ್ರೆಗೆ ಆಧಾರಗ್ರಂಥವೆಂದು ಒಪ್ಪಿಕೊಂಡ ದೇವಚಂದ್ರನ 
ರಾಜಾವಳೀ ಕತೆಯಲ್ಲಿ “ನಿರೂಪಿತವಾದ ಅಂಶಗಳಲ್ಲಿ ತರ್ಕಕ್ಕೆ ಒಪ್ಪಿತವಾದವುಗಳನ್ನು 
ಮಾತ್ರ ನಾವು ಎತ್ತಿ ಕೊಳ್ಳೆ ಬೇಕು. ಅದಲ್ಲದೆ ರತ್ನಾಕರನ ಗ 'ಂಥವೆಂದು ಖಚಿತವಾ 
“ಭರತೇಶ ವೈಭವ'ದಲ್ಲಿ "ನ್ನ ಬಗ್ಗೆ ಅವನೇ ಹೇಳಿಕೊಂಡ ಸಂಗತಿಗಳನ್ನೇ ನಂಬಿ 
ಅವನ ಚರಿತೆ ಯನ್ನು 'ಕಂಡುಕೊಳ್ಳ ಬೇಕಾಗಿದೆ. 
“ಕರ್ನಾಟಕ ಸುಕ್ಷೇತ್ರ”ದವನೆಂದು, "ಕ್ಷತ್ರಿಯ ವಂಶಜ'ನೆಂದು, "ಧಾತ್ರಿ ನುಡಿ 
ವುದು' ಎಂದು ಅವನಂ ತನ್ನ ಕುಲ ಮತ್ತು ಸ್ಥಲದ ಬಗ್ಗೆ ಹೇಳಿರುವನು. ಅವನು 


೫೦ ಕರ್ನಾಟಕ ಭಾರತಿ 


"ಕನ್ನಡ' ಜಿಲ್ಲೆಗೆ ಸೇರಿದವನೆಂದೂ, "ಕ್ಷತ್ರಿಯ' ಮನೆತನದವನೆಂದೂ ಹೇಳಿಕೊಂಡು 
ದರ ಮೇಲಿಂದ "ಸೂರ್ಯವಂಶದ ರಾಜನಾದ ದೇವರಾಜನ ಪುತ್ರನು' ಎಂದು 
ದೇವಚಂದ್ರನಂ ಹೇಳುವ ಮಾತು ಖಚಿತವಾಗುವದು. ' “ರತ್ನಾಕರ'ನೆಂದು ಜನರು 
ತನ್ನನ್ನು ಹೇಳುವರೆಂದೂ "“ಇವು' ತನ್ನ "ಗಾತ್ರದ ಸೊಮ್ಮ್ಮ' ಎಂದೂ ಹೇಳಿದುದರ 
ಮೇಲಿಂದ ಕ್ಷತ್ರಿಯವಂಶಕ್ಕೆ ಸೇರಿದ ಸೂರ್ಯವಂಶದ ದೇವರಾಜನ ಪುತ್ರನೆಂದೂ, 
ಅವನ ಹೆಸರು ರತ್ನಾಕರನೆಂದೂ ನಿಶ್ಚಿತವಾಗುವದು. “ಆಮಯ ಜನನ-ಮರಣ 
ಗಳಂಳ್ಳ” ಜನಕರ ಹೆಸರನ್ನು ಅವನು ಹೇಳಿಕೊಳ್ಳದಿದ್ದರೂ, "ರಾಜಾವಳೀ' ಕತೆ 
ಯಲ್ಲಿ 'ದೇವಚಂದ $್ರನು ಹೇಳಿದ ಅವನ ತಂದೆಯ ಹೆಸ ರು ಸರಿ ಇರಬಹುದೆಂದು ಊಹಿ 
ಸಲು ಅವಕಾಶವಿದೆ, ಸರ್ವಜ್ಞ ಕವಿಯು ತನ್ನ ತಂದೆ-ತಾಯಿಗಳ ಬಗ್ಗೆ ಹೇಳಿ 
ಕೊಂಡಂತೆ. 
ಏ "ನಿರುತ ನಿರ್ಭೇದ ಭಕ್ತಿಯೆಂ ತಾಯಿಯಾ ಶ್ರೀಮಂ | 
ದರ ಸ್ವಾಮಿ ಪಡೆದಯ್ಯನೆಂದು । ಪರಿಣಾಮವಡೆದ 
ರತ್ನಾಕರ ಸಿದ್ಧನ | ಪಿರಿಯ ತಂದೆಯ ಕಂಡರಿವು ॥” 
(ದಿ. ಧೃ. ಸಂ. ೩೪) 
ಎಂದು ಹೇಳಿಕೊಂಡುದಂದು ವಿಶೇಷವಾಗಿದೆ. 
ಗಂರಂಗಳು :-- ತನಗೆ ಜೆ ನಧರ್ಮದ ದೀಕ್ಷೆಯನ್ನಿತ್ತವರು ಚಾರುಕೀರ್ತಿ 
ಯೋಗೀಶ್ವರರೆಂದು ತಾನೇ ಹೇಳಿಕೊಂಡಿರುವನಂ. `ದೀಕ್ಷಾಗ್ರ ಗುರು ಚಾರುಕೀರ್ತಿ 
ಯೋಗೀಶ. ಎರ, `ದೇಶಿಕಾಗ್ರಣಿ ಚಾರುಕೀರ್ತ್ಯಾಚಾರ್ಯ ಶುಚಿದೀಕ್ಷೆಯಿತ್ತಾಗ,' 
(ಸರ್ವ ಮೋ. ಸಂ. ೧೧೩, ೧೧೪) ಎಂದು ಅವನು ಹೇಳಿಕೊಂಡುದರಿಂದ ಮತದ 
. ಗುರುಗಳು ಚಾರುಕೀರ್ತಿ ಆಚಾರ್ಯರೆಂದು ತಿಳಿಯುವದು. ಮೋ ಕ್ಷಾಗ್ರ ಗುರುಗಳು 
ಬೇರೆಯಾಗಿರಬಹುದೆಂದು ಊಹಿಸಲು ಅವಕಾಶವದೆ. "ಮೋಕ್ಷಾಗ್ರ ಗುರು ಹಂಸ 
ನಾಥಾ' (ಸಿ. ಮೋ. ೧೧೩) “ಆಶಾತಿದೂರ ಶ್ರೀ ಗುರು ಹಂಸನಾಥ ಪ್ರಕಾಶದೊಳ್ನಿ 
ಲಿಸಿ ರಕ್ಷಿಸಿದಾ' (ಸ, ಮೋ. ಸಂ. ೧೧೪) "ಗುರು. ಹಂಸನಾಥನ ಆಜ್ಞೆ ಯೊಳು 
ಸಿದ್ಧಾಂತದ ತಿರುಳರಿದು' (ಸ. ಮೋ. ಸಂ. ೧೧೫) ಎಂದ್ಕುಹೇಳಿ ತನ್ನ ಆಧ್ಯಾತ್ಮ 
ಗುರುವು ಹಂಸನಾಥನೆಂದು ಅವನು ಹೇಳಿದುದು ಕಂಡುಬರುತ್ತ ದೆ. ಇದರ ಮೇಲಿಂದ 
ಅವನ ಧರ್ಮಗುರುಗಳು ಮತ್ತು ಅಧ್ಯಾತ ತ್ಮ ಗುರುಗಳು ಬೇರೆ ಬೇರೆಯಾಗಿರಬೇಕೆಂದು 
ತೋರುತ್ತದೆ. ಪ್ರಾರಂಭದ ಆಸ್ಥಾನ ಸಂಧಿಯಲ್ಲಿಯ ೪ನೇ, ೫ನೇ ಪದ್ಯಗಳಲ್ಲಿ 


“ದುರಿತಂಜಯ ಹಂಸನಾಥ ನವ; ನಮೋ ಗುರುವೇ ಪತ್ಯ ಕ್ಷವಾಗೆನಗೆ.” ಎಂದು 
ಹೇಳಿಕೊಂಡಿರುವನು. 


ಇನ್ನೊಂದು ಮಹತ್ವದ ಸಂಗತಿಯನ್ನು ನಾವಿಲ್ಲಿ ಗಮನದಲ್ಲಿ ತಂದುಕೊಳ್ಳ 
ಬೇಕಾಗಿದೆ. . ಆತ ಒನನ್ನೇ "ಹಂಸ' ಎಂದು ಜೈನಾಗಮಗಳಲ್ಲಿ ಸಂಬೋಧಿಸಲಾಗು 
ವದಂತೆ, ಆತ್ಮನನ್ನು ಕುರಿತು ರತ್ನಾಕರನು "ಹಂಸ' ನೆಂದು ಸಂಬೋಧಿಸಿದುದು 


ರತ್ನಾಕರವರ್ಣಿ : ಒಂದು ಸಮಾಲೋಚನೆ ೫೧ 


ಕಂಡು ಬರುವದು. *“ಬಾಹ್ಮರಚನೆಯೊಳೇನೆಂದು ಬಿಟ್ಟು ), ಅನಂಭವಿಸಂತಿಹೆನು ಹಂಸ 
ನೊಳಗೆ” (ಸ. ಮೋ. ಸಂ. ೧೦೧) ಎಂದು ಹೇಳಿಕೊಂಡಿರುವದನ್ನು ನೋಡಿದಾಗ 
ಇಲ್ಲ "ಹಂಸ' ಎಂದರೆ ಆತ್ಮನೆಂದೇ ಸ್ಪಷ್ಟವಾಗುವದು. ಆದ ಓಷ್ಟಿಯಿಂದ "ಗುರು 
ಹಂಸನಾಥಾ' ಎಂದು ಆತ್ಮನನ್ನುದ್ದೇಶಿಸಿ ಹಾಗೆ ಹೇಳಿರಲೂ ಬಹುದು. ರತ್ನಾಕರನ 
ಅಧ್ಯಾತ್ಮಗುರುಗಳು ಯಾರಿರಬಹುದೆಂಬ ಬಗ್ಗೆ ಸಂಶೋಧನೆಯಾಗುವದು ಅವಶ್ಯ 
ವದೆ. ಇಲ್ಲವೆ ಆತ್ಮನೇ ತನ್ನ ಗುರುವೆಂದು ಅವನು ಭಾವಿಸಿರಬಹುದೇ ಎಂಬ ಬಗ್ಗೆ 
ಇತ್ಯರ್ಥವಾಗಬೇಕಾಗಿದೆ. ಧ್ಯಾನಕ್ಕೆ ಮೂಲವಾದ ಮಂತ್ರವನ್ನು ಚಾರುಕೀರ್ತಿ 
ಆಚಾರ್ಯರಿಂದ ಅವನು ಪಡೆದಿರಲೂ ಬಹುದು. 


"ದೇಶಿಗಣಾಗ್ರಣಿ ಚಾರುಕೀರ್ತ್ಯಾಚಾರ್ಯ । ಶ್ರೀ ಶುಚಿದೀಕ್ಷೆ 
ಯಿತ್ತಾಗ । ಆಶಾತಿದೂರ ಶ್ರೀಗಂರಂ ಹಂಸನಾಥ ಪ್ರ । 
ಕಾಶದೊಳ್ನೆಲಿಸಿದಾ ॥ (ಸ. ಮೋ. ಸಂ. ೧೧೪) 


ವಿದ್ಯಾಭ್ಯಾಸ :- “ಅವರೊಂದು ತಿಂಗಳೋದಿದ ಶಾಸ್ತ್ರ ನನಗೊಂದಂ । 
ದಿವಸದೊಳವಗತವಹುದಂ ॥ (ಸ. ಮೋ. ಸಂ. ೧೦೧) ಎಂದು ರತ್ನಾಕರನೇ ತನ್ನ 
ಬುದ್ಧಿಶಕ್ತಿಯನ್ನು ಕುರಿತು ಹೇಳಿಕೊಂಡಿರುವನು. ಅವನ "ಭರತೇಶ ವೈಭವ' 
ಗ್ರಂಥವನ್ನು ಸಮಗ್ರವಾಗಿ ಅಭ್ಯಾಸ ಮಾಡಿದರೆ, ತನ್ನ ಬಗ್ಗೆ ಅವನು ಹೇಳಿಕೊಂಡ 
ಮಾತಿನ ಸತ್ಯತೆಯ ಅರಿವಾಗುವದು. ಆ ಗ್ರಂಥದ “ಭೋಗವಿಜಯವನ್ನು ನೋಡಿ 
ದರೆ ಕಾಮಶಾಸ್ತ್ರ, ಸಂಗೀತ ಮತ್ತು ನಾಟ್ಯಶಾಸ್ತ್ರಗಳ ಅವನ ಆಳವಾದ ಅಭ್ಯಾಸದ 
ಕಲ್ಪನೆ ಬರುವದು. ಆಯಾ ಶಾಸ್ತ್ರಗಳಲ್ಲಿಯ ತಿರುಳಿನ ಹೊನಲನ್ನೇ ಅಲ್ಲಿ ಅವನು 
ಹರಿಸಿರುವನು. 'ಆಸ್ಕಾ ನ' 'ಕವಿವಾಕ್ಕ' ಮತ್ತು 'ವೀಣಾ' ಸಂಧಿಗಳಲ್ಲಿ ಅವನ 
ಸಂಗೀತ ಜ್ಞಾ ನದ ಅರಿವಾದರೆ ಪೂರ್ವನಾಟಕ ಉತ್ತರ ನಾಟಕ ಸಂಧಿಗಳಲ್ಲಿ ನಾಟ್ಯ 
ಮತ್ತು ಕಾಮಶಾಸ್ತ್ರಗಳ ಹೊನಲನ್ನು ಹರಿಸಿರುವನು. 

ಇದು ರತ್ನಾಕರ ಲಲಿತಶಾಸ್ತ್ರಗಳ ಅಭ್ಯಾಸವಾದರೆ ತತೊ ್ಯೀಪದೇಶ, ವಿದ್ಯಾ 
ಗೋಷ್ಠಿ, ಶ್ರೇಣ್ಯಾರೋಹಣ, ಬ್ರಾಹ್ಮಣನಾಮ, ವಿರಕ್ತಿ, ಸಮವಸರಣ, ದಿವ್ಯಧ್ವನಿ, 
ತತ್ವಾರ್ಥ, ಮೋಕ್ಷಮಾರ್ಗ, ಮತ್ತು ಧ್ಯಾನಸಾಮರ್ಥ್ಯ ಸಂಧಿಗಳಲ್ಲಿ ವಿವರಿಸಲಾದ 
ಜೈನತತ್ವಜ್ಞಾನದ, ಯೋಗ ಶಾಸ್ತ್ರದ, ಆತ್ಮಾನುಭವದ ಮತ್ತು ಬೇರೆ ಮತಗಳ 
ತತ್ವಜ್ಞಾನದ ಅವನ ಅಭ್ಯಾಸದ ಆಳದ ನೆಲೆಯ ಕಲ್ಪನೆ ವಾಚಕರಿಗೆ ಬರದೆ ಇರ 
ಲಾರದು. 'ದಿಗಿ ಜಯ್‌ ವಿಭಾಗದಲ್ಲಿಯ "ಕಟಕವಿನೋದ' ಸಂಧಿಯಲ್ಲಿ ಭರತಚಕ್ರಿಯ 
ಶಕ್ತಿಸಾಮರ್ಥ್ಯವನ್ನು, ಕಾಮದೇವ ಮತ್ತು ಭರತಚಕ್ರಿಗೆ ನಡೆದ ಯುದ್ಧ ಮತ್ತು 
ಅದರ ಪರಿಣಾಮವನ್ನು ತೋರಿಸುವ ಅವನ ಬುದ್ಧಿಯು ವಕಾನವ ಸಹಜವಾದದ್ದಲ್ಲ 
ವೆಂದು ತೋರುವದು. 


ಜೈನಧರ್ಮತತ ಗಳ ಮತ್ತು ಜೈನಪುರಾಣಗಳ ಆಳವಾದ ಅಭ್ಯಾಸದ ಜತೆಗೆ 
ವೈದಿಕ ತತ್ವಜ್ಞಾನ, ವೈದಿಕ ಪುರಾಣ, ವೀರಶೈವ ತತ್ವಗಳ ಅಭ್ಯಾಸವನ್ನು ಅವನು 


ms ಕರ್ನಾಟಕ ಭಾರತಿ 


ಮಾಡಿರಬೇಕೆಂದು ತೋರುವದು. ವಿವಿಧ ದರ್ಶನಗಳ ಅಭ್ಯಾಸ ಮಾಡಿದುದಲ್ಲದೆ 
ಅವುಗಳ ತತ್ವವನ್ನು ತನ್ನ ಅನುಭವದ ಒರೆಗಲ್ಲಿಗೆ ಉಜ್ಜಿ ಪರೀಕ್ಷಿಸಿದ ಕವಿ ಕನ್ನಡ 
ಸಾಹಿತ್ಯಪ್ರಪಂಚದಲ್ಲಿ ಸಹಜವಾಗಿ ಕಾಣುವದು ಸಾಧ್ಯವಿಲ್ಲ. ಇವುಗಳೆಲ್ಲದರ ಜತೆ 
ಪ್ರಾಸಾಲಂಕಾರಗಳ ಅವನ ಜ್ಞಾನವು ಅವನ ಹುಟ್ಟುಗುಣವೆಂದೇ ಹೇಳಬೇಕಾಗು 
ವದು. 

ಗ್ರಂಥರಚನೆ : ರತ್ನಾಕರನ ಚರಿತ್ರೆಯಂತೆ ಅವನ ಗ್ರಂಥರಚನೆಯ ವಿಷ 
ಯವೂ ವಿವಾದಕ್ಕೆ ಎಡೆಕೊಡಂವದು. "ಭರತೇಶ ವೈಭವ' ಗ್ರಂಥವನ್ನು ರಚಿಸಿ 
ದುದಲ್ಲದೆ "ಶತಕತ್ರಯಗಳನ್ನು' ಮತ್ತು ಪದ್ಯಗಳನ್ನು ರಚಿಸಿರುವನೆಂದು ಕೆಲವರು 
ಅಭಿಪ್ರಾಯ ಪಡುವರು. ಆದರೆ "ಶತಕತ್ರಯ' ದ ಮತ್ತು ಹಾಡುಗಳ ಕರ್ತೃವಿನ 
ಬಗ್ಗೆ ಸಂಶೋಧ ನಡೆಯಬೇಕಾಗಿದೆ. ನಮ್ಮ ಕೆಲವು ವಿಚಾರಗಳನ್ನು ಸಹೃದಯರ 
ಗಮನಕ್ಕೆ ತರ ಬಯಸುತ್ತೇವೆ. 


೧) ಮುದ್ರಿಕೆ: ಕನ್ನಡ ಸಾಹಿತ್ಯದಲ್ಲಿ ವಚನಕಾರರು, ದಾಸರು ತಮ್ಮ 
ಕೃತಿಗಳ ಕೊನೆಗೆ ಮುದ್ರಿಕೆಯನ್ನು ಕೊಟ್ಟಿರುವರು. "ಭರತೇಶ ವೈಭವ'ದ ಪ್ರತಿ 
ಯೊಂದು ಸಂಧಿಯ ಕೊನೆಯಲ್ಲಿ "ಚಿದಂಬರ ಪುರುಷಾ' ಎಂದು ಹೇಳಂವದರಿಂದ, 
ಅದು ಅವನ ಮುದ್ರಿಕೆ ಇರಬಹುದೆಂದು ಊಹಿಸಬಹುದು. “ಶತಕತ್ರಯ'ಗಳ 
ಓದಿದಾಗ, ಒಂದಕ್ಕೆ "ರತ್ಲಾಕರಾಧೀಶ್ವರಾ' ಎಂದೂ, ಇನ್ನೊಂದಕ್ಕೆ `ಅಪರಾಜಿ 
ತೇಶ್ವರಾ' ಎಂದೂ ಇದ್ದು 'ತ್ರಿಲೋಕಶತಕಕ್ಕೆ' ಮಂದ್ರಿಕೆಯೇ ಇಲ್ಲದಿರುವದಂ 
ಕಂಡು ಬರುವದು. ಶತಕತ್ರಯಗಳಲ್ಲಿ ಭಿನ್ನ ಮುದ್ರಿಕೆಗಳು ಇರುವ ಕಾರಣವೇನು? 
ತನ್ನ ಕಾವ್ಯ ಕೃತಿಗಳಿಗೆ ಮುದ್ರಿಕೆಯನ್ನು ಆಯ್ದುಕೊಂಡುದು ಕಂಡು ಬರುವದಿಲ್ಲ; 
ಆದ್ದರಿಂದ 'ಶತಕತ್ರಯ'ಗಳು ರತ್ನಾಕರನ ಕೃತಿಗಳಿರಬಹುದೇ ಎಂಬ ಸಂಶಯ 
ಬರುವದು. 


೨) 'ರತ್ನಾಕರ' ಶತಕದ ಮೊದಲನೇ ಪದ್ಮದಲ್ಲಿ “ಶೃಂಗಾರಶ್ರೀ ಕವಿ ಹಂಸ 
ರಾಜನೊಡೆಯಾ ರತ್ನಾಕರಾಧೀಶ್ವರಾ”, "ಶೃಂಗಾರ ಶ್ರೀಕವಿ ಹಂಸರಾಜ' ಎಂದು 
ಕವಿಯು ತನ್ನ ಹೆಸರನ್ನು ಹೇಳಿಕೊಂಡು `ಒಡೆಯಾ ರತ್ನಾಕರಾಧೀಶ್ವರಾ' ಎಂದು 
ಹೇಳಿದುದರ ಉದ್ದೇಶವನ್ನು ಕುರಿತು ತುಸು ಚರ್ಚಿಸುವದು ಅವಶ್ಶವದೆ. "ಶೃಂಗಾರ 
ಕವಿ ಹಂಸರಾಜ'ನೆಂದು ರತ್ನಾಕರನಿಗೆ ಬಿರುದು ಇತ್ತೆಂದು ಶ್ರೀ ಟಿ. ಎಸ್‌. 
ಶಾಮಣ್ಣ ಅವರು "ಭರತೇಶ ವೈಭವ ಸಂಗ್ರಹ' ಎಂಬ ತಮ್ಮ ಗ್ರಂಥದ ೧೧ನೇ 
ಪುಟದಲ್ಲಿ ಹೇಳಿರುವರು. ಈ ತಮ್ಮ ಹೇಳಿಕೆಗೆ ದೇವಚಂದ್ರನನ್ನೇ ಅವರು ಮೊರೆ 
ಹೊಕ್ಕಂತೆ ತೋರುವದು. ಆ ಹೇಳಿಕೆಯನ್ನು ಪುಷ್ಟೀಕರಿಸಲು, “ಭರತೇಶ ವೈಭವ 
ವನ್ನು ಓದಿದಲ್ಲಿ ಈ ಕವಿಯು (ರತ್ನಾಕರನು) ಈ ಬಿರುದಿಗೆ ಹೇಗೆ ಪಾತ್ರನೆಂಬುದು 
ಕಂಡುಬರದ ಇರಲಾರದು.” ಎಂದು ಹೇಳಿ ಶೃಂಗಾರಕ್ಕಾಗಿಯೇ ಭರತೇಶ ವೈಭವ 


oN ಇಂ ಎಶ ಕಾರ್ಯ ಸ್ಮ 


ರತ್ನಾಕರವರ್ಣಿ : ಒಂದು ಸಮಾಲೋಚನೆ ೫೩ 


ಗ್ರಂಥವು ಬರೆಯಲ್ಪಟ್ಟಿತೆಂದು ಶಾಮಣ್ಣನವರು ಧ್ವನಿತ ಮಾಡಿರುವರು. 'ಧ್ಯಾನಕೆ 
ಬೇಸರಾದಾಗ,' `ಹಂಸನಾಥನನ್ನೆ. ಆದಿ ಮಾಡಿಕೊಂಡು, `ಅಧ್ಯಾತ್ಮವೆ ನಿಚಿತ 
ಪ್ರಯೋಜನವೆನಗೆ' ಎಂದು ಹೇಳಿ “ಭರತೇಶ ವೈಭವ' ವನ್ನು ತಾನು ಬರೆದ ಬಗ್ಗೆ 
ಅವನೇ ಹೇಳಿಕೊಳ್ಳುವಾಗ, ನಮ್ಮ ಹೇಳಿಕೆಯ ಸಮರ್ಥನೆಗಾಗಿ ಅವನ ಮೇಲೆ 
ಇಲ್ಲದ ಆರೋಪ ಮಾಡುವದು ಸರಿಯಲ್ಲ. 


ಆಗಮವಧ್ಯಾತ್ಮವಳವಟ್ಟು ಶೃಂಗಾರ । ತ್ಯಾಗಬೋಗದ ಮೋಡಿ ಮೆರೆಯೆ । 
ಭೋಗಿಯೋಗಿಗಳೆದೆ ಜುಮ್ಮು ಜುಮ್ಮೆನೆ ಸೀಮ । ದಾಗಿ ಸೊಲ್ಲಿಸುವೆನಾಲಿಸಿರೋ । 
(ಆ. ಸಂ. ೧೪) ಈ ಪದ್ಮದ ಸಮಗ್ರ ಅರ್ಥಮಾಡಿಕೊಂಡು ನೋಡಿದರೆ ರತ್ನಾಕರನು 
ಅಧ್ಯಾತ್ಮ ಕವಿ ಎಂಬುದು ಕಂಡುಬರಬಹುದು. "ಸರ್ವರ ಮೋಕ್ಷ' ಸಂಧಿಯ 
೯೬, ೯೭ ಪದ್ಯಗಳು ನಮ್ಮ ಮೇಲಿನ ಹೇಳಿಕೆಯನ್ನೆ ಎತ್ತಿ ಹಿಡಿಯುವವು. 


"ಶೃಂಗಾರಕಾಗಿ ಕಷ್ಟರಕತೆ ಕೇಳ್ದು ಜ 1 ನಂಗಳು ಕೆಡಬೇಡವೆಂದು | ಅಂಗ 
ಸುಖಿಯ ಮೋಕ್ಷ ಸುಖಿಯ ಕಾವ್ಯವನಿಷ್ಟು | ಶೃಂಗಾರಕಟ್ಟಿ ಪೇಳಿದೆನು | ದುರುಳರ 
ಪಾದರಿಯರ ನೀಚ ಸತಿಯರ । ವಿರಚಿಸಿತಿಲ್ಲ ಸಿಂಗರಕೆ । ಭರತ ಚಕ್ರಿಯೆ ಪೇಳ್ದೆ ನವರ 
ಪೆಂಡಿರ ಪೇಳ್ದೆ । ಸ್ಮರಿಸಿದರೆಲ್ಲರ್ಗೆ ಪ್ರಣ್ಯ ಅಧ್ಯಾತ್ಮವೇ,ಜೀವಾಳವಾಗಿರುವ "ಭರತೇಶ 
ವೈಭವ'ವು ಶೃಂಗಾರ ಕಾವ್ಯವೆನಿಸಲಾರದು.. ಭೈರಸ ಒಡೆಯರ ಆಸ್ಥಾನದಲ್ಲಿ 
ಶೃಂಗಾರ ಶ್ರೀ ಕವಿ ಹಂಸರಾಜನೆಂಬ ಬೇರೊಬ್ಬ ಕವಿಯೂ ಇರಬಹುದು. 


4} “ರತ್ನಾ ಕರಾಧೀಶ್ವರಾ' ಎಂಬ ಪದವನ್ನು "ಭರತೇಶ ವೈಭವ'ದಲ್ಲಿ ನಾವು 
ಎಲಿಯೂ ಕಾಣುವದಿಲ್ಲ. "ಗುರು ಹಂಸನಾಥಾ' ಶ್ರೀಮಂದರ, ಚಿದಂಬರ ಪುರುಷ, 
ನಿರಂಜನಸಿದ್ದಾ ಇವುಗಳಲ್ಲಿ ಯಾವದೇ ಪದವನ್ನು "ರತ್ನಾಕರ' ಶತಕದಲ್ಲಿ ಕಾಣ 
ಲಾರೆವು. ಆದರೆ 'ಭರತೇಶ ವೈಭವ'ದಲ್ಲಿ ಅವುಗಳನ್ನು ಧಾರಾಳವಾಗಿ ಬಳಸಿದಂದು 
ಕಂಡುಬರುತ್ತದೆ. 


೪) ದೇವೇಂದ್ರಕೀರ್ತಿ, ಮಹೇಂದ್ರಕೀರ್ತಿ ಒಬ್ಬರೆಯಾಕಾಗಬಾರದೆಂಬ 
ಶಾಮಣ್ಣನವರ ವಾದವನ್ನು ಒಂದುವೇಳೆ ಒಪ್ಪಿದರೂ ಶತಕತ್ರಯಗಳ ಕೊನೆಯ ಗದ್ಯ 
ಭಾಗದಲ್ಲಿ “ಶೀಮದ್ದೇವೇಂದ್ರಕೀರ್ತಿ ಯೋಗಿಶ್ವರ ಪಾದಾಂಭೋಜ, ಭೃಂಗಾಯ 
ಮಾನ ಶೃಂಗಾರ ಕವಿ ಹಂಸೆರಾಜ” ಎಂದು ಬರುವದು. ಭೈರಸ ಒಡೆಯರ ಆಸ್ಥಾನ 
'ದಲ್ಲಿಯ ಶೃಂಗಾರಕವಿ ಹಂಸರಾಜನು ದೇವೇಂದ್ರಕೀರ್ತಿಗಳ ; ಶಿಷ್ಯನಾಗಿರಬೇಕು. 
ರತ್ನಾಕರನ ಗುರುಗಳು ಚಾರುಕೀರ್ತಿ ಯೋಗೀಶ್ವರರು. ದೇವೇಂದ್ರಕೀರ್ತಿಯ 

4 Kp; 
ಉಲ್ಲೇಖವು "ಭರತೇಶ ವೈಭವ'ದಲ್ಲಿ ಬರುವದಿಲ್ಲ. "ಹಂಸರಾಜ'ನಂ ದೇವೇಂದ್ರ 
ಕೀರ್ತಿ ಯೋಗೀಶ್ವರರ ಶಿಷ್ಕನಾದರೆ ರತ್ನಾಕರನು ಚಾರಂಕೀರ್ತಿ ಯೋಗೀಶ್ವರ 
ಶಿಷ್ಯನು. ಇಬ್ಬ ರ ಗುರುಗಳು ಕೂಡ ಭಿನ್ನವಾಗಿರಂವರು. 


೫೪ 
೫) ಒಂದು ವ್ಯಕ್ತಿಯ ಚರಿತ್ರವನ್ನು ಬರೆಯುವಾಗ ದಂತಕತೆಗಳಿಗೆ ಎಷ್ಟು ಕ 
ಮಹತ್ವ ಕೊಡಬೇಕೋ ಅಷ್ಟೇ ಕೊಡಬೇಕು... ಅಂಥ ಒಂದು ಆ ದಂತಕತೆಯನ್ನೇ ' 
ಆಧಾರವಾಗಿಟ್ಟುಕೊಂಡು ರತ್ನಾಕರನು ಜೈನಮತವನ್ನು ಸ್ವೀಕರಿಸಿದನೆಂದು ಹೇಳು [ 
ವದು ಅಷ್ಟು ಸರಿಯಲ್ಲ. ಇಂಥ ದಂತಕತೆಗಳು ಕನ್ನಡ ಸಾಹಿತ್ಯದಲ್ಲಿ ಬಂದುದು ತ 
ಇದೇ ಮೊದಲನೆಯದಲ್ಲ. ಅವಮಾನದ ಬೇಗೆಯನ್ನು ತಾಳದೆ ಕ್ರೋಧಪರವಶ ' 
ನಾಗಿ ತನ್ನ ಧರ್ಮವನ್ನೇ ಬಿಡುವ ಮಟ್ಟದವನು ರತ್ನಾಕರನು ಇದ್ದನೇ ಎಂಬುದನ್ನು ' 
ಅವನನ್ನೇ ಕೇಳೋಣ. 
`ಧ್ಯಾನಕೆ ಬೇಸರಾದಾಗ ನನ್ನಾತ್ಮಲೀ । ಲಾನುವೃದ್ಧಿಗೆ ಪೇಳ್ದೆನೈಸೆ 
ನಾನೊಬ್ಬರೊಡನೆ ಮತ್ಸರಕೆ ಪೇಳ್ಮ ವನಲ್ಲ | ಮೋನದೊಳಿಹೆನು ಅದು ಸಾಕು. 
ಸ, ಮೋ. ಸಂ. ೧೦೬ 


ರತ್ನಾಕರನ ದ್ವೇಷಿಗಳು ಇದ್ದರು. ಅವನ ಕಾವ್ಯವನ್ನು ಜರೆದರು. ಆದರೆ. 
“ಮಾರ್ಕೊಳ್ಳದೆ ಆನು ಮೋನದೊಳಿದ್ದೆ ಬ್ರುಧರ್ಮುರಾಜರ್ಕಳೆ ನೂಂಕಿದರವರಾ” 
(ಸ. ಮೋ. ಸಂ. ೧೦೫). ಇದರ ಮೇಲಿಂದ ನೋಡಿದರೆ "ತುಲ್ಕನಿಂದಾಸ್ತುತಿ 
ರ್ಮೌನಿ' ಎಂಬಂತೆ, ತನ್ನ ನಿಂದನೆಯನ್ನು ಕೇಳದ ಕಿವುಡನವನಿದ್ದನು. ಅಂಥವನಿಂದ 
ಧರ್ಮಾಂತರವು ಸಾಧ್ಯವೇ ? 


ಇನ್ನು ಆಂತರಿಕ ಕಾರಣಗಳನ್ನು ಗಮನಿಸುವಾ ; 


ಅಧ್ಯಾತ್ಮಿಕ ತತ್ವಗಳು ಕಾಲಾತೀತವಾದವುಗಳು. ಶ್ರೀ ಶಾಮಣ್ಣ ಅವರು 
ತಮ್ಮ ಗ್ರಂಥದ ೧೨ನೇ ಪುಟದ ಮೇಲೆ "ರತ್ನಾಕರಾಧೀಶ ರ' ಶತಕದಲ್ಲಿಯ, ಮತ್ತು 
'ಭರತೇಶ ವೈಭವ'ದಲ್ಲಿಯ ಅವತಣಿಕೆಗಳನ್ನು ವಿವರಿಸಿ ರತ್ನಾಕರ ಶತಕವು ರತ್ನಾ 
ಕರನ ಕೃತಿಯೆಂದು ಬರೆದಿರುವರು. ಒಂದೇ ತತ್ವದ ಅನುಯಾಯಿಗಳಿಬ್ಬರಲ್ಲಿ 
ವಿಚಾರಸಾಮ್ಯ ಮತ್ತು ವಿವರಿಸುವ ರೀತಿಯಲ್ಲಿ ಸಾಮ್ಯವಿರಬಹಂದೆಂದು ವಕಾನಸ 
ಶಾಸ್ತ್ರಜ್ಞರು ಅಭಿಪ್ರಾಯ ಪಡುವರು. ಅದನ್ನು “Parallallism of ideas’ 
ಎಂದು ಕರೆಯಲಾಗುವದು. ಉದಾಹರಣೆ : ಪಾಪವನ್ನು ಲೋಹಸಂಕೋಲೆಗೆ 
ಮತ್ತು ಪುಣ್ಯವನ್ನು ಹೊನ್ನ ಸಂಕೋಲೆಗೆ ಹೋಲಿಸಿರುವನು. ಅದೇ ಮಾದರಿಯ 
ಎಚಾರವು ಕನ್ನ ಡವನ್ನರಿಯದ ಮರಾಠಿ ಸಂತಕವಿಯಾದ ಜ್ಞಾ ನೇಶ್ವ ರರ ಬರವಣಿಗೆ 
ಯಲ್ಲಿ ಬರುವದು. ಕೇವಲ ವಿಚಾರ ಸಾಮ್ಯ, ವಿವರಣ "'ಸಾಮೃದಿಂದ ಒಂದೇ 
ವ್ಯಕ್ತಿ ಎರಡೂ ಗ್ರಂಥಗಳನ್ನು ಬರೆದನೆಂದು ಹೇಳಲಿಕ್ಕಾಗದು. ರತ್ನಾಕರನ' 
'ಭರತೇಶ ವೈಭವ' ವನ್ನು ಓದಿ ಹಂಸರಾಜನು ಸ್ಫೂ $ೀವತಜರಳಿಷ ಬಹುದು, 
ಇದಕ್ಕೆ ಉದಾಹರಣೆ ಎಂದರೆ ತ್ರಿಲೋಕ ಶತಕದ ೧೧೧ರಿಂದ ೧೨೨ ಪದ್ಮಗಳಲ್ಲಿ 
ಸಲದ ಭೇದಾಭೇದ ಭಕ್ತಿಯ ವಿವರವು ಭರತೇಶ ವೈಭವದ ವಿದ್ಯಾ ಇ 
ಸಂಧಿಯಲ್ಲಯ ೪೪ ರಿಂದ ೫೦ ಪದ್ಮಗಳಲ್ಲಿಯ ವರ್ಣನೆಯ "ರೂಪಾಂತರವಿದ್ದ ಂತಿದೆ. 


ಕರ್ನಾಟಕ ಭಾರತಿ " 


ರತ್ನಾಕರವರ್ಣಿ ; ಒಂದು ಸಮಾಲೋಚನೆ ೫೫ 


ಜೈನಾಗಮಗಳನ್ನು ಅಭ್ಯಾಸಮಾಡಿದ ಇಬ್ಬ ರೂ ಒಂದೇ ವಿಚಾರವನ್ನು ತಮ್ಮ ಗ್ರಂಥ 
ಗಳಲ್ಲಿ ವಿವರಿಸಿರುವದೂ ಸಾಧ್ಯವಿದೆ. 


೨) ಅಪರಾಜಿತೇಶ್ವರ ಶತಕದ ಮತ್ತು ರತ್ನಾಕರ ಶತಕದ ಅನುಕ್ರಮವಾಗಿ 
೧೨೬ ನೇ ಮತ್ತು ೧೨೫ ನೇ ಪದ್ಮಗಳಲ್ಲಿ ಕವಿಯ ಆರ್ತ ಮತ್ತು ರೌದ್ರಧ್ಯಾನದ 
ವಿವರಗಳು ಬರುವವು. ಆದರೆ ಧರ್ಮ ಮತ್ತು ಶುಕ್ಲ ಧ್ಯಾನಗಳ ಬಗ್ಗೆ ಯಾವದೇ 
ವಿವರವಿಲ್ಲ. ಇದರ ವಿರುದ್ಧವಾಗಿ ಧರ್ಮ ಮತ್ತು ಶುಕ್ಲಧ್ಕಾನದ ಬಗ್ಗೆ ಮಾತ್ರ 
ರತ್ನಾಕರನು ಬರೆಯುವನು. ಶತಕತ್ರಯಗಳಲ್ಲಿ ಪದಸ್ಮಧ್ಕಾನ ಮತ್ತು ಪಂಚ 
ನಮೋಕಾರದ ಬಗ್ಗೆ ಬರುವದು. ಆದರೆ ರತ್ನಾಕರನು ಹಿಂಡಸ್ಕಧ್ಯಾನವೇ ಆತ್ಮ 
ಸಿದ್ದಿಯ ಸಾಧನವೆಂದು ಹೇಳಿದುದಲ್ಲದೆ ಪಂಚನಮೋಕಾರದ ಮಾತು 'ಭರತೇಶ 
ವೈಭವ'ದಲ್ಲಿ ಎಲ್ಲಿಯೂ ಕಂಡು ಬರುವದಿಲ್ಲ. ಶತಕತ್ರಯಗಳ ಕರ್ತೃವು ಪರಂಪರೆಗೆ 
ಅಂಟಿಕೊಂಡವನು. ರತ್ನಾಕರನು ಕ್ರಾಂತಿಕಾರಿಯ. 

ಅಪರಾಜಿತೇಶ್ವರ ಶತಕದಲ್ಲಿ ಶ್ರೀಮಂದರ ಸ್ವಾಮಿಯ ಹೆಸರು ಬರುವದು. 
ತ್ರಿಲೋಕ ಶತಕದಲ್ಲಿ ಚಿದಂಬರ ಪುರುಷ, ರ ಸಿದ್ದಾ ಎಂಬ ಹೆಸರುಗಳಂ 
ಭರತೇಶ ವೆ | ಭವದಲ್ಲಿಯೂ ಬರುವವೆಂಬ ಮಾತ ಕ್ಕೆ ಎರಡೂ ಗ್ರಂಥಗಳ ಕರ್ತೃವು 
ರತ್ನಾ ಕರನೆಂದೇ ಹೇಳಲಿಕ್ಕೆ ಬಾರದು. ಶ್ರೀಮಂದರಸ್ವಾ ವಿಂ ಎಂದು ೧ನೇ ತೀರ್ಥಂಕ 
ರನ ಹೆಸರು. ಚಿದಂದರ ಪುರುಷ, ನಿರಂಜನಸಿದ್ಧ ಜಿನನ ಹೆಸರುಗಳು. ಈ ಜಿನ 
ನಾಮಗಳನ್ನು, ತೀರ್ಥಂಕರನ ಹೆಸರನ್ನು ಯಾರಾದರೂ ಬಳಸಬಹುದು. 

ಇನ್ನು ಕೊನೆಯದಾಗಿ ತ್ರಿಲೋಕ ಶತಕದ ಕೊನೆಯಲ್ಲಿ ಬರುವ ವೃತ್ತ ಪದ್ಯ 
ದಲ್ಲಿ ರತ್ನಾಕರಾರ್ಯನು ತ್ರಿಲೋಕ ಶತಕದ ಕರ್ತೃ ಎಂಬರ್ಥದಲ್ಲಿ ಬರುವದು 
ಆದರೆ ಅದರ ಕೆಳಗಿನ ಗದ್ಯದಲ್ಲಿ ಹಂಸರಾಜನು ಸೃಜಿಸಿದಂ ಎಂದು ಇದೆ. ಮೂರೂ 
ಶತಕಗಳಲ್ಲಿ ೧೨೮ ಪದ್ಯಗಳಿವೆ. ಆದರೆ ತ್ರಿಲೋಕ ಶತಕದಲ್ಲಿ ೧೨೯ ನೇ ವೃತ್ತ 
ಪದ್ಯವಿದೆ. ೧೨೯ನೇ ಪದ್ಯದ ಕೆಳಗೆ "ಇತ್ಕಾಶೀವಾದಃ' ಎಂದಿದೆ. "ರತ್ನಾಕರಾರ್ಯ 
ಸೃಜಸಿದಂ' ಅಂದರೆ ರತ್ನಾಕರಾರ್ಯನ ಆಶೀರ್ವಾದದಿಂದ ಈ ಕೃತಿಯು 
ಸೃಜಿಸಲ್ಪಟ್ಟಿತೆಂದು ಹೇಳಂವದೇ ಕವಿಯ ಉದ್ದೇಶವಿರಬಹುದು. ಆಧ್ಯಾತ್ಮ 
ಗೀತೆಗಳೂ ರತ್ನಾಕರನೂ :-- 

"ವಿಶ್ವಕವಿ ರತ್ನಾಕರನ ಭರತೇಶವೆ ಭವ" ಎಂಬ ತಮ್ಮ ಗ್ರಂಥದಲ್ಲಿ ರತ್ನಾ 
ಕರನು ಅಧ್ಯಾತ್ಮಗೀತೆಗಳನ್ನು ಬರೆದಿರುವನೆಂದು ಹೇಳಿ ಅವನ್ನು ಮುದ್ರಿಸಿ ಹಾಕಿ 
ದ್ದಾರೆ, ಭುವನ ಹಳ್ಳಿಯ ಶ್ರೀಪತಿರಾಯರು ಅಚ್ಚು ಹಾಕಿಸಿದ ೯೪ ಗೀತೆಗಳು, 
ಮತ್ತು ಮೂಡಬಿದಿರೆಯಲ್ಲಿ ದೊರೆತ ೩೯ ಗೀತೆಗಳು "ಮೇಲಿನ ಗ್ರಂಥದಲ್ಲಿ ಪ್ರಕಟ 
ವಾಗಿವೆ, ಮಹೇಂದ್ರಕೀರ್ತಿ ಮತ್ತು ರತ್ನಾಕರಾಧೀಶ್ವರರ ಹೆಸರುಗಳು ಆ 
ಪದ್ಯಗಳಲ್ಲಿ ಬಂದಿವೆ. ಚಾರುಕೀರ್ತಿಯೋಗೀಶ್ವರರ ಹೆಸರಾಗಲೀ, ಚಿದಂಬರ ಪುರುಷ 
ಎಂಬ ಮುದ್ರಿಕೆಯಾಗಲೀ, ಹಂಸನಾಥನೆಂಬ” ಪದವಾಗಲೀ ಎಲ್ಲಿಯೂ ಬಂದಿಲ್ಲ. 


ತ ಕರ್ನಾಟಕ ಭಾರತಿ ' 


ದೇವೇಂದ್ರಕೀರ್ತಿ, ಮಹೇಂದ್ರಕೀರ್ತಿ ಎಂಬ ಹೆಸರುಗಳು ಒಂದೇ ವ್ಯಕ್ತಿಗೆ ' 
ಇರುವ ಸಂಭವವೂ ಉಂಟಂ. ಶತಕತ್ರಯಗಳ ಕರ್ತೃನಾದ ಶ್ರೀ ಹಂಸರಾಜನು ಆ ' 
ಪದ್ಯಗಳನ್ನು ಒಂದು ವೇಳೆ ರಚಿಸಿರಬಹುದು. ಇಲ್ಲಿ ಪ್ರಸಿದ್ಧವಾದ ಪದ್ಯಗಳ ೩೫ ನೇ" 
ಪುಟದ ಮೇಲಿನ 'ಧ್ಯಾನಿಸು ನಿನ್ನ ನಿಜಾತ್ಮನಾ' ಎಂಬ ಪದ್ಯದಲ್ಲಿ “ಪರಂ ಜ್ಯೋತಿ, ಸ 
ಹಂಸನಾಥ, ಶ್ರೀಮಂದರಸ್ವಾಮಿ' ಎಂಬ ಪದಗಳು ಬಂದಿವೆ. ಅಷ್ಟು ಮಾತ್ರಕ್ಕೆ ಆ | 
ಪದ್ಯಗಳನ್ನು ರತ್ನಾಕರನೇ ಬರೆದನೆಂದು ಹೇಳುವ ಕಡುಕಷ್ಟ. ಆ ಪದ್ಯಗಳ ಶೈಲಿ ' 
ತೀರ ಸಾಮಾನ್ಯವಾಗಿದೆ. ವಿಶ್ವಕವಿ ಎಂದು ಹೇಳಿಸಿಕೊಳ್ಳುವ ಪ್ರತಿಭಾವಂತ ಕವಿಯು ' 
ಅಂಥ ತೀರ ಸಾಮಾನ್ಯ ಪದ್ಯಗಳನ್ನು ರಚಿಸಿರಬೇಕೆಂದು ಹೇಳುವದು ಕವಿಯ ಪ್ರತಿಭೆಗೆ 
ಆವ್ದಾನವಿತ್ತಂತೆ. ಆದರೂ ಶ್ರೀ ಬ್ರಹ್ಮಪ್ಪನವರು ಸಂಗ್ರಹಿಸಿರುವ ಪದ್ಯಗಳನ್ನು 
ಕುರಿತು ಸಂಶೋಧನೆಯ ಅವಶ್ಯಕತೆ ಇದೆ. 

ಬೇರೆ ಮತಗ್ರಂಥಗಳ ಪ್ರಭಾವ : ರತ್ನಾಕರನ ಅಭ್ಯಾಸ ಆಳವಾದುದು. 
ಅವನ ಜ್ಞಾನಭಾಂಡಾರವು ಸಮೃದ್ಧವಾದದ್ದು, ಜೈನ ಮತ ಗ್ರಂಥಗಳನ್ನು, ಜೈನ 
ಪುರಾಣಗಳನ್ನು ಓದಿಕೊಂಡುದಲ್ಲದೆ, ಅವುಗಳ ಮರ್ಮವನ್ನು ಅರಿತುಕೊಂಡವನು. 
ತನ್ನ ಮತದ ತೆಕ್ಕೆಯಲ್ಲಿ ಸಿಲುಕಿ ತೊಳಲಾಡುವ ಮತಾಂಧತೆ ಅವನಲ್ಲಿ ಕಂಡು ಬರು 
ವದಿಲ್ಲ. ವೈದಿಕ ಮತಗ್ರಂಥಗಳ, ತತ್ವಜ್ಞಾನ ಗ್ರಂಥವಾದ ಭಗವದ್ಗೀತೆಯ, 
ಯೋಗಶಾಸ್ತ್ರದ ವೀರಶೈವ ಮತಗ್ರಂಥಗಳ ಆಳವಾದ ಅಭ್ಯಾಸವನ್ನೂ ಅವನು 
ಮಾಡಿರಬಹುದೆಂದು ತೋರುವದು. ಶಿ ೀಮದ೯ವಭಾಗವತದಲ್ಲಿ ವರ್ಣಿಸಲಾದ 
ಶ್ರೀಕೃಷ್ಣಚರಿತೆಯಲ್ಲಿಯ ಕೆಲವು ಸನ್ನಿವೇಶಗಳಿಗೂ, ಭರತಚಕ್ರವರ್ತಿಯ ಜೀವನ 
ದಲ್ಲಿಯ ಕೆಲವೊಂದು ಸನ್ನಿವೇಶಗಳಿಗೂ ತುಂಬಾ ಹೋಲಿಕೆಯು ಕಂಡಂಬರಂವದು. 


ಶ್ರೀಕೃಷ್ಣನನ್ನು ಪೂರ್ಣಾವತಾರವೆಂದೂ, ಪೂರ್ಣಜ್ಞಾನಿಯೆಂದೂ, ನಿಷ್ಕಾ 
ಮಕರ್ಮಿಯೆಂದೂ, ಯೋಗೀಶ್ವರನೆಂದೂ ಬಗೆಯಲಾಗುವಂತೆ, ರತ್ನಾಕರನ ಭರತ 
ಚಕ್ರಿಯು ಪೂರ್ಣಜ್ಞಾ ನಿಯು, ಜಿನಸ್ವರೂಪನು, ಕಾಲಕರ್ಮಗಳಿಗೆ ಅತೀತನು, 
ಉಂಡಂ ಉಪವಾಸಿ, ಬಳಸಿ ಬ್ರಹ್ಮ ಬಾರಿಯ. ಶ್ರೀಕೃಷ್ಣನಿಗೆ ೧೬ ಸಾವಿರ ಸತಿಯ 
ರೆಂದೂ, ಅವರೆಲ್ಲರಲ್ಲಿ ಅವನು ಏಕಕಾಲಕ್ಕೆ ಕಾಣಿಸಿಕೊಂಡನೆಂದು ಶ್ರೀ ವ್ಯಾಸ 
ಮಹರ್ಷಿಗಳು ಭಾಗವತದ ೧೦ನೇ ಸ ೈಂಧದ ಕಳಗಿನ ಪ ಪದ್ಮಗಳಲ್ಲಿ ವರ್ಣಿಸಿರುವರು. 


“ಆಥೋ ಮುಹೂರ್ತಮೇಕಸ್ಮಿನ್‌ ನಾನಾಗಾರೇಷು ತಾಃ ಸ್ತ್ರಿಯಃ । 
ಯಥೋಪರೇಮೇ ಭಗವಾನ್‌ ತಾವದ್ರೂಪ ಧರೋ*ವ್ಯಯಃ॥ 
ಗೃಹೇಷು ತಾಸಾಮನಪಾಯ್ಯತರ್ಕ್ಶಕ್ಕ | ನ್ನಿರಸ್ತಸಾವಕ್ಕಾ 
ತಿಶಯೇಷ್ಮ ವಸ್ಥಿತಃ॥ ರೇಮೇ ರವಕಾಭಿರ್ನಿಜಕಾಯ ಸಂಪ್ಣುತೊ॥ 


ಹೀಗೆ ೧೬ ಸಾವಿರ ಸತಿಯರ ಸ ಗೃಹಗಳಲ್ಲಿ ಶ್ರೀಕೃಷ್ಣನು ಕಾಣಿಸಿಕೊಂಡು, ಅವರಲ್ಲಿ 
ರಮಿಸಿದಂತೆ ಭರತಚಕ್ರೀಶನು (೬ಸಾವಿರ ಸ ಸತಿಯರಲ್ಲಿ' ಒಂದೇ ವೇಳೆಗೆ ಕಾಣಿಸಿಕೊಂಡು 


8) ರತ್ನಾಕರವರ್ಣಿ : ಒಂದು ಸಮಾಲೋಚನೆ ೫೭ 


' ಅವರ ಕೂಡ ರಮಿಸಿದ ವಿಷಯವು ಭರತೇಶ ವೈಭವದ ತಾಂಡವ ವಿನಯ ಸಂಧಿ 
ಯಲ್ಲಿ ಬರುವದು : (ಪ. ೧೪೬, ೧೪೭) 


“ಮೇಲಿಟ್ಟ ಮುಸುಕು ತೊಲಗಲಾಗಿ ಭರತ ಭೂ । ಪಾಲನೆ ಹಲವು 
ರೂಪಾಗಿ | ಬಾಲೆ ಬಾಲೆಯರಿಗೆ ತಪ್ಪದೊಷಪ್ಪಿದ...... 


“ಗದ್ದುಗೆಯೊಳಗೆ ಕುಳಿತಿದ್ದನು ಕೆಳಗೆ ನಿಂ । ದಿದ್ದಲತಾಗಿಂಯರೊಡನೆ। 
ಎದ್ದು ನಿಂದಿದ್ದನೊಬ್ಬೊಬ ) ಳಿಗೊಬ್ಬೊಬ್ಬ ಮುದ್ಧಿನ ಭರತೇಶನಾಗಿ' 


“ಹಲವು ರೂಪಾಗುವೆ'ನೆಂಬ ವಕಾತ್ರಕ್ಕೆ ಭರತೇಶನಂ ಹಲವು ರೂಪಾದನು 


ಭಾಗವತದಲ್ಲಿಯ ಸನ್ನಿವೇಶಗಳ ಸೂತ್ರಗಳ ಆಧಾರವನ್ನು ಇಟ್ಟುಕೊಂಡು, 
ಇಲ್ಲವೆ ಜೈನ ಪುರಾಣಗಳ ಕತೆಗಳ ಆಧಾರದಿಂದಲೋ, ತನ್ನ ಪ್ರತಿಭೆಯ ಎರಕದಲ್ಲಿ 
ಪುರಾಣಗ್ರಂಥಗಳಲ್ಲಿಯ ವರ್ಣನೆಯನ್ನು ಅವನು ಬಳಸಿಕೊಂಡಿರುವನಂ. (ತಾಂ. ವಿ. 
ಸಂ. ೧೪೩ ರಿಂದ ೧೫೧). ಭಾಗವತದಲ್ಲಿ ತ್ರಿಪುರದಹನದ ಕತೆ ಬರುವಂತೆ, 
ಮಹಾಭಾರತದಲ್ಲಿ ಮಾರಣಹೋಮದ ಕತೆ ಬರುವದಂ. ಅಂಹಿಸಾವ್ರತಿಯಕಾದ ರತ್ನಾ 
ಕರನು ತ್ರಿಪುರದಹನದ ಉಪಮೆಯನ್ನು ಬಳಸಿಕೊಂಡುದನು ನೋಡಿದರೆ, ಅವನ 
ಪ್ರತಿಭೆಯ ಕಲ್ಪನೆ ಬರದೆ ಇರಲಾರದು. ಭರತೇಶವೈಭವದ ಧ್ಯಾನಸಾವುರ್ಥ್ಯ 
ಸಂಧಿಯ ೧೬ನೇ ಪದ್ಯದಲ್ಲಿ ಅವನು ಹೀಗೆ ಬರೆಯುವನು. “ಎರಡು ಕಂಗಳ ಮಚ್ಚೆ 
ಸುಜ್ಞಾನವೆಂಬ ದೊ | ಡ್ನುರಿಗಣ ತೆಗೆದಾತ್ಮಶಿವನಂ। ಅರಿಕರ್ಮದನುಜರಿಪ್ಪಂಗೆ 
ಮೂರೆಂಬ ವಂಂ। ಪ್ಪುರಗಳ ಸುಡುತಿರ್ದನಾಗ”॥ (ದ್ಯಾ. ಸಾ. ಸಂ. ೧೬) 


ಪಂಚೇಂದ್ರಿಯಗಳ ಪೀಕಲಾಟದಿಂದ ಮನುಷ್ಯನು ಹೇಗೆ ದುಃಖಕ್ಕೀಡಾಗುವ 
ನೆಂಬ ವಿಷಯದ ಬಗ್ಗೆ ಬರೆದ ರತ್ನಾಕರನ ವರ್ಣನೆಯು, ಭಾಗವತದಲ್ಲಿ ಬರುವ 
ಒಂದು ಶ್ಲೋಕದ ಭಾಷಾಂತರವಿದ್ದಂತಿದೆ. “ಪತಂಗ ಮಾತಂಗ ಕುರಂಗ ಭೃಂಗಾ | 
ಮೀನಾಹತಾಃ ಪಿಂಚ ಭರೇವ ಪಂಚ । ಪ್ರಮಾದಿ ನರಾಃ ಸಕಥಂ ಸಹಸ್ಯತೆ । 
ಯಃ ಸೇವತೆ ಪಂಚಭಿರೇವ ಪಂಚ ॥” ॥ 
“ಎರಳೆ ಮೀನಾನೆ ಪತಂಗ ತುಂಬಿಗಳು ಕಾ | 
ತರಿಸಿಯೊಂದೊಂದಿಂದ್ರಿಯದೊಳು ॥ 
ಪರಿಭವ ವಡೆದಿನ್ನೈದಿಂದ್ರಿಯಕೆ ಸಿಕ್ಕಿ । 
ದರಸು ಕೆಡುವುದಾವ ಚೋದ್ಯ ॥ (ಕ. ವಾ. ಸಂ ೧೫) 
ಭಾಗವತ ಮತ್ತು ಭರತೇಶ ವೈಭವದಲ್ಲಿಯ ವಿಚಾರ ಸಾಮ್ಯತೆಯನ್ನು 
ತೋರಿಸುವ ದೃಷ್ಟಿಯಿಂದ ಮೇಲಿನ ಉದಾಹರಣೆಯನ್ನು ಕೊಡಲಾಗಿದೆ. ಈ ದೃಷ್ಟಿ 
ಯಿಂದಲೂ ಮೇಧಾವಿಗಳು ವಿಚಾರ ಮಾಡಬೇಕಾಗಿದೆ. 
ಮಾರಣಹೋಮದ ಉದಾಹರಣೆಯನ್ನು ರತ್ನಾಕರನು ಬಳಸಿಕೊಂಡುದು 
ಕೆಳಗಿನ ಅವತರಣಿಕೆಯಿಂದ ಕಂಡುಬರಂವದು. "ಭರತ ಚಕ್ರೇಶನು ಸಂಸ್ಕೃತಿಯೆಂಬ 


ಎ ಕರ್ನಾಟಕ ಭಾರೂ ' 


ವೈರಿಗೆ ವಾರಣಾಧ್ವರವನೊಡ್ಡಿದನು”, ವೈದಿಕ ಪರಂಪರೆಯಲ್ಲಿ ಪ್ರಾಮುಖ್ಯವಾದ 

ಯಜ್ಞಯಾಗಾದಿಗಳನ್ನು ಉಪಮೆಗಳಲ್ಲಿ ರತ್ನಾಕರನು ಬಳಸಿಕೊಂಡಂದು ಕಂಡು 
೧7 a ೨ 

ಬರಂವದು. 


“ಘೋರ ಕರ್ಮವೆ ಕಾಷ್ಮ ತನು ಹೋಮಕುಂಡಧ್ಯಾ । ನಾರೂಢ ಶಿಖಿ 
ಮನವೆಂಬ | ಧೀರ ದೀಕ್ಷಿತನು ಸಂಸ್ಕೃತಿಯೆಂಬ ವೈರಿಗೆ | ಮಾರಣಾಧ ರವನೊಡ್ಡಿ 
ದನು.” 


ಮಹಾಭಾರತದಲ್ಲಿಯ ಕೃಷ್ಣ ದ್ರೌಪದಿಯರ ಬಂಧಂಭಗಿನೀ ಪ್ರೇಮವು ಸರ್ವ 
ರಿಗೂ ವಿದಿವಾದಂದು, ಮನವೆಂಚ್ಚು ವಂತಹದು. ಭರತೇಶವೆ ಭವದ "ಅಂಕವಕಾಲಾ' 
ಸಂಧಿಯಲ್ಲಿ ಹಿಮವಂತನ ಮಗಳಾದ ಗಂಗಾದೇವಿಯು ಭರತಚಕ್ರೇಶನನ್ನು ಕಾಣಲು 
ಬಂದ ಸನ್ನಿವೇಶ. “ಸೋದರನ ಕಾಣ್ಟೆನೆಂಬರ್ತಿಯಿಂದ ಗಂಗಾದೇವಿ ಬಂದಳಂ 
ತಾನೆ'. ಆ ಭರತಚಕ್ರಿಯನ್ನು ಕುರಿತು ಅವಳು ಆಡಿದ ವಕಾತುಗಳು “ಬಡವರ 
ಹುದಾವು ಸಿರಿಯಲ್ಲಿ ಭರತೇಶ । ನೊಡನೆ ಹಂಟಿ ದಳೆಂಬ ತೇಜ । ಪೊಡವಿಗಧಿಕವದ 
ರಿಂದಂಜಿ ನೇಳೆಂದು । ಹಿಡಿದಳು ಸೆರಗನಾ ದೇವಿ. (ಅಂ. ವಠಾ. ಸಂ. ೩೪) 


“ಅಕ್ಕ ಬಪ್ಪೆ ಸನಂ ಬಿಡು ಸೆರಗ ನಿನ್ನಯ ಮನದ ಅಕ್ಕರ ಕೆಡೆಪೆನೆ.” ಎಂದಂ ರಾಯ 
ಚಕ್ಕನೆದ್ದನು, ಬೆಡಗಿಂದ. 


ಭಗವದ್ದಿ ತೆ ಮತ್ತು ಭರತೇಶ ವೆ ಭವ ;-- 


ಭಗವದ್ದಿ €ತೆಯ ೨ನೇ ಅಧ್ಯಾ ಯದಲ್ಲಿ ಆತ ನ ಅವಂರತ್ವ ವನ್ನು ಕುರಿತು ಬರೆದ 
ಕೆಳಗಿನ ಶ್ಲೊ ಕೆಗಳ ಭಾಷಾಂತರವನ್ನೆ € ರತ್ನಾ ಕರನು ಎವಡಿದೇತ ತೋರುವದಂ. 


“ನೈನಂ ಛಿಂದಂತಿ ಶಸ್ತ್ರಾಣಿ । ನೈನಂ ದಹತಿ ಪಾವಕಃ ॥ ನಚೈನಂ ಕ್ಲೇಸಯಂ 
ತ್ಯಾಪೋ ನ ಶೋಷಯತಿ ಮಾರುತಃ ॥ (ಭ. ಗೀ.) "ನೀರಿಂದ ನೆನೆಯ, ಕಿಚ್ಚಿಂದ 
ಬೇಯನಂ ಖಡ್ಗ । ಧಾರೆಗೆ ಸ ಸಂಧಿಸನಾತ್ಮಾ (ವಿ. ಗೋ. ೨೨) “ಯೇ ಯಥಾ 
ಮಾಂ ಪ್ರಪದ್ಯಂತೆ ತಾಂಸ ಥೆ ಭಜಾಮಿ (ಭ. ಗೀ.) “ತನ್ನಾತ ಒನಲ್ಬನೆಂದೆಣಿಸು 
ವಾಗಲ್ಪನು । ತನ್ನಾತ್ಮವಧಿಕವೆಂದರಿದು ॥ ಮನ್ನಿಸುವನಲ್ಬನಲ್ಲ,“ (ಭ. ವೈ) 


“ಮನೆಯಿಂಂದ ಮನೆಗೆ ಪೋದಂತಾತ್ಮ ತನಂವಿಂದ । ತನುವಿಗೆ ತಾನೈಯ್ದು 
ತಿಹನಂ ..” ಎಂದು ರತ್ನಾಕರನು ತನ್ನದೇ ಆದ ಸುಲಲಿತ ಮತ್ತು ಸರಳವಾದ 
ಶ್ರೆ ಲಿಯಲ್ಲಿ ಹೇಳಿದುದು ಗೀ ತೆಯಲ್ಲಿ ಕೆಳಗಿನಂತೆ ಹೇಳಲಾಗಿದೆ. *ವಾಸಾಂಸಿ ಜೀರ್ಣಾನಿ 
ಯಥಾ ವಿಹಾಯ ನವಾನಿ ಗೃಹ್ಣಾತಿ' ಬದಾರಿಕಾಂಗಕ್ಕೆ ರತ್ನಾಕರನು ಮನೆಯ 
ಉಪಮೆಯನ್ನು ಕೊಟ್ಟಿ ರಂವನು. ಭಗವದ್ಗೀತೆಯಲ್ಲಿ "ಹಳೆ ಬಟೆ ಯನ್ನು ಕೊಡ 
ಲಾಗಿದೆ ಇಷ್ಟೆ. ಜೀವನ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು 
ಪ್ರವೇಶಿಸುವ ರೀತಿಯು ಎರಡೂ ಕಡೆಯಲ್ಲಿ ಬಂದಿದೆ, 


ರತ್ನಾಕರವರ್ಣಿ : ಒಂದು ಸಮಾಲೋಚನೆ ೫೯ 


ಧ್ಯಾನದ ವಿಧಾನದ ಬಗ್ಗೆ ರತ್ನಾಕರನು ಹೇಳಿದುದನ್ನು ನೋಡಿದರೆ ಯೋಗ 
ಶಾಸ್ತ್ರದ ಅವನ ಅಭ್ಯಾಸವು, ಮತ್ತು ಅವನ ಸಾಧನಾನುಭವಗಳು ಎಷು ಆಳ 
ವಾಗಿದ್ದು ವೆಂಬುದರ ಕಲ್ಪನೆ ವಾಚಕರಿಗೆ ಬಾರದೆ ಇರಲಾರದು. 


“ವಜ್ರ ಸನ್ನಿಭನಂ ಪದ್ಮಾಸನದೊಳಿಗಾಗ । ವಜ್ರದಂತಲುಗದೆ ಕುಳಿತಾ ॥ 
ಮೂಲಾಧಾರದಿಂದೊಡ್ಕಾಣ ಬಂಧವ । ಜಾಲಂಧ್ರಬಂಧವನೆಸಗಿ ॥ 
ನೂಲನೇರಿಸುವಂತೆ ಬ್ರಹ್ಮರಂಧ್ರಕೆ ಮತ್ತೆ । ಗಾಳಿಯನೆತ್ತಿ ನಿಲ್ಲಿಸಿದಾ ॥ 
ಕುಂಡಲಿಯನು ವಾಯುವಿಂದೇರಿಸಲು ಪುಷ್ಪ । ಕಾಂಡನ ಶಕ್ತಿ ತಗ್ಗಿ ದುದು ॥ 
ಗುಂಡಿಯೊಳಗೆ ಗಾಳಿನಿಂದಿರೆ ನಿಂದುದು । ಕಂಡಕಡೆಗೆ ಹೋಹ ಚಿತ್ತಾ ॥ 


ಕಳ ೈಕುಪ್ಪಿಗೆ (ಕೊರಳ) ಗಾಳಿಯೇರಿ ನಿಂದಿರೆ ನಿದ್ರೆ | ನಿಲ್ಲದೆ ಜರಿದೋಡಿತಾಗ ॥ 
ನೆತ್ತಿಗನಿಲನೇರಿದಾಗ ಮೈಯೊಳಗಣ । ಕತ್ತಲೆ ಕೆಟ್ಟು ಪ್ರಕಾಶಾ ॥ 
ಅತ್ತಿತ್ತ ತೋರುತಿದ್ದುದು ॥ 


ಹರಯೋಗ ಪ್ರದೀಪಿಕೆ ಮೊದಲಾದ ಯೋಗ ಶಾಸ್ತ್ರಗಳ ಮೇಲಿನ ಗ್ರಂಥ 
ಗಳನ್ನು ರತ್ನಾಕರನು ಆಳವಾಗಿ ಅಭ್ಯಾಸ ವರಾಡಿರಬೇಕೆಂಬುದು ಮೇಲಿನ ಅವತರಣಿಕೆ 
ಯಿಂಂದ ಸಿದ್ಧವಾಗುವದಲ್ಲದೆ, ಅವನ ಅಧ್ಯಾತ್ಮ ಸಾಧನ ಅಗಾಧತೆಯ ಕಲ್ಪನೆಯೂ 
ಬರಂವದು. 


ರತ್ನಾಕರ ಅಧ್ಯಾತ್ಮ ಸಾಧನ-ಸಾಧ್ಯ :-- 


ವ್ಯವಹಾರ ನಿಶ್ಚಯವರಿದು, ತನ್ನಾತ್ಮತತ್ವವನ್ನು ನೆಮ್ಮಿ, ಧ್ಯಾನ ಮತ್ತು 
ಯೋಗಗಳ ಸಾಧನದಿಂದ ತನ್ನ ನಿಜವ ಸಾಧಿಸಿದ ಮುನಿಯು ಅವನು. ತನ್ನ ಧ್ಯಾನ 
. ಸಾಮರ್ಥ್ಯದಿಂದ ಕರ್ಮದ ಬೇರು ಕಿತ್ತೆಸೆದು ಕರ್ಮಕತ್ತಲೆಗೆ ವಾರ್ತಾಂಡನವನಂ. 
ಕಾಲಕರ್ಮಗಳಾಚೆಗಿರುವ ಪರಬೊಮ್ಮ, ತ್ರಿಭುವನಸಾರ, ಚಿದಂಬರ ಪುರುಷನ ಸಕಲ 
ಲಕ್ಷಣಗಳನ್ನು ಪಡೆದ ಕಾಲನ ಗಂಡ. ತಾನು ಒಕ್ಕುಡಿತೆ ವಾಡಿ ಉಂಡ ಆತ್ಮಾನಂದ 
ವನ್ನು ಭವ್ಯಜೀವಿಗಳಿಗುಣಿಸಲು ಭರತ ಚಕ್ರಿಯ ಚರಿತ್ರೆಯನ್ನು ರಚಿಸಿದನು. 
“ಕೇಳಿರೋ ಭವ್ಯರು ನಿಮಗೊಂದು ಸುಕಥೆಯ । ಪೇಳುವೆನು ಅತಿ ಮೃದುವಾಗಿ ॥ 
ಕೇಳಿದಿರಾದರೆ ನಿಮಗಾತ್ಮಸುಖವಿಂದಂ। ನಾಳೆನಾಡಿದಿನೊಳಗಹಂದು ॥ (ಆ. ಸಂ. ೧೧) 
"ಆಧ್ಯಾತ್ಮವೆ ನಿಚಿತ ಪ್ರಯೋಜನವೆನಗೆ' ಎಂದು ಹೇಳಿ ತನ್ನ ಕಾವ್ಯರಚನೆಯ 
ಉದ್ದೇಶವನ್ನು ಸ್ಪಷ್ಟಪಡಿಸಿರುವನು. ರತ್ನಾಕರನ ಆಧ್ಯಾತ್ಮವು ತರ್ಕಶಾಸ್ತ್ರವನೋದಿ 
ತಗರು ತಗರುಗಳಂತೆ ಹೊಡೆದಾಡುವ ತತ್ವಜ್ಞಾನಿಗಳ ತರ್ಕವಲ್ಲ. ಅರ್ಕನಂತೆಸೆವ 
ಆತ್ಮನನ್ನು ಕಂಡು ಬೇಕೈದು ವಚನಿಸಲರಿಯದೆ ತನ್ನಲ್ಲಿ ತಾನೇ ತೃಪ್ತನಾಗಿ, ಮತ್ತ 
ನಾಗಿ, ಆತ್ಮಾರಾಮನಾಗಿ ಇರುವ ಮಹಾಯೋಗಿಯು ಅವನು. ಯಬಕ್ತಿಗೂಡಿದ, 


೬೦ ಕರ್ನಾಟಕ ಭಾರತಿ 
ಭಕ್ತಿಯಿಂದ ಆತ್ಮಧ್ಯಾನವನ್ನು ಮಾಡಿ ಆತ್ಮಾನಂದದಲ್ಲಿ ಓಲಾಡುವ ಅನುಭಾವಿಯಂ 
ಧ್ಯಾನಕ್ಕೆ ಯೋಗದ ಸಂಯೋಗ ಮಾಡಿ ಆನಂದಯೋಗವನ್ನು ಸಾಧಿಸಿದ ಯೋಗಿ 
ಅವನು. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ. ಎಂನದ ಕಷಾಯವನು 


ಕೆಡಿಸಿದ ಜೆ ೈನ ಮುನಿಯವನು. 


ಇಂಥ ಅಧ್ಯಾತ್ಮಕವಿಯನ್ನು ಶ್ಮಂಗಾರಕವಿ ಎಂದು ಕರೆಯುವದೆಂದರೆ ಕನ್ನಡ 


ಸಾಹಿತ್ಯಪ್ರಪಂಚಕ್ಕೆ, ಕರ್ನಾಟಕ ಸಂಸ್ಕೃತಿಗೆ ದೊರೆತ ರತ್ನದ ಹಾರವನ್ನು, ಮರುಳು 
ಕಲ್ಲೆಂದು ತಿಳಿದು ಮಣ್ಣಿಗೆಸೆದಂತೆಯೇ ಸರಿ. ಅವನ ಬಗ್ಗೆ ಸಂಶೋಧನೆಗಳು 
ನಡೆದಷ್ಟು ಕಡಿಮೆಯೇ ಸರಿ. 


ಅಂಬಿಗರ ಚೌಡಯ್ಯನ ವಚನಗಳಲ್ಲಿ ಸ್ತ್ರೀ 


ವಿಜಯಶ್ರೀ ಸಬರದ 


`ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ' 
ಮನಂ 
"ಜ್ಞಾನವು ಪುರುಷನ ಗೌರವವನ್ನು ಹೆಚ್ಚಿ ಸಿದರೆ ಅಜ್ಞಾನವು 
ಸ್ತ್ರೀಯರ ಸೌಂದರ್ಯವನ್ನು ಹೆಚ್ಚಿಸುವದು' 
—ಚೇನಿಗಾದೆ 
ಸ್ತ್ರೀಯರು ತತ್ತ್ವಶಾಸ್ತ್ರವನ್ನು ಎಂದೂ ಅಭ್ಯಸಿಸಬಾರದು, 
ವೈವಾಹಿಕ ನಿಯಮಗಳನ್ನು ಪಾಲಿಸುವದೇ ಅವರಿಗೆ ಹೆಚ್ಚಿನ ತತ್ತ್ವ' 
ಯುರೋಪಿನ ಧರ್ಮಬೋಧಕ 
"ಸ್ತ್ರೀಯು ಪುರುಷನಿಗೆ ಏನನ್ನೂ ಕಲಿಸಲಾರಳು. ಜಗತ್ತಿನಲ್ಲಿ ಪಾಪ 
ವನ್ನು ತಂದವಳೇ ಹೆಣ್ಣು. ಆದ್ದರಿಂದ ಸ್ತಿ ;ೀಯರು ಕಠೋರ ನರಕಕ್ಕೆ 
ಹೋಗುತ್ತಾರೆ. ಅವರ ಮುಕ್ತಿಗೆ ಉಪಾಯವೇ ಇಲ್ಲ.' 
ಸೇಂಟ್‌ ಪಾಲ್‌ 
pi 0 ಬುದ್ಧಿ ವಂತಳಾಗಂವದಕ್ಕೆ ಬಯಸುವದೇ ಮಹಾಪರಾಧ.' 
೨ __ವಕಾರ್ಟಿನ್‌ ಲೂಥರ್‌ 


ಕೇವಲ ಭಾರತವಷ್ಟೇ ಅಲ್ಲ. ಇಡೀ ಪ್ರಪಂಚವೇ ಸ್ತಿ ಗೆ ಕೊಟ್ಟ ದೊಡ್ಡ 
ಗೌರವವಿದು. ಇದನ್ನೆಲ್ಲಾ ಗಮನಿಸಿದರೆ ಸ್ತ್ರೀಶೋಷಣೆಗೆ ಪ್ರೇರಣೆಯಾದ ವೇದ- 
ಉಪನಿಷತ್ತು - ಪುರಾಣಗಳನ್ನು ಮೊದಲು ಸುಟ್ಟುಬಿಡಬೇಕೆಂದು ವಿಚಾರವಂತ 
ಸ್ತ್ರೀಯರಿಗೆ ಅನ್ನಿಸಿದರೆ.ಖಂಡಿತಾ ಅದವರ ತಪ್ಪಲ್ಲ. ಸ್ತ್ರೀ ಶತ-ಶತವರಾನಗಳಿಂದ 
ಇಂದಿನವರೆಗೂ ಶೋಷಣೆಗೊಳಗಾಗಿದ್ದಾಳೆ. 


ಸಮಾಜದಲ್ಲಿ ಇಂದಲ್ಲ - ನಾಳೆ ಬಡವರ ಶೋಷಣೆ ತಪ್ಪಬಹುದು, ದಲಿತರ 
ಬಿಡುಗಡೆಯಾಗಬಹಂದು ಆದರೆ ಸ್ತ್ರೀಶೋಷಣೆ ತಪ್ಪುವದು ಅಷ್ಟು ಸುಲಭದ 
ಮಾತಲ್ಲ. ಇದು ಆಕೆಯ ಪಾಲಿಗೆ ಶತವಕಾನಗಳಿಂದಲೂ ಪ್ರಶ್ನೆಯಾಗಿಯೇ ಉಳಿದು 
ಬಂದಿದೆ. ಸ್ತ್ರೀ ಸ್ವತಂತ್ರಕ್ಕೆ ಅನರ್ಹಳು ಎಂದು ಹೇಳಿದ ಮನಂ 'ಮಾತೃದೇವೋಭವ' 


೬೨ ಸ ಕರ್ನಾಟಕ ಭಾರತಿ 


ಎಂಬುದನ್ನು ಹೇಳಿ ತನ್ನ ಎಡಬಿಡಂಗಿತನವನ್ನು ತೋರಿಸಿದ್ದಾನೆ. ಸ್ತ್ರೀಯನ್ನು 
ಸಂಕೋಲೆಯಲ್ಲಿರಿಸಿ ಮೇಲ್ನೋಟಕ್ಕೆ ಆಕೆಯನ್ನು ದೇವತೆಯೆಂದು ಕರೆಯುವ್ನ 
ಮನುವಿನ ಕದೀವಂತನವನ್ನು ಸ್ತ್ರೀ ಇಂದಾದರೂ ಅರ್ಥಮಾಡಿಕೊಳ್ಳಬೇಕಾಗಿದೆ. 
ಈ ಯಜಮಾನ ಸಂಸ್ಕೃತಿ ವ ಢ್ಯವನ್ನು ಬಿತ್ತಿದೆ, ಅಂಧತೆಯನ್ನು ಬೆಳೆಸಿದೆ. ಇದ 
ನ್ನೆಲ್ಲಾ ನೋಡಿದರೆ ಈ ನಮ್ಮ ಇಂಡಿಯಾದ ಚರಿತ್ರೆ, ಸಂಸ್ಕೃತಿ, ಪರಂಪರೆ ಇದಾ 
ವುದೂ ನಮ್ಮದಲ್ಲವೆನ್ನಿಸುತ್ತದೆ. ಇಡೀ ಪ್ರಪಂಚವೇ ಸ್ತ್ರೀಯನ್ನು ಕೀಳಾಗಿ ಕಂಡಿರು 
ವದನ್ನು ಗಮನಿಸಿದಾಗ ಹಣ್ಣು ಧಿಮಿಗಂಡಂವ ಜಾ ಲೆಯಣಗುವದಂ ಸಹಜವಿದೆ. . 


ಹನ್ನೆರಡನೆಯ ಶತಮಾನದ ಶಿವಶರಣರ ಧರ್ಮವೊಂದನ್ನು ಬಿಟ್ಟರೆ ಉಳಿದ 
ಯಾವ ಧರ್ಮಗಳೂ ಹೆಣ್ಣಿಗೆ ಗೌರವ ನೀಡಿಲ್ಲ. ಎಲ್ಲಾ ಧರ್ಮಗಳು ಹೆಣ್ಣನ್ನು 
ಮೋಹ-ಮಾಯೆ ಎಂದು ಹೇಳಿ ಆಕೆಯನ್ನು ಅಸ್ಪಶ್ಯಳನ್ನಾಗಿ ವಕಾಡಿವೆ. ವರ್ಣಾ 
ಶ್ರಮ ಧರ್ಮವಂತೂ ಸಿ ಸ್ರ್ರೀಯನ್ನು ತೀರಾ ಕೆಳ ದೃಷ್ಠಿ ಯಿಂದ ಕಂಡಿದೆ. ಆ ಧರ್ಮದ 
ಪ್ರಕಾರ ಸ್ತ್ರೀ ಎಂದೆಂದಿಗೂ ಅಸ್ಪ್ರಶ್ಯಳೇ ಆಗಿರುತ್ತಾ ಛೆ 


ಒಂದಂ ರೀತಿಯ ಕ್ರಾಂತಿಗೆ ಪ್ರಯತ್ನಿಸಿದನೆಂದು ಹೇಳಲಾಗುವ ಬುದ್ಧನೂ 
ತನ್ನ ಸಂಘಕ್ಕೆ ಸ್ತ್ರೀಯರನ್ನು ಸೇರಿಸಿಕೊಳ್ಳಲು ಮೊದಮೊದಲು ಅನುಮಾನಿಸಿದ. 
ಬೌದ್ಧ ಧರ್ಮದ ಪ್ರಮುಖ ಕ್ರಿಯೆಗಳಲ್ಲಿ ಸ್ತ್ರೀಯರಿಗೆ ಅವಕಾಶವಿರಲಿಲ್ಲ. ಇನ್ನ 
ಜೈನಧರ್ಮವನ್ನು ತೆಗೆದು ನೋಡಿದರೆ ಅದರ ಗೋಳು ಹೇಳತೀರದು. “ಗಂಡಾಗಿ 
ಹುಟ್ಟಿ ಬಂದಾಗಲೇ ಹೆಣ್ಣಿಗೆ ಮುಕ್ತಿ, ಎನ್ನುವ ತೀರಾ ಕ್ಷುಲ್ಲಕತನ ಅದರದು. 
ವೈಷ್ಣವ ಧರ್ಮವಂತೂ ಹೆಣ್ಣನ್ನು ಕಸಕ್ಕಿಂತ ಕಡೆಮಾಡಿದೆ. ಹೆಣ್ಣನ್ನು-ಹೆಣ್ಣೆಂದು, 
ಆಕೆ ಸಾಕ್ಷಾತ್‌ ದೇವರೆಂದು ಹೆಣ್ಣಿನ ಶಕ್ತಿಯನ್ನು ಗುರುತಿಸಿ ಅವಳ ಬುದ್ಧಿಗೆ ಮಹತ್ವ 
ಕೊಟ್ಟ ಸಿದ್ದಿ ಬಸವಣ್ಣನವರ ಕಾಲಕ್ಕೆ ವರಾತ್ರ. 

ಹೆಣ್ಣು ಮಾಯೆಯಲ್ಲವೆಂಬುದನ್ನು ಸ್ಪಷ್ಟಪಡಿಸಿದ ವಚನಕಾರರು ಹೆಣ್ಣಿಗೆ 
ತಮ್ಮೊಡನೆ ಸವರಾನತೆ ಕಲ್ಪಿಸಿ ಕೊಟ್ಟರು, ಸಾ ತಂತ್ರ್ಯ ಕೊಟ್ಟರು. ಇವರು ಕೊಟ್ಟ 
ಸಮಾನತೆ ಕೇವಲ ನುಡಿಯಲ್ಲಿರದೇ ನಡೆಯಲ್ಲಿ ಪಲ್ಲವಿಸಿತ್ತು. ವಂಹಾದೇವಿಯಕ್ಕ 
ಕೇವಲ ಶರಣೆಯಷ್ಟೆ ಠೀ ಆಗಿರದೆ, ಅನುಭವ ಮಂಟಪದ ಪ್ರಮಖ ಅಂಗವಾಗಿರುವದು 
ಅತ್ಯಂತ ಮಹತ್ವದ ವಿಷಯ, ಬೌದ್ಧಿಕವಾಗಿ ವಕಾನಸಿಕವಾಗಿ ವೈಚಾರಿಕವಾಗಿ ಗಂಡಿ 
ಗಿಂತ ಒಂದು ಹೆಜ್ಜೆ ಮುಂದೆ ಕಾಲಿಡಲು ಹೆಣ್ಣಿಗೆ ಅವಕಾಶ ಕ್ಕಿ ದ್ದು ಚರಿತ್ರೆಯಲ್ಲಿ 
೧೨ನೇ ಶತಮಾನವೊಂದೇಯೆನ್ನ ಬಹುದು. ಯನ ಸಂಸ್ಕೃ ತಿಯಿಂದ ಕಳಚಿ 
ಕೊಂಡು ಹೊರಬಂದ ಹೆಣ್ಣು - ಹೆಣ್ಣಾಗಿ ನಿಂತದ್ದು, ಗಂಡಿನ ಸರಿಸಮಾನ ಸಾಧನೆ 
ಮಾಡಿದ್ದು ವಚನಕಾರರ ಕಾಲಕ್ಕೆ ವಕಾತ್ರ. 


ಈ ದೃಷಿ ಶಯಿಂಂದ ಅಂಬಿಗರ ಚೌಡಯ್ಯ ನವರು ಅತ್ಯಂತ ಮಹತ್ವ ದ ವಚನ 
ಕಾರರೆನಿಸುತ್ತಾ Fg ಈಗ ಸಧ್ಯ ದೊರೆತಿರುವ ಚೌಡಯ್ಯ ನವರ ವಚನಗಳಲ್ಲಿ ಸ್ತ್ರೀಗೆ 


ಅಂಬಿಗರ ಚೌಡಯ್ಯನ ವಚನಗಳಲ್ಲಿ ಸ್ತ್ರೀ ೬೩ 


ಸಂಬಂಧಿಸಿದವು ಕೆಲವೇ ವಚನಗಳಿದ್ದರೂ ಅವು ಇಂದಿಗೂ ಜರೂರಿಯೆನಿಸುತ್ತವೆ, 
ಸ್ತ್ರೀಸಮಾಜಕ್ಕೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟವರಲ್ಲಿ ಶರಣರೇ 
ಪ್ರಮುಖರು ಮತ್ತು ಪ್ರಥಮರು. ಚೌಡಯ್ಯನವರ ವಚನಗಳನ್ನು ಓದಿದಾಗ ಸ್ತ್ರೀ 
ಪುರುಷರೆಂಬ ಭೇದವೇ ಅವರಲ್ಲಿಲ್ಲದಿದ್ದುದು ಕಂಡುಬರುತ್ತದೆ. ಹೇಳಬೇಕಾದ 
ದನ್ನು ನಿರ್ಭಿಡೆ-ನಿರ್ಭಯಂಗಳಿಂದ ಹೇಳುವ ಚೌಡಯ್ಯನವರ ಸ್ವತಂತ್ರ ವಿಚಾರಗಳು 
ಇಂದಿಗೂ ಸ್ವಾಗತಾರ್ಹವಾಗಿವೆ. ಚೌಡಯ್ಕನವರ ಈ ವಿಶಿಷ್ಟ ಗುಣ ಸ್ತ್ರೀ ಸಮುದಾ 
ದಾಯಕ್ಕೆ ತುಂಬಾ ಪ್ರಯೋಜನಕಾರಿಯರಾಗಿದೆ. 


`ಶುಕ್ಲಶೋಣಿತ ಪಿಂಡದಲ್ಲಿಯೇ ಉತ್ಪತ್ತಿ 

ಚಿತ್ತ, ವಾಯು, ಪ್ರಾಣ, ಅಷ್ಟದಳ ಪದ್ಮದಲ್ಲಿಹದು, 
ವೊಲೆ ಮುಡಿ ಮೂಡಿದರೆ ಹೆಣ್ಣೆಂಬರು 
ಗಡ್ಡವೂಸೆಯಾಗಲು ಗಂಡೆಂಬರು 

ನಡುವೆ ಸುಳಿವಾತ್ಮನು ಹೆಣ್ಣಲ್ಲ, ಗಂಡಲ್ಲ 
ಇದರಂತುವ ತಿಳಿಯಲ್ಲ ಶೃತಿಗಳಿಗೋಚರ 
ವೆಂದಾತನಂಬಿಗ ಚೌಡಯ್ಯ' 


ಈ ವಚನ ಶತಮಾನಗಳಿಂದ ಹಿಡಿದ ಜಾಡ್ಕಕ್ಕೆ ಚುಚ್ಚುಮದ್ದಿನಂತಿದೆ. ನಡುವೆ 
ಸುಳಿವಾತ್ಮ ಹೆಣ್ಣಲ್ಲ ಗಂಡಲ್ಲ ಎಂಬ ಮಾತು ಎಷ್ಟು ಮುಖ್ಯವೋ, "ಇದರಂತಂವ 
ತಿಳಿಯಲೈ ಶೃತಿಗಳಿಗಗೋಚರ' ಎನ್ನವ ಕೊನೆಯ ನಂಡಿ ಅದಕ್ಕಿಂತಲೂ ಮುಖ್ಯ 
ಮತ್ತು ತೀರಾ ಸತ್ಯವಾದಂದು. 


ಈ ಮಾತನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಶೃತಿಗಳಿದ್ದರೆ ಹೆಣ್ಣಿನ ಪಾಡೇಕೆ 
ಕಣ್ಣೀರಿನಲ್ಲಿ ತೊಳೆಯುತಿತ್ತು ! ಚೌಡಯ್ಯ ಮೊದಲಾದ ವಚನಕಾರರು ಬದುಕಿನ ನೈಜ 
ನಾಡಿಯನ್ನೇ ಹಿಡಿದು ಪರೀ ಕ್ಷೆಸಿದ್ದರಿಂದ ಸತ್ಕಾ-ಸತ್ಯಗಳು ಹೊರಬಿದ್ದವು. ಶತಮಾನ 
ಗಳಿಂದ ಹೆಣ್ಣಿಗಾದ ಮೋಸ ಬಯಲಾಯಿತು. ಆದ್ದರಿಂದಳೇ ಹೆಣ್ಣನ್ನು ಸಾಕ್ಷಾತ್‌ 
ಕಪಿಲಸಿದ್ಧ ಮಲ್ಲಿಕಾರ್ಜುನನೆಂದು, ಮಹಾದೇವಿಯೆಂದು ಶರಣರು ಗೌರವಿಸಿದರಂ. 
ಸಮಾನ ಅವಕಾಶ-ಗೌರವ ದೊರೆತದ್ದರಿಂದ ಹನ್ನೆರಡನೇ ಶತವಕಾನದ ವಚನಕಾರ್ತಿ 
ಯರಂ ಎಲ್ಲಂದದಲ್ಲಿ ಬೆಳೆದು ನಿಂತರು. ಅಕ್ಕಮಹಾದೇವಿ, ಕಾಳವೆ ಈ, ಸೋಮವೆ 3 
ಸುಂಕವ್ವೈ, ಲಕ್ಕಮ್ಮ, ರೇವಮ್ಮ, ನೀಲಮ್ಮ ಈ ಮುಂತಾದ ಸ್ತ್ರೀಯರು ಮನಂಷ್ಯ 
ರಂತೆ ಬಾಳಿದ್ದು ಕೇವಲ ಹನ್ನೆರಡನೆಯ ಶತಮಾನದಲ್ಲಿ ಮಾತ್ರ. ಮುಂದಿನ ವೀರಶೈವ 
ಸವಕಾಜ ವಚನಕಾರರ ನಂಡಿಗಳನ್ನು ತನ್ನ ನಡೆಯಲ್ಲಿ ತರದೇ ಹೋಗಿದ್ದರಿಂದ 
ಹೆಣ್ಣಿನ ಶೋಷಣೆ ನಿರಂತರವಾಯಿತು. ಆರ್ಥಿಕ ವ್ಯವಸ್ಥೆಯ ಸುಧಾರಣೆಯೊಂದಿಗೆ 
ಮಾತ್ರ ಸಾಮಾಜಿಕ ಸುಧಾರಣೆ ಸಾಧ್ಯವೆಂಬ ವಿಚಾರದ ಕಡೆ ಅಷ್ಟೊಂದು ಗಮನ 
ಕೊಡದ ನಮ್ಮ ನಾಡಿನ ಎಲ್ಲಾ ಕ್ರಾಂತಿಗಳು ವಿಫಲವಾದದ್ದೂ ಕೂಡ ಇದೇ 
ಕಾರಣಕ್ಕಾಗಿ. 


೬೪ ಕರ್ನಾಟಕ ಭಾರತಿ 


ಹೆಣ್ಣು- -ಗಂಡಿನಲ್ಲಿ, ಸತಿ- ಪತಿಯಲ್ಲಿ ತಾರ-ತಮ್ಯ ಸಲ್ಲದೆಂದು ಸ್ಟ ಷ್ಟ ಪಡಿಸು 
ಚೌಡಯ್ಯ ನವರ ಈ ಕೆಳಗಿನ 4 ಉಳಿದ ರಂಗಿ ತೀರಾ ಭಿನ್ನ ವಾಗಿದೆ. 
ಹೆಣ್ಣ ನ್ನು ಗಂಡಿನ ಸಮಾನ ಕಾಣುವ ಚೌಡಯ್ಯನವರ ವಿಶಾಲ ಗಂಣ ಇಲ್ಲಿ ಬಹಳ 


ಮುಖ್ಯ ವೆನಿಸುತ್ತದೆ. 


"ಶರಣಸತಿ ಲಿಂಗಪತಿ' ಎಂಬರು 

ಶರಣ ಹೆಣ್ಣಾದ ಪರಿ ಇನ್ನೆಂತು 

ಲಿಂಗ ಗಂಡಾದ ಪರಿ ಇನ್ನೆಂತು 

ನೀರು ನೀರ ಕೂಡಿ ಬೆರೆದಲ್ಲಿ-ಭೇದಿಸಿ ಬೇರೆ ವಕಾಡಬಹುದೆ ? 
ಗಂಡು-ಹೆಣ್ಣು ಯೋಗವಾದಲ್ಲಿ 

ಆತುರ ಹಿಂಗೆ ಘಟಬೇರಾಯಿತ್ತು. 

ಶರಣ ಸತಿ ಲಿಂಗ ಪತಿ ಎಂಬ ಮಾತು 

ಮೊದಲಿಗೆ ಮೋಸ ಲಾಭಕ್ಕಧೀನ 

ಉಂಟೇ ಎಂದನಂಬಿಗ ಚೌಡಯ್ಯ? 


ವೀರಶೈವಧರ್ಮದಲ್ಲಿದ್ದು ಕೊಂಡೇ ಅದರ ಕೆಲ ವಿಚಾರಗಳನ್ನು ಅಲ್ಲಗಳೆದ 


ನ 


ಯೂ ಉತ ಪ ಅಟ ೫೪ ರ ದ Sk ಗೌ್ಪ್ರೋ!0 


ದಿಟವಚನಕಾರ ಚೌಡಯ್ಯ. ಶರಣಸತಿ ಲಿಂಗಪತಿ ಎಂಬ ಮಾತೇ ಮೊದಲಿಗೆ ' 


ಮೋಸ ಎನ್ನವ ದಟ್ಟ ಸತ್ಯ ಬಯಲಾದದ್ದು ಚೌಡಯ್ಯನವರಿಂದ ಮಾತ್ರ. 
ಹೆಣ್ಣನ್ನು ತೀರಾ ಹತ್ತಿರದಿಂದ ಕಂಡು ಎಲ್ಲ ಹಂತದಲ್ಲಿ ಸವಕಾನತೆ ತರಬಯಸುವ 


ನಿಜವಾದ ಸಮತಾವಾದಿಯ ನುಡಿಯಿದು. ಹೆಣ್ಣಿನ ಬಗ್ಗೆ ಎಲ್ಲ ವಚನಕಾರರಿ ' 


ಗಿಂತಲೂ ಒಂದು ಹೆಜ್ಜೆ ಮಂಂದೆಹೋಗಿ ಚೌಡಯ್ಯನವರು ಆಲೋಚಿಸಿದ್ದಾ ರೆ. 


ತುಳಿತಕ್ಕೊಳಗಾದ ಹೆಣ್ಣನ್ನು ಮೇಲಕ್ಕೆತ್ತಲು ಚೌಡಯ್ಯ ಮುಂತಾದ ವಚನ 


ಕಾರರು ಸಮಾಜದ ಇನ್ನೊಂದು ಮುಖವಾದ ಗಂಡಿಗೆ ಎಚ್ಚರಿಸಿದ್ದಾ ರೆ. ಹೀಗೆ 
ಹೇಳುವಾಗ ಮಹಾಭಾರತದ ಉದಾಹರಣೆ ಕೊಟ್ಟು ಅಂತವರಿಗೆ ನರಕ ತಪ್ಪಿದ್ದಲ್ಲ 
ವೆನ್ನುತ್ತಾರೆ. 

“ಪರಧನ, ಪರಸತಿ, ಪರನಿಂದೆಗಳಿರೆ 

ಮುಂದೆ ನರಕವು ಎಂದು ಗುರುವಾಕ್ಕ ಸಾರುತ್ತಿವೆ, 

ಪರಧನ ಪರಸತಿ ಪರಭೂವಿಂಗೆಳುಪಿ 

ಹತವಾಗಿ ಹೋದ ದುರ್ಯೋಧನ...... | 

"ಪರಸತಿಯ ನಿಂದೆಯೇ ನರಕ'-ಎನ್ನುವ 


ಗುರುವಾಕ್ಕದ ಪರಂಪರೆಯನ್ನು ಸವಕಾಜದ ಆರೋಗ್ಯಪೂರ್ಣ ಬೆಳವಣಿಗೆಗಾಗಿ, 
ಆದರ್ಶಕ್ಕಾಗಿ ಉಪಯೋಗಿಸಿಕೊಂಡ ಚೌಡಯ್ಯನವರ ಜಾಣ್ಮೆ ಮೆಚ್ಚುವಂತಹದು. 


ಕುಕೃತ್ಯದಿಂದಾಗಿ ಹತನಾದ ಮಹಾಭಾರತದ ದುರ್ಯೋಧನನ ಚಿತ್ರವನ್ನು ಮೂಡಿಸಿ 


9) ಅಂಬಿಗರ ಚೌಡಯ್ಯನ ವಚನಗಳಲ್ಲಿ ಸ್ತ್ರೀ ೬೫ 


ಆ ಅವಗುಣವನ್ನು ಹೊಂದಿದ ಎಲ್ಲ ಗಂಡಸರಲ್ಲಿಯೂ ಜಾಗ್ರತಿಯನ್ನುಂಟುವಾಡಂ 
ತ್ತಾರೆ. ಈರ್ಷೆ, ದುರಾಶೆ, ಅಸೂಯೆಯಂತಹ ನೀಚ ಗುಣಗಳು ಮಾನವನನ್ನು 
ಹಾಳುಮಾಡದೇ ಬಿಡವು ಎಂದು ಸ್ಪಷ್ಟಪಡಿಸುವ ಚೌಡಯ್ಕನವರ ಹಲವಾರು ವಚನ 
ಗಳಲ್ಲಿ ಮನುಷ್ಯನ ಇಹದ ಬದುಕಿಗೆ, ಇಲ್ಲಿ ನೆಲೆಸಬೇಕಾದ ಶಾಂತಿ-ಸವರಾನತೆಗೆ 
ಅತ್ಯಂತ ಪ್ರಮುಖಸ್ಮಾನವಿದೆ. 


ಮಮತೆಯ ಮಗಳಾಗಿ, ಪ್ರೀತಿಯ ಸತಿಯಾಗಿ, ಒಲವಿನ ತಾಯಿಯಾಗಿ 
ಬದುಕಿನ ವಿವಿಧ ಮಜಲುಗಳಲ್ಲಿ ಪ್ರಜ್ವಲಿಸುವ ಸ್ತ್ರೀಯನ್ನು ನಮ್ಮ ಇಂಡಿಯಾದ 
ಸಂಸ್ಕೃತಿ ಕಡೆಗೆಣೆಸಿದ್ದು ಹೆಣ್ಣಿನ ದೊಡ್ಡ ದುರಂತ. ಹೆಣ್ಣನ್ನು ಕೇವಲ ಭೋಗದ 
ವಸ್ತುವನ್ನಾಗಿ ಸೇವಕಳಂತೆ ಕಂಡ ವೈದಿಕ ಗೊಡ್ಡುತನ ಹನ್ನೆರಡನೇ ಶತಮಾನದಲ್ಲಿ 
ಹೇಳಹೆಸರಿಲ್ಲದಂತಾದದ್ದ ಇದಕ್ಕಾಗಿಯೇ ಎನ್ನಬಹಂದು. ಹೆಣ್ಣಿಗೆ ಪ್ರಥಮ 
ಪ್ರಾಶಸ್ತಿ ಕೊಟ್ಟು ಪ್ರಥಮರೆನಿಸಿದ್ದರಿಂದಲೇ ಚೌಡಯ್ಯ ಮುಂತಾದ ವಚನಕಾರರಿಗೆ 
ಮಹತ್ವಬಂತು. 


“ರತಿಯಿಂಂದ ರತ್ನ ಗತಿಯಿಂಂದ ವಾದ್ಕ 
ಸದ್ಗತಿಯಿಂದ ಮುಕ್ತಿ ನಿರ್ಗತಿಯಿಂದ ವಿರಕ್ತಿ...' 


ಎನ್ನುವ ವಚನವೂ ಕೂಡ ಹೆಣ್ಣಿನ ಹಿರಿಮೆಯನ್ನೇ ಸಾರುತ್ತದೆ. ಶಾಂತಿ-ಸಹನೆಗಳ 
ಪ್ರತೀಕವಾದ ಹೆಣ್ಣು ತನ್ನನ್ನೇ ಸುಟ್ಟುಕೊಂಡು ಜ್ಯೋತಿಯಂತೆ ಬೆಳಕು ಕೊಟ್ಟಿ 
ದ್ದಾಳೆ. ಆ ಬೆಳಕಿನಲ್ಲಿ ಮೆರೆದ ಚರಿತ್ರೆ ಮಾತ್ರ ಹೆಣ್ಣನ್ನು ಮರೆತಿದೆ. ಯಾರು 
ಮರೆತರೂ ವಚನಕಾರರು ಮಾತ್ರ ಹೆಣ್ಣನ್ನು ಮರೆಯಲಿಲ್ಲ. ಮಹಾದೇವಿಯಕ್ಕನ 
ಶ್ರೀಪಾದಗಳಿಗೆ ನಮೋನಮೋ ಎಂದು ನಮಿಸಿದ ಪ್ರಭುದೇವರಿಂದ ಹಿಡಿದು ಸಕಲ 
ವಚನಕಾರರು ಹೆಣ್ಣಿಗೆ ಗೌರವ-ಪ್ರಾಮುಖ್ಯತೆ-ಸಮಾನತೆ ಕೊಟ ರು. ಹೆಣ್ಣನ್ನು 
`ತ್ಯಾಗ' ಎಂಬ ಹಿರಿಯ ಹೆಸರಿನಿಂದ ಕರೆಯುವದರ ಮೂಲಕ ಹಿಂದೂಧರ್ಮ 
ಹೆಣ್ಣಿಗೆ ಅಧೋಗತಿಯನ್ನುಂಟುವರಾಡಿದೆ. 


ಶತ-ಶತವಕಾನಗಳಿಂದ ಸ್ತ್ರೀ ಎಲ್ಲಾ ಸವಲತ್ತುಗಳಿಂದ ವಂಚಿತಳಾದಾಗ 
ವಚನಕಾರರು ಬೀರಿದ ಹೊಸ ದೃಷ್ಟಿ ಚರಿತ್ರೆಯಲ್ಲಿ ಬಹಳ ಮುಖ್ಯವಾದದ್ದು. 
ಹೆಣ್ಣನ್ನು ಹೆಣ್ಣಾಗಿ ಕಂಡು ಆಕೆಗೆ ಬದುಕ ಕೊಟ್ಟವರು ವಚನಕಾರರು. ಈ ದೃಷ್ಟಿ 
ಯಿಂದ ಚೌಡಯ್ಯನವರ ವಿಚಾರಗಳು ಮಹತ ಪೂರ್ಣವೆನಿಸುತ್ತಿವೆ. 


ಜೀವವಿದ್ದು ಜಡವಸ್ತುವಿನಂತೆ ಉಪಯೋಗಿಸಲ್ಪಡುತ್ತಿದ್ದ ಹೆಣ್ಣಿನ 
ಗೋಳಿನ ಸ್ಥಿತಿ ಶರಣರನ್ನು ಮಂಟ್ಟಿ ದ್ದು, ಸ್ತ್ರೀಸಮೂಹ ಅಂದು ಜಾಗ 'ತವಾದದ್ದು 
ತೀರಾ ಆಕಸ್ಮಿಕ. ಚೌಡಯ್ಯನವರಲ್ಲಿ ಸ್ತ್ರೀ ಗೌರವದ ಸ್ಮಾನಪಡೆದಿದ್ದಾಳ. ಉಳಿದ 
ವಚನಕಾರರಿಗಿಂತ ಚೌಡಯ್ಯನವರು ಹೊಸ ವಿಚಾರಗಳನ್ನು ಸ್ತ್ರೀ ಬಗೆಗೆ ಹೇಳಿದ್ದಾರೆ. 


ಲ 


೬೬ ಕರ್ನಾಟಕ 


ವಿವಿಧ ರೀತಿಯಲ್ಲಿ ಸ್ತ್ರೀ ಶೋಷಣೆ ಇಂದಿಗೂ ನಡೆಯುತ್ತಿದೆ. ಸ್ತ್ರೀ ಸಮೂಹ 
ವೆಲ್ಲಾ ಜಾಗ್ರತರಾಗಿ ಸಂಘಟನೆಯಾಗದ ಹೊರತಂ ಯಜವಾನ ಸಂಸ್ಕೃತಿಯಿಂದ 
ಕಳಚಿಕೊಂಡು ಹೊರಬರದಹೊರತು ಅನ್ಯಾಯವಾದಾಗ ಬೀದಿಗಿಳಿಯದ ವಿನಃ, 
ಸ್ತ್ರೀ ಶೋಷಣೆ ನಿಲ್ಲದು. ಈ ವಿಚಾರಗಳತ್ತ ಸ್ತ್ರೀ ಇಂದು ಗಮನ ಕೊಡಬೇಕಾಗಿದೆ. 
ಹೊಸ ಮೌಲ್ಯಗಳನ್ನು ಹುಡುಕಿಕೊಳ್ಳಬೇಕಾಗಿದೆ. 


(3 ಇಲ್ಲಿ ಬಳಸಿಕೊಂಡ ವಚನಗಳನ್ನು ಬಿ, ಆರ್‌, ಸುರಪುರ ಅವರು ಸಂಪಾದಿಸಿರುವ "ಅಂಬಿಗರ 
ಚೌಡಯ್ಯನ ವಚನಗಳು" ಪುಸ್ತೇದಿಂದ ಆಯ್ದುಕೊಳ್ಳಲಾಗಿದೆ. ] 
ಗ ೪ ಕ 


ಕನ್ನಡ ಜಾನಪದದಲ್ಲಿ ಭಾಷಿಕ ಆಟಗಳು 
SS 


ಹೆಚ್‌. ಎಂ. ಮಹೇಶ್ವರಯ್ಯ 


ಕನ್ನಡ ಜನಪದರ ಬದುಕಿನಲ್ಲಿ ಒಂದಾಗಿ ಬೆರತುಕೊಂಡಿರುವ ಅನೇಕ ಜನಪದ 
ಪ್ರಕಾರಗಳಂತೆ ಜಾನಪದ ಗಣಿತ ಹಾಗೂ ಜಾನಪದ ಭಾಷಿಕ ಆಟಗಳನ್ನು ಸಂಗ್ರಹಿಸಿ, 
ಎಶ್ಲೇಷಿಸುವ ಅಗತ್ಯತೆ ಇಂದು ಅಧಿಕವಾಗಿದೆ. ಏಕೆಂದರೆ ಉಳಿದ ಜಾನಪದ ಪ್ರಕಾರ 
ಗಳಂತೆ ಹೇಗೋ ಜೀವಂತವಾಗಿ ಮುಂದೆ ನಡೆಯುವ ಅವಕಾಶಗಳು ಜಾನಪದ 
ಗಣಿತ ಹಾಗೂ ಜಾನಪದ ಭಾಷಿಕ ಆಟಗಳಿಗೆ ತೀರ ಕಡಿಮೆಯಾಗಿವೆ. ಹಿಂದಿನಂತೆ 
ಇವು ಸಾರ್ವತ್ರಿಕವಾಗಿ ಇಂದು ಉಳಿದುಕೊಂಡು ಬರದೆ ಕೆಲವೇ ಜನಪದ ಕಲಾವಿದ 
ರಲ್ಲಿ ಉಳಿದುಕೊಂಡು ಬಂದು, ಕಣ್ಮರೆಯಾಗುವ ಸ್ಥಿತಿಯಲ್ಲಿವೆ. 


ಜಾನಪದ ಜಾಣಗಣಿತ ಹಾಗೂ ಭಾಷಿಕ ಆಟಗಳನ್ನು ಕನ್ನಡ ಜನಪದ 
ವಿದ್ವಾಂಸರು ಒಗಟುಗಳಲ್ಲಿಯೇ ಸೇರಿಸಿ ವಿವರಿಸಿದರೂ ಅವುಗಳಿಗೆ ಪ್ರತ್ಯೇಕವಾದ 
ಸ್ಮಾನಕೊಡಬೇಕೆನ್ನ್ನಿವ ಅಗತ್ಯತೆಯನ್ನು ಮನಗಂಡು ಅವುಗಳನ್ನು ಬೇರೆಯಾಗಿ 
ವಿವರಿಸಿರುವುದೂ ಕಂಡು ಬರುತ್ತದೆ. ಒಗಟುಗಳನ್ನೂ ಸಹ ಒಗಟುಗಳ ಆಟ 
(Riddle games)ವೆಂದು ಕರೆಯುತ್ತಾರೆ. ಆದ್ದರಿಂದಲೇ ನಾನೂ ಸಹ ಭಾಷೆಗೆ 
ನೇರವಾಗಿ ಸಂಬಂಧಿಸಿದ ಕೆಲವು ರೂಪಗಳನ್ನು ಆರಿಸಿಕೊಂಡು ಅವುಗಳನ್ನು ಭಾಷಿಕ 
ಆಟಗಳೆಂದು ಕರೆದಿದ್ದೇನೆ. ಈ ಹಿಂದೆಯೇ ಆರ್‌. ಎಸ್‌. ಬಾಗ್ಸ್‌ರವರು ಒಗಟು 
ಹಾಗೂ ಗಾದೆಗಳನ್ನು ಭಾಷಿಕ ಬಗೆ (Language type)ಗಳಲ್ಲಿ ಸೇರಿಸಿದ್ದಾರೆ. " 


ಕನ್ನಡ ನಾಡಿನಲ್ಲಿ ಒಗಟುಗಳಂ ಮನರಂಜನೆಯಾಗಿಯೋ ಇಲ್ಲವೇ ರಾಜರ 
ಆಸ್ಥಾನದಲ್ಲಿ ವಿದ್ವಾಂಸರ ವಿದ್ವತ್ತಿನ ಪರೀಕ್ಷೆಗಳಾಗಿಯೋ, ಎರಡು ಗುಂಪುಗಳ 
ಪ್ರತಿಷ್ಠೆ ಹಾಗೂ ಗೌರವಗಳ ಸಂಕೇತಗಳಾಗಿಯೋ ಹಾಗೂ ಸ್ಪರ್ಧಾತ್ಮಕ ರೂಪ 
ಗಳಾಗಿಯೋ ಉಳಿದಂಕೊಂಡು ಬಂದಿದ್ದದು ತಿಳಿದು ಬರುತ್ತದೆ. ಆದರೆ ಕಾಲ 
ಪ್ರವಾಹದಲ್ಲಿ ಅವುಗಳು ಜನಗಳಲ್ಲಿ ಮನರಂಜನೆ ಹಾಗೂ ಬೇಸರ ನಿವಾರಣೆಯ 
ಕಾರ್ಯಕ್ಕಷ್ಟೇ ಸೀಮಿತವಾಗಿ ಉಳಿದು ಬಂದವು. ವಾಕ್‌ಸಂಪ್ರದಾಯಕ್ಕೆ ಸೇರಿದ 
ಒಗಟಂಗಳ ಮುಂದಿನ ಬೆಳವಣಿಗೆಯೇ ಜಾನಪದ ಗಣಿತ ಎಂದು ಕೆಲವರು 


೧. ಜೀವನಹಳ್ಳಿ ಸಿದ್ದಗಂಗಪ್ಪ  : "ಜಾನಪದ ಜಾಣಗಣಿತ ಮತ್ತು ಭಾಷಾ ಚಮತ್ಕಾರ' 
(೧೯೮೧) ಪ್ರೇಮ ಪ್ರಕಾಶನ, ಜೀನಹಳ್ಳಿ. 


ಅಭಿಪ್ರಾಯ ಪಡುತ್ತಾರೆ. ಒಟ್ಟಿನಲ್ಲಿ ಒಗಟುಗಳು ತಮ್ಮ ಗರ್ಭದಲ್ಲಿಯೇ 
ಪ ್ರಶ್ನೋತ್ತರಗಳನ್ನ ಳವಡಿಸಿಕೊಂಡಿರುವುದರಿಂದ ಅವು ಮನುಷ್ಯನ ಬುದ್ಧಿ ಶಕ್ತಿಯನು ಸ 
ಬೆಳೆಸುವುದರೊಂದಿಗೆ. ಅವನಿಗೆ ಬೇಕಾದ ಬೌದ್ಧಿಕ ಸಾಮರ್ಥ್ಯವನ್ನೂ ನೀಡುತ್ತ 
ಬಂದವು. 

ಈ ಟಿಪ್ಪಣಿರೂಪದ ಪ್ರಬಂಧದಲ್ಲಿ ಭಾಷಿಕ ಆಟಗಳೆಂದರೆ ಭಾಷೆಯ ಅಂಗ 
ಗಳಾದ ಧ್ವನಿ, ಅಕ್ಷರ, ಪದ, ದ ಎಂದ್ವಾರ್ಥ, ಗೂಡಾರ್ಥಗಳಿಗೆ ಸಂಬಂಧಿಸಿದ 
ಕೆಲವು ರೂಪಗಳನ್ನು ಗಮನದಲ್ಲಿಟ್ಟುಕೊಂಡು ಕನ್ನಡದಲ್ಲಿ ಈವರೆಗೆ ಸಂಗ್ರಹ 
ವಾಗಿರುವ ಜಾನಪದ ಗ್ರಂಥಗಳಿಂದ ಉದಾಹರಣೆಗಳನ್ನು ಉಪಯೋಗಿಸಿಕೊಂಡು 
ಅವುಗಳ ವಿಶ್ಲೇಷಣೆ ಹಾಗೂ ವಿವರಣೆಗೆ ಪ್ರಯತ್ನಿಸಿದ್ದೇನೆ. ಇಂತಹ ಉದಾಹರಣೆ 
ಕನ್ನಡದಲ್ಲಷ್ಟೇ ಅಲ್ಲದೆ ಇತರ ಭಾರತೀಯ ಭಾಷೆಗಳಲ್ಲಿಯೂ ದೊರೆಯಬಹುದು. 
ಪದಸಮಸ್ಯೆಗೆ (ನುಡಿಯಾಟ) ಸಂಬಂಧಿಸಿದ ಆಟಗಳು ಅಮೇರಿಕನ್ನರ ಭಾಷೆಗಳಲ್ಲಿವೆ 
ಎಂದು ತಿಳಿದು ಬಂದಿದೆ. ೨  ಪದಸಮಸ್ಯೆ(wಂrd 718))ಗೆ ಸಂಬಂಧಿಸಿದ ಆಟಗಳಲ್ಲಿ 
ಪದಗಳ ಕ್ಲಿಷ್ಟತೆ ಏಕೀಕೃತವಾಗಿರುತ್ತದೆ. ಕೆಲವು ಉದಾಹರಣೆಗಳಲ್ಲಿ ದ ಎಂದ್ವಾರ್ಥ 
ಅಥವಾ ಅಕ್ಷರಗಳ ಸಂಕಲನ, ವ್ಯವಕಲನ ಅಥವಾ ಸ್ಮಾನಪಲ್ಲಟಗಳ ಮೂಲಕ 
ಭ್ರಾಂತಿ ತರುವ ಹಲವು ಬಗೆಯ ಒಗಟುಗಳಿದ್ದು ಅಂತವು ಲ್ಯಾಟಿನ್‌, ಗ್ರೀಕ್‌, 
ಜರ್ಮನ್‌ ಹಾಗೂ ಫ್ರೆಂಚ್‌ ಭಾಷೆಗಳಲ್ಲಿವೆ. 


ಕನ್ನಡದಲ್ಲಿ ಭಾಷಿಕ ಆಟಗಳನ್ನು ದ್ವಂದ್ವಾರ್ಥ, ನುಡಿಯಾಟ, ಗೂಡಾರ್ಥ, 
ಧ್ವನಿರೂಪ-ಮುಂತಾಗಿ ವಿವರಿಸಬಹುದಾಗಿದೆ. 


೧) ದ್ವಂದ್ವಾರ್ಥ (Dual Meanings) 
ದ್ವಂದ್ವಾರ್ಥದ ರೂಪಗಳು ಕೇಳುಗನಲ್ಲಿ ಅರ್ಥಸಂದಿಗ್ವ ತೆಯನ್ನುಂಟು ಮಾಡಿ 
ಭ್ರಮೆಯನ್ನುಂಟು. ಮಾಡುತ್ತವೆ. ಅಕ್ಷರಗಳಲ್ಲಿ ಹೆಚ್ಚು ಕಡಿಮೆಯಾಗುವ ಇಲ್ಲವೇ 
ಅವುಗಳ' ಸ್ಮಾನಪಲ್ಲಟದಿಂದ ಹೊರಡುವ ಧ್ವನ್ಯಾರ್ಥಗಳ ಸಮೂಹವೇ ಈ ರಚನೆ 
ಗಳು, 
೧) ನಾನೂರು ಗೂಟದಾಗೆ ನೂರು ಗೂಟಕ್ಕೆ 


ಕುದುರೆಗಳನ್ನು ಕಟ್ಟಿದೆ. ಹಾಗಾದರೆ ಉಳಿದ ಗೂಟಗಳೆಷ್ಟು ? 


ನಾನೂರು ಎನ್ನುವ ಪದ ದ್ವಂದ್ವಾರ್ಥವನ್ನು ಹೊಂದಿ ಕೇಳುಗನಿಗೆ ಭ್ರಮೆಯ 
ನ್ನುಂಟು ಮಾಡುತ್ತದೆ. ನಾನೂರು ಎಂದರೆ ನಾನಂ-ನೂರು ಅಥವಾ ನಾಲ್ಕುನೂರು 
ಎಂದಾಗುತ್ತದೆ. ನಾನೂರು ಗೂಟಗಳಾದರೆ ಇನ್ನೂ ಮುನ್ನೂರು ಗೂಟಗಳು 
ಉಳಿಯುತ್ತವೆ. ನಾನು ನೂರು ಆದರೆ ಒಂದೂ ಉಳಿಯುವುದಿಲ್ಲ. ಹೀಗೆ ಶಬ್ದ 
ಗಳು, ಭ್ರಮೆಯುತ್ಪತ್ತಿಯನ್ನುಂಟು ಮಾಡುತ್ತವೆ. 


೨. American Folklore 


ಕನ್ನಡ ಜಾನಪದದಲ್ಲಿ ಭಾಷಿಕ ಆಟಗಳು ೬೯ 


೨) ಒಬ್ಬನಲ್ಲಿ ಹತ್ತುಕಂದಂರೆ ಇದ್ದವು 
ಅವಾ ಹತ್ತೂ ಕುದುರೆ ಮಾರಿದ 
ಹಾಗಾದರೆ ಅವನಹತ್ತಿರ ಎಷ್ಟು ಕುದುರೆ ಉಳಿದವು ? 


ಹತ್ತೂ ಎನ್ನುವ ಪದ ಹತ್ತು ಹಾಗೂ ಹತ್ತುವ ಎನ್ನುವ ಎರಡು ಅರ್ಥಗಳನ್ನು 
ಕೊಡುವುದರಿಂದ ಕೇಳುಗನಲ್ಲಿ ಭ್ರವೆಂಯುತ್ಪತ್ತಿಯಕಾಗುತ್ತದೆ. ಹತ್ತು ಕಂದಂರೆ 
ಮಾರಿದರೆ ಒಂದೂ ಉಳಿಯುವದಿಲ್ಲ. ಹತ್ತುವ ಕುದಂರೆ ವಕಾರಿದರೆ ೯ ಕುದುರೆ 
ಉಳಿಯುತ್ತವೆ. 
೩) ಕೆರ್ಕಾಗೆ ಏಳೆಮ್ಮೆ ಏರ್ಯಾಗ ಹತ್ತೆಮ್ಮೆ 
ಮನ್ಯಾಗೆ ಹಿಂಡೆಮ್ಮೆ ಒಟ್ಟು ಎಷ್ಟೆಮ್ಮೆ ? 

ಮೇಲಿನ ಉದಾಹರಣೆಯಲ್ಲಿ ಏಳಮ್ಮೆ, ಹತ್ತೆಮ್ಮೆ ಹಾಗೂ ಹಿಂಡೆಮ್ಮೆಗಳು ಸಂಖ್ಯಾ 
ವಾಚಕಗಳಾಗಿಯೂ ಕ್ರಿಯಾಸೂಚಕಗಳಾಗಿಯೂ ಕೇಳುಗನಲ್ಲಿ ಭ್ರಮೆಯುಂಟು 
ಮಾಡುವುದರಿಂದ ದ್ವಂದ್ವಾರ್ಥಕ್ಕೆ ಎಡೆಮಾಡಿಕೊಡುತ್ತವೆ. ಒಂದೇ ಎಮ್ಮೆ ಕೆರೆ 
ಯಲ್ಲಿ ಎದ್ದು ಏರಿಯಲ್ಲಿ ಹತ್ತಿ ಮನೆಯಲ್ಲ ಹಿಂಡುತ್ತದೆ ಎನ್ನುವ ಉತ್ತರವನ್ನು 
ಕಾಣಬಹಂದರಿ. 

೪) ಕೆಲವು ಉದಾಹರಣೆಗಳಲ್ಲಿ ಎರಡೂ ಪ್ರಶ್ನೆಗಳಿಗೂ ಚಮತ್ಕಾರದಿಂದ 
ಒಂದೇ ಉತ್ತರ ನೀಡುವುದನ್ನು ಕಾಣುತ್ತೇವೆ... ಆ ರೀತಿಯ ಒಂದು ಉದಾಹರಣೆ 
ಇಲ್ಲಿದೆ : 

ನನ್ನ ಕುದಂರೆ ನೋಡಿದೆಯಾ ? 
ತೆಂಗಿನಕಾಯಿಗೆ ದುಡ್ಲೆಷ್ಟು ? 


ಎರಡೂ ಪ್ರಶ್ನೆಗಳಿಗೂ ಉತ್ತರ 'ನಾಕಾಣೆ'. ನಾಕಾಣೆ ಎನ್ನುವ ಉತ್ತರದಲ್ಲಿ 
' ಕುದುರೆಯನ್ನು ನಾನು ಕಾಣೆ ಅಂದರೆ ನಾನು ನೋಡಿಲ್ಲ ಮತ್ತು ತೆಂಗಿನಕಾಯಿಯ 
` ಬೆಲೆ ನಾಲ್ಕುಆಣೆ ಎನ್ನುವ ಎರಡೂ ಅರ್ಥಗಳೂ ಇರುವುದು ಕಂಡು ಬರುತ್ತದೆ. 

ಈ ಮೇಲಿನ ಉದಾಹರಣೆಗಳು ಜಾನಪದ ಲೆಕ್ಕದಂತೆ ಕಂಡರೂ ಇಲ್ಲಿ ಪದದ 
ಅರ್ಥ ಮೇಲುಗೈ ಪಡೆದು ಸಂದಿಗೃತೆಯನ್ನುಂಟು ವಕಾಡುವುದರಿಂದ ಭಾಷಿಕ ಆಟ 
ದಲ್ಲಿ ಈ ಬಗೆಯನ್ನು ಸೇರಿಸಬಹುದಾಗಿದೆ. 


೨) ನುಡಿಯಾಟ (Word Play) 

ಒಂದು ಪದದಲ್ಲಿ ಬರುವ ಮೊದಲ ಹಾಗೂ ಕೊನೆಯ ಅಕ್ಷರವನ್ನು ಸೂಚ್ಯ 
ವಾಗಿ ಹೇಳುವುದರ ಆ ಪದವನ್ನು ಪೂರ್ಣಗೊಳಿಸುವುದು ಅಥವಾ ಅಕ್ಷರಗಳನ್ನು 
ಕೂಡಂವುದು, ಕಳೆಯುವುದು ಮುಂತಾದ ರೀತಿಯಿಂದ ಆ ಪದವನ್ನು ಕಂಡು ಹಿಡಿ 
ಯಂವಂತೆ ವಕಾಡಂವುದನ್ನು ಇಲ್ಲ ಕಾಣಂತ್ರೇವೆ. ಅಮೇರಿಕೆಯಲ್ಲಿರುವ ಈ ವಾದ 


ಕೆರ್ನಾಟಕ ಭಾರತಿ 


ರಿಯ ಒಗಟುಗಳನ್ನು "Word Play’ ಎಂದು ಕರೆಯುತ್ತಾರೆ. ಈ ರೀತಿಯ 
ನಂಡಿಯಾಟಗಳು ಇತ್ತೀಚಿನ ಬೆಳವಣಿಗೆಯೆಂತಲೂ ಹಾಗೂ ಸಾಹಿತ್ಮಿಕ ಕ್ರಿಯೆಯ 
ಫಲವೆಂತಲೂ ಕೆಲವರು ಅಭಿಪ್ರಾಯ ಪಡುತ್ತಾರೆ. 


೧) ಅರ್ಧಚಂದ್ರನಂಗೇ ಕಾಣಬೇಕು. ಐದು ಅಕ್ಷರದ ಅಡಿಗೆ ಪದ ಅದಾ 
ಗಿರಬೇಕು ಮೊದ್ಲಕ್ಷರ 'ಕ' ಕೊನೆಯ ಅಕ್ಷರ "ಬಂ' ಇದೆಂಥದಂ ಹೇಳು? 
ಇದಕ್ಕೆ ಉತ್ತರ : ಕರಿಗಡಬು 
೨) ಓಂದು ಬಂಡ್ಯಾಗ ಮೂರು 'ಗಿ' 
ಚಕ್ಕಡಿಯಲ್ಲಿ ಡಂಬರಗಿ, ಜತಿಗಿ ಹಾಗೂ ಉದ್ದಿಗಿ ಎನ್ನುವ 'ಗಿ' 
ಅಂತ್ಯಾಕ್ಷರವುಳ ಸ ಮೂರು "ಗಿ' ಗಳಿವೆ. 
೩) ೧ -- ೨ ಅಕ್ಷರ ಕೂಡಿ ಕೆಲಸ 
೧ -- ೩ ಅಕ್ಷರ ಕೂಡಿ ಮುಸುಕು 
೧ - ೪ ಅಕ್ಬರ ಕೂಡಿ ಕೈ ಆಕಳಕರ 
ಹಾಗಾದರೆ ನಾನ್ಯಾರು ? 
ಇದಕ್ಕೆ ಉತ್ತರ : ಕರ್ಮವೀರ 
೪) ಆರು -- ಕ ಎಂಬ ಊರಿನಲ್ಲಿ ಮೂರು - ತಿ ಎಂಬ ಹುಡುಗನಿದ್ದನು 
ಆರು -- ತಿ ಎತ್ತುವಾಗ ಮೂರು -- ಛೇ ಹೋದನು. ಇದನ್ನ 
ಹೇಗೆ ಬರೆಯುತ್ತೀರಿ? 


ಕಕಕಕಕಕ ಎಂಬ ಊರು ತಿತಿತಿ ಎಂಬ ಹುಡುಗನಿದ್ದ 
ತಿತಿತಿತಿತಿತಿ ಎತ್ತುವಾಗ ಛೆಛೆಛೆ ಹೋದನು 


೫) ಗಿರಿಬಸಕನ ಕಸಬರಿಗಿ ತಿರುಗಿ ಹೇಗಾದರೂ ಓದಿ 
ಗಿರಿಬಸಕನ ಕಸಬರಿಗಿಯನ್ನು ತಿರುಗಿ ಓದಿದರೂ ಹಾಗೆಯೇ ಬರಂವುದು 
ಇದರ ವೈಶಿಷ್ಟ. 
ಮೇಲೆ ಹೆಸರಿಸಿದ ಅನೇಕ ಉದಾಹರಣೆಗಳು ನಂಡಿಯಾಟಗಳಾಗಿರುವುದು ಕಂಡು 
ಬರುತ್ತದೆ. p 


4) ಗೂಡಾರ್ಥ (Enigma) 
ಗೂಡಾರ್ಥದ ರೂಪಗಳಲ್ಲಿ ಅರ್ಥವು ಸ್ಫುಟವಾಗಿ ಹೊಳೆಯದೆ ತೀಕ್ಷ್ಣವಾಗಿ 


ಯೋಚಿಸಬೇಕಾಗುತ್ತದೆ. ಶಬ್ದದ ಮೂಲದಿಂದಲೇ ಅದರ ಅರ್ಥವನ್ನು ಹುಡುಕಿ 


ಕೊಂಡು ಹೋಗಿ ಅದಕ್ಕೆ ಸಂಬಂಧಿಸಿದ ಅನ್ವರ್ಥಗಳನ್ನು ಬಳಸಿಕೊಂಡಾಗ ಉತ್ತರ 
ಸಿಗುತ್ತದೆ. 


೫; American Folklore 


ಕನ್ನಡ ಜಾನಪದದಲ್ಲಿ ಭಾಷಿಕ ಆಟಗಳು ೭೧ 


೧) ವಿರಾಟರಾಯನ ಹೆಂಡತಿ ತಮ್ಮನ ವೆ ರಿಯ ಅಣ್ಣನ ಅಪ್ಪನ ವಾಹನ 
ವಾವುದು ? 


ಈ ಪ್ರಶ್ನೆಗೆ ಉತ್ತರಿಸಬೇಕಾದರೆ ವಿರಾಟರಾಯನ ಹೆಂಡತಿ, ಅವಳ ತಮ್ಮ, 
ಅವನ ವೈರಿ, ಅವನ ಅಣ್ಣ, ಅಣ್ಣನ ಅಪ್ಪ ಹಾಗೂ ಅವನ ವಾಹನವನ್ನು ಹಂಡಂಕಿ 
ಕೊಂಡು ಹೋಗಬೇಕಾಗುತ್ತದೆ. ಇದಕ್ಕೆ ವಃಹಾಭಾರತದ ಜ್ಞಾನ ಅಗತ್ಯ 
ವಾಗುತ್ತದೆ. 


ವಿರಾಟರಾಯನ ಹೆಂಡತಿ ತಮ್ಮ ಕೀಚಕ 
ಕೀಚಕನ ವೈರಿ —ಭೀಮ 
ಭೀಮನ ಅಣ್ಣ ಧರ್ಮರಾಯ 
ಧರ್ಮರಾಯನ ಅಪ್ಪ --ಯಮ 
ಯಮಂ ವಾಹನ --ಕೋಣ 


ಕೋಣ ಎನ್ನುವ ಉತ್ತರಕ್ಕಾಗಿ ಮೇಲಿನ ಸಂಗತಿ ತಿಳಿದಿರಬೇಕಾಗುತ್ತದೆ. 


೪) ಧ ೈನಿರೂಪಗಳು (Sound Forms) 


ಕೆಲವು ಧ್ವನಿಗೆ ಸಂಬಂಧಿಸಿದ ರೂಪಗಳು ಜನಪದಡಲ್ಲಿ ದೊರೆಯುವುದಂ 
ನಮ್ಮ ಜನಪದರಿಗಿದ್ದ ಧ್ವನಿಯ ಜ್ಞಾನವನ್ನು ತಿಳಿಸುತ್ತದೆ. ಈ ಕೆಲವು ಉದಾ 
ಹರಣೆಗಳನ್ನು ನೋಡಬಹುದು : 


೧) ಚಿಕ್ಕ ಹನಸೋಗೇಲಿ ಒಂದು ಟಗರಂ 

ದೊಡ್ಡ ಹನಸೊಗೇಲಿ ಒಂದು ಟಗರು 
"ಟಾ' ಅಂದರೆ ಗಂದ್ವಲ್ಲ 
"ಅಯ್ಯಪ್ಪ' ಅಂದರೆ ಗಂತ್ತವೆ. 

ಈ ಮೇಲಿನ ಉದಾಹರಣೆಯಲ್ಲಿ ಬರುವ ಚಿಕ್ಕ ಹನಸೋಗಿಯ ಟಗರು, 
ದೊಡ್ಡ ಹನಸೋಗಿಯ ಟಗರು ಎಂದರೆ ಮೇಲ್ದುಟಿ, ಕೆಳದುಟಿಗಳು. "ಟಾ' ಅಂದರೆ 
ಅವು ಗುದುವುದಿಲ್ಲ "ಅಯ್ಯಪ್ಪ ' ಅಂದರೆ ಗುದ್ದು ತ್ತವೆ. ಪ ಎನ್ನುವ ಉಭಯೋಷ್ಮ್ಯ 
ಧ್ವನಿಯ ಉಚ್ಛಾರದ ಕ | ಮವನ್ನು ಈ ಉದಾಹರಣೆ ವಿವರಿಸುವುದರ ಮೂಲಕ 
ಅವರಿಗಿದ್ದ ಧ್ವನಿ ವಿವರಣೆಯ ಜ್ಞಾನವನ್ನು ತೋರಿಸುತ್ತದೆ. 

೨) ಮೇಲೆ ಬೆಟ್ಟ ಕೆಳಗೆ ಬೆಟ್ಟ 


"ಟಗ್ಗಿ' ಎಂದರೆ ಬೀಳುವುದಿಲ್ಲ 
“ಟಗ್ಗಪ್ಪ' ಎಂದರೆ ಬೀಳುತ್ತದೆ 


೪, Giri RM. : DLANews vol VI No. 9, 1982 


೬೨ ಕರ್ನಾಟಕ ಭಾರತಿ 


ಈ ಉದಾಹರಣೆಯೂ ಸಹ ಉಭಯೋಷ್ಮ ಧ್ವನಿಯಾದ "ಪ' ವನ್ನು ವಿವರಿಸು 
ವುದೇ ಆಗಿದೆ. 
೩) ಇಬ್ಬರು ಗರತೀರು 
"ಅಪ್ಪ' ಅಂದರೆ ಕೂಡ್ತಾರೆ 
'ಅವ್ವ' ಅಂದರೆ ಕೂಡಲ್ಲ 
ಇದೂ ಸಹ 'ಪ' ಧ್ವನಿಯ ವಿವರಣೆ 
೪)  "ಅಕ್ಕ' ಅಂದ್ರೆ ಮುಟ್ಟೋದಿಲ್ಲ "ಅಣ್ಣ' ಅಂದ್ರೆ ಮುಟ್ಟತೈತೆ 
ಈ ಉದಾಹರಣೆಯಲ್ಲಿ ಅಣ್ಣ ಎಂದಾಗ ನಾಲಿಗೆ ತಾಲುವನ್ನು ಮುಟ್ಟುತ್ತದೆ ಎನ್ನುವು 
ದನ್ನು ಸೂಚಿಸುತ್ತದೆ. 


| 


$ 
ಮೇಲಿನ ಉದಾಹರಣೆಗಳಿಂದ ತುಟಿ ಹಾಗೂ ನಾಲಿಗೆಯಿಂದ ಧ್ವನಿಗಳು ಉಚ್ಚಾರ ' 
ವಾಗುತ್ತವೆ ಎನ್ನುವ ಜನಪದರ ಸ್ಪಷ್ಟಕಲ್ಪನೆ ಗೋಚರಿಸುತ್ತದೆ. ಇನ್ನೂ ಇಂತಹ 
ಹಲವಾರು ಉದಾಹರಣೆಗಳು ದೊರೆಯುತ್ತಿವೆ. 1. 


ಈ ಟಿಪ್ಪಣೆ ರೂಪದ ಪ್ರಬಂಧದಲ್ಲಿ ಕನ್ನಡ ಜಾನಪದದಲ್ಲಿ ದೊರೆಯುವ ' 
ಕೆಲವು ಭಾಷೆಗೆ ಸಂಬಂಧಿಸಿದ ವಿಶಿಷ್ಟ ರೂಪಗಳನ್ನು ಗಮನಿಸಿದ್ದಾಯಿತು. ಪ್ಲೆಟೋನ ' 
ಕಾಲದಲ್ಲಿಯೇ ಹುಡುಗರ ಅಚ್ಚುಮೆಚ್ಚಿನ ಕ್ರೀಡೆಗಳಾಗಿದ್ದ ಒಗಟುಗಳು ಇಂದಿಗೂ 
ಅಲ್ಲಲ್ಲ ದೊರೆಯುತ್ತವೆ. ಆದರೆ ಅವುಗಳ ಬಗ್ಗೆ ಇನ್ನೂ ಅಧ್ಯಯನವಾಗಬೇಕಾ ' 
ಗಿದೆ. ಆಗ ಮಾತ್ರ ಇನ್ನೂ ಸ್ಪಷ್ಟವಾದ ಚಿತ್ರ ನಮಗೆ ದೊರೆಯುತ್ತದೆ. 


ಜಾನಪದ ಭಾಷಿಕ ಆಟಗಳನ್ನು ಮಕ್ಕಳ ಪಠ್ಯಕ್ರಮದಲ್ಲಿ ಅಳವಡಿಸುವ ' 
ಅಗತ್ಯತೆ ಇದೆ. ಏಕೆಂದರೆ ಇವು ಮಕ್ಕಳ ಗ್ರಹಣಶಕ್ತಿ, ಕಲ್ಪನಾಶಕ್ತಿಯನ್ನು ಬೆಳೆಸು 
ವಲ್ಲಿ ಹೆಚ್ಚು ಉಪಯುಕ್ತವಾಗಂತ್ತವೆ. ಮನರಂಜನೆಯ ಜೊತೆಗೆ ಬೋಧನೆ 
ಯನ್ನೂ ಹೆಚ್ಚು ಯಶಸ್ವಿಯಾಗಿ ನೀಡಂವ ಸಾಧ್ಯತೆ ಇದೆ. 


ಈ ಲೇಖನ ಬರೆಯಲು ಸ್ಫೂರ್ತಿ ನೀಡಿದ ಜೀನಹಳ್ಳಿ ಸಿದ್ಧಲಿಂಗಪ್ಪನವರ ' 
ಜಾನಪದ ಜಾಣಗಣಿತ ಮತ್ತು ಭಾಷಾಚಮತ್ಕಾರ ಎಂಬ ಗ್ರಂಥವನ್ನು ಹಾಗೂ 
ಆರ್‌. ಎಂ. ಗಿರ್ಜಿಯವರ DLA News ನಲ್ಲಿ ಪ್ರಕಟವಾದ ಟಿಪ್ಪಣೆಯನ್ನೂ ' 
ಕೃತಜ್ಞತೆಯಿಂದ ನೆನಪಿಸುತ್ತೇನೆ. 


ಸಹಾಯಕ ಗ್ರಂಥಗಳು 
೧, ಸಿದ್ಧಲಿಂಗಪ್ಪ ಜೀನಹಳ್ಳಿ (೧೯೮೧) . ಜಾನಪದ ಜಾಣಗಣಿತ ಮತ್ತು 
ಭಾಷಾಚಮತ್ಕಾರ. 


ಪ್ರೇಮಪ್ರಕಾಶನ ಜೀನಹಳ್ಳಿ 


ಛಾ ಸಾಲಗಾರರ ಆಜ; ಹ 


10) ಕನ್ನಡ ಜಾನಪದದಲ್ಲಿ ಭಾಷಿಕ ಆಟಗಳು ೭೩ 


೨. ಸೋಮಶೇಖರ ಇಮ್ರಾಪುರ 
(೧೯೭೬) ಕನ್ನಡ ಸಾವಿರದ ಒಗಟುಗಳು, 
ಕ, ವಿ. ವಿ. ಧಾರವಾಡ. 


೩. ರಾಗಾ (೧೯೭೯) ನಮ್ಮ ಒಗಟುಗಳು (ಉಷಾಸಾಹಿತ್ಯ 
ಮಾಲೆ, ಮೈಸೂರು) 

೪, ಶ್ರೀಕಂಠ ಕೂಡಿಗೆ (೧೯೮೨) ಭೂಮಿ ಹುಣ್ಣಿಮೆ, ದಖನ್‌ ಪಬ್ಲಿಷರ್ಸ್‌, 
ಬೆಂಗಳೂರು. 

೫. ಲಕ್ಕಪ್ಪಗೌಡ ಎಚ್‌. ಜಿ. (೧೯೭೩) ಒಗಟುಗಳು, ಮೈ. ವಿ. ವಿ. 
ಮೈಸೂರು. 

ಹ, JamcsA. Kelso (Ed) Encyclopaedia of Religion 
and,Ethics vol. X 


ಕನ್ನಡ ಸಾಹಿತ್ಯದಲ್ಲಿ ಸಂಶೋಧನೆ 


ಬಿ. ಆರ್‌. ಹಿರೇಮಠ ' 


೧ 


ಕನ್ನಡ ಸಾಹಿತ್ಯ ಪ್ರಕಾರಗಳಾದ ಕಾವ್ಯ, ಸಣ್ಣಕತೆ, ನಾಟಕ, ಕಾದಂಬರಿ, 
ವಿಮರ್ಶೆಗಳಂತೆ ಸಂಶೋಧನೆಯೂ ಒಂದು ಸ್ವತಂತ್ರ ಅಧ್ಯಯನ ಕ್ಷೇತ್ರವೆನಿಸಿದೆ. 
ಇದು ತುಂಬ ನೀರಸವಾದ, ಸಾರ್ವಜನಿಕರ ಆಕರ್ಷಣೆಗೆ ದೂರವಾದ ಕ್ಷೇತ್ರ. ಇಂಥ 
ನೀರಸವಾದ ಸಂಶೋಧನಾ ಕ್ಷೇತ್ರದಲ್ಲಿ ದುಡಿಯುವವರ ಸಂಖ್ಯೆಯೂ ವಿರಳ. 
ಆದರೆ ಹಲವಾರು ಜನ ತರುಣ ಸಂಶೋಧಕರ ಆಗಮನದಿಂದ ಕಳೆದ ದಶಕದಲ್ಲಿ 
ಈ ಕ್ಷೇತ್ರವಿಸ್ತಾರ ವೈವಿಧ್ಯವನ್ನೂ, ಆಸಕ್ತಿ-ಭರವಸೆಗಳನ್ನೂ ಹುಟ್ಟಿಸುವಂತಾಯಿತು. 
ಕಳೆದ ದಶಕದಲ್ಲಿ ನಡೆದ ಸಂಶೋಧನೆಯ ಸಮವೂಕ್ಷೆ ಪ್ರಸ್ತುತ ಲೇಖನದ ವಸ್ತು. ತ್ತ 
ಕಳೆದ ದಶಕದಲ್ಲಿ ಭಾಷೆ, ಸಾಹಿತ್ಯಚರಿತ್ರೆ, ವ್ಯಾಕರಣ, ಛಂದಸ್ಸು, ಗ್ರಂಥಸಂಪಾದನೆ, ' 
ಶಾಸನ ಇತ್ಯಾದಿ ಕ್ಷೇತ್ರಗಳಲ್ಲಿ ಸಂಶೋಧನೆ ನಡೆದಿರಂವುದು ಕಂಡುಬರುತ್ತದೆ. 
ಈ ಕ್ಷೇತ್ರಗಳನ್ನು ಒಂದೊಂದಾಗಿ ಪರಿಶೀಲಿಸದೆ ಮಾದರಿಗಾಗಿ ಕೆಲವನ್ನು ವಕಾತ್ರ 
ಪ್ರಸ್ತುತ ಸವೂಕ್ಸೆಯಲ್ಲಿ ಸೇರಿಸಿಕೊಳ್ಳಲಾಗಿದೆ. ಅಲ್ಲದೆ ಆ ಅವಧಿಯಲ್ಲಿ ಪ್ರಕಟ 
ವಾದ ಸಂಶೋಧನ ಗ್ರಂಥ ಹಾಗೂ ಲೇಖನಗಳನ್ನು ಬಿಡಿ ಬಿಡಿಯಾಗಿ ಪರಿಶೀಲಿಸದೆ ' 
ಇಡಿಯಾಗಿ ನೋಡಿ, ಅಲ್ಲಿ ಕಂಡುಬರುವ ಒಲವು (Trends), ನ್ಯೂನತೆ 4 
(Deficiency), ಮೌಲಿಕತೆ (11೩106)ಗಳನ್ನು ಸಂಗ್ರಹಿಸಿ ಹೇಳುವ ಪ್ರಯತ್ನ ವಲ್ಲಿದೆ. ' 
ಇಲ್ಲ ಎಲ್ಲ ಲೇಖಕರ ಗ್ರಂಥ ಹಾಗೂ ಲೇಖನಗಳನ್ನು ಉಲ್ಲೇಖಿಸುವುದು ಸಾಧ್ಯವಿಲ್ಲ. 
ಕಾರಣ ಉಲ್ಲೇಖವಾಗದಿರುವ ಲೇಖಕರು ತಪ್ಪು ಭಾವಿಸಬಾರದಾಗಿ ಕೋರಿಕೆ. 


ಈ ದಶಕದ ಸಂಶೋಧನೆ ಸ್ವತಂತ್ರ ಗ್ರಂಥ, ಲೇಖನ ಹಾಗೂ (ಸಂಪಾದಿತ 
ಕೃತಿಯ) ಪ್ರಸ್ತಾವನೆಗಳ ರೂಪದಲ್ಲಿ ಹೊರಬಂದಿದೆ. ಇವುಗಳಲ್ಲಿ ಲೇಖನಗಳ ' 
ಸಂಖ್ಯೆ ಅತ್ಯಧಿಕ, ಸ್ವತಂತ್ರ-ಗ್ರಂಥಗಳ ಸಂಖ್ಯೆ ಅಲ್ಪ; (ಸಂಪಾದಿತ ಕೃತಿಯ) 
ಪ್ರಸ್ತಾವನೆಗಳ ಸಂಖ್ಯೆ ಅತ್ಯಲ್ಪ. ಲೇಖನಗಳಲ್ಲಿ "ಟಿಪ್ಪಣಿ' (Short Notes) ಗಳೇ ' 
ಹೆಚ್ಚಾಗಿದ್ದುದು ಕಂಡುಬರುತ್ತದೆ. : ಇದು ಕಳೆದ ದಶಕದ ವೈಶಿಷ್ಟ್ಯಗಳಲ್ಲಿ, ಒಲವು ' 
ಗಳಲ್ಲಿ ಗಮನಿಸುವಂಥದಾಗಿದೆ. ಡಾ. ಎಂ. ಎಂ. ಕಲಬುರ್ಗಿ ಡಾ. ಎಂ. ಚಿದಾನಂದ 
ಮೂರ್ತಿ, ಸಿ. ಪಿಕೆ, ಎಸ್‌. ಶಿವಣ್ಣ, ಸೀತಾರಾಮ ಜಾಗೀರ್‌ದಾರ್‌, 


ಕನ್ನಡ ಸಾಹಿತ್ಮದಲ್ಲಿ ಸಂಶೋಧನೆ ೭೫ 


ಬು 


ಬಿ. ಆರ್‌. ಹಿರೇಮಠ, ಎನ್‌. ಎಸ್‌. ತಾರಾನಾಥ, ಹನುಮಾಕ್ಷಿ ಗೋಗಿ ಮುಂತಾದ 
ಸಂಶೋಧಕರ ಟಿಪ್ಪಣಿಗಳ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಹೊಸ ಸಂಗತಿಗಳು 
ಬೆಳಕಿಗೆ ಬಂದವು. ಪ್ರಬುದ್ಧ ಕರ್ನಾಟಕ, ಕನ್ನಡ ಸಾಹಿತ್ಯ ಪರಿಷತ್‌ ಪತ್ರಿಕೆ; 
ಕರ್ನಾಟಕ ಭಾರತಿ; ಸಾಧನೆ, ಬಸವಪಥ, ಅಂಕಣ, ತುಳುವ ಮೊದಲಾದ 
(ತ್ರೈಮಾಸಿಕ) ಪತ್ರಿಕೆಗಳು ಈ ಟಿಪ್ಪಣೆಗಳ ಪ್ರಕಟನೆಗೆ ಹೆಚ್ಚಿನ ಅವಕಾಶ ಕಲ್ಪಿಸಿ 
ಕೊಟ್ಟವು. ಅಲ್ಲದೆ ಈ ಪತ್ರಿಕೆಗಳ ಸಂಪಾದಕರು ಸ್ವತಃ ಸಂಶೋಧಕರಾದುದರಿಂದ 
ಸಂಶೋಧನ ಲೇಖನಗಳ ಪ್ರಕಟನೆ ಮತ್ತು ಗುಣಮಟ್ಟಗಳ ಕಡೆಗೇ ಆದ್ಯಗಮನ 
'ಕೊಡುವಂತಾಯಿತು. ಈ ಮತ್ತು ಇಂಥ ಪತ್ರಿಕೆಗಳು ಸಂಶೋಧನ ಲೇಖನಗಳ 
ಪ್ರಧಾನವೇದಿಕೆಯಾಗಿ ನಿಂತುದು ಕಳೆದದಶಕದ ಇನ್ನೊಂದು ವೈಶಿಷ್ಟ್ಯ. ಮೊದ 
ಮೊದಲು ಸಂಶೋಧನ ಲೇಖನಗಳ ಪ್ರಕಟನೆಗೆ ಮಿಸಲಾದ ಪತ್ರಿಕೆಗಳು ಇಲ್ಲವೆನ್ನು 
ವಷ್ಟು ಕಡಿಮೆಯಾಗಿದ್ದವು. ಈ ಕೊರತೆಯನ್ನು ನೀಗಿಸಿದ ಶ್ರೇಯಸ್ಸು ಮೇಲಿನ 
ಪತ್ರಿಕೆಗಳಿಗೆ ಸಲ್ಲುತ್ತದೆ. ಅನೇಕ ಜನ ತರುಣ ಸಂಶೋಧಕರನ್ನು ತರಬೇತಿಗೊಳಿಸಿದ 
ಇವು, ಅವರ ಸಂಶೋಧನ ಲೇಖನಗಳ ಪ್ರಕಟನೆಗೆ ಪ್ರಾಶಸ್ತ್ಯ ನೀಡಿದವು. 


ಕಳೆದ ದಶಕದಲ್ಲಿ ಬಹುಸಂಖ್ಯೆಯ ಸಂಶೋಧನ ಲೇಖನಗಳು ಬೆಳಕುಕಾಣಲಂ 
ಸಂಭಾವನ, ಸಂಸ್ಮರಣ ಗ್ರಂಥಗಳೂ ಕಾರಣವೆನಿಸಿವೆ. ಕರ್ನಾಟಕ- ಮೈಸೂರಂ- 
ಬೆಂಗಳೂರು ವಿಶ ವಿದ್ಯಾಲಯ, ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ 
ಪರಿಷತ್ತು, ಬೆಂಗಳೂರಿನ ಬಸವ ಸಮಿತಿ ಹಾಗೂ ಬಿ. ಎಂ. ಶ್ರೀ ಪ್ರತಿಷ್ಠಾನಕೇಂದ್ರ, 
ಮೈಸೂರಿನ ಕುವೆಂಪು ಟ್ರಸ್ಟ್‌, ಉಡುಪಿಯ ಗೋವಿಂದ ಪೈ ಸ್ಮಾರಕ ಸಂಶೋಧನ 
ಕೇಂದ್ರ ಮುಂತಾದ ಸಂಸ್ಕೆಗಳು ಏರ್ಪಡಿಸಿದ ಹಲವಾರು ವಿಚಾರಸಂಕಿರಣಗಳಲ್ಲಿ 
ಸಂಶೋಧನ ಲೇಖನಗಳಿಗೆ ಪ್ರಾಶಸ್ತ್ಯ ಸಂದಿರುವದು ನೆನೆಯುವಂಥದಾಗಿದೆ. ಹೀಗೆ 
ಪತ್ರಿಕೆ, ಸಂಭಾವನ-ಸಂಸ್ಮರಣಗ್ರಂಥ, ವಿಶ್ವ ಶೈ ವಿದ್ಯಾಲಯಸಂಸ್ಥೆಗಳಂ ಸಂಘಟಿಸಿದ 
ವಿಚಾರಸಂಕಿರಣಗಳ ಮೂಲಕ ಸಂಶೋಧನ ಲೇಖನಗಳ ಪ್ರಕಟನೆಗೆ ಕಳದ ದಶಕದಲ್ಲಿ 
ಹಿಂದೆಂದಿಗಿಂತೂ ಹೆಚ್ಚಿನ ಅವಕಾಶ, ಪ್ರಾಮುಖ್ಯ ಪ್ರಾಪ್ತವಾಯಿತು. ಕಳದ ದಶಕ 
ದಲ್ಲಿ ಅತ್ಕಂತ ಮಹತ್ವದವು ಎನಿಸಿದ ಕೆಲವು ಲೇಖನಗಳನ್ನು ಇಲ್ಲಿ ಉದಾಹರಿಸ 
ಬಹಂದಂ : ಡಾ. ಎಂ. ಎಂ. ಕಲಬುರ್ಗಿ- ವೀರಸಿದ್ಧಾಂತ, ಅರ್ಜುನವಾಡ 
ಶಾಸನದ ಒಂದು ತ್ರುಟಿತಪದ್ಯ, ದೇವೂರ ದಾಸಿಮಯ್ಯ, ತೋಂಟದ ಸಿದ್ಧಲಿಂಗ 
ಯತಿಗಳ ಕಾಲ, ಶ್ರೀಕೃಷ್ಣ ಪಾರಿಜಾತ ಮತ್ತು ಸಿರಗುಪ್ಪಿ ಸದಾಶಿವಯ್ಯ; ಡಾ. ಎಂ. 
ಚಿದಾನಂದಮೂರ್ತಿ-ಸಟ್ಟಿಂಗ, ಭಗವ- ಮಸಕಬ್ಬೆ, ಕೊಂಡಗುಳಿ ಕೇಶಿರಾಜ ಇತ್ಯಾದಿ; 
ಬಿ. ಆರ್‌. ಹಿರೇವಂಠ- ತೋಂಟದ ಸಿದ್ದಲಿಂಗಯತಿಗಳ ಕಾಲ ; : ಒಂದು ಟಿಪ್ಪಣೆ, 
ಬೋಳಬಸವೇಶ ರ ಕಾಲ, ಮುಮ್ಮಡಿ ಚಿಕ್ಕಭೂಪಾಲ ಮತ್ತು ಹರದನಹಳ್ಳಿ 


ಬಸವಲಿಂಗಸಾ ಮಿಗಳು ಇತ್ಯಾದಿ. 


೭೬ ಕರ್ನಾಟಕ ಭಾರತಿ 


ಕವಿಯ ಕಾಲ, ದೇಶ, ಮತ-ಮನೆತನಗಳಿಗೆ ಮಾತ್ರ ಸೀಮಿತವಾಗಿದ್ದ ಸಂಶೋ 
ಧನೆ ಕವಿ ಬಾಳಿದ ಯುಗಪರಿಚಯ, ಕೃತಿಯ ಸಾಮಾಜಿಕ-ಸಾಂಸ್ಕೃತಿಕ ಅಧ್ಯಯನ 
ಗಳತ್ತ ನಡೆದು ಬಂದಿತು. ಈ ರೀತಿ ಸಂಶೋಧನೆಯ ಫಲವಾಗಿ ದೇ. ಜವಠೇಗೌಡರ 
ಕುಮಾರವ್ಯಾಸ ಭಾರತದ ಸಾಂಸ್ಕೃತಿಕ ಅಧ್ಯಯನ, ಹೊಸಬೆಟ್ಟು ), ಸೀತಾರಾವಂ 
ಆಚಾರ್‌ರ ವಾಲ್ಮೀಕಿ; ಒಂದು ಅಧ್ಯಯನ, ಬಿ. ವ್ಹಿ. ಮಲ್ಲಾಪೂರ ಅವರ ನಯ 
ಸೇನ ಮತ್ತು ಅವನ ಕೃತಿಗಳು ಮೊದಲಾದ ಮೌಲಿಕ ಗ್ರಂಥಗಳು ಮೂಡಿಬಂದವು. 
ಈ ದಿಶೆಯಲ್ಲಿ ಸಂಶೋಧನೆ ಕೈಕೊಳ್ಳುವವರಿಗೆ ಇವು ಒಳ್ಳೆ ಯ ಮಾದರಿಯಾಗಿ ಪರಿ 
ಣಮಿಸಿದವು. ಕವಿಕೃತಿಗಳ ಸಾಂಸ್ಕೃತಿಕ ಅಧ್ಯಯನ ಕಳೆದ ದಶಕದ ಅತ್ಯಂತ ಪ್ರಮುಖ 
ಒಲವು ಎನಿಸಿತು. ಇದರಿಂದ ಕನ್ನಡ ಸಾಹಿತ್ಯದ ಅಧ್ಯಯನದಲ್ಲಿ ಒಂದು ಹೊಸ 
ತಿರುವು, ಹೊಸ ಅಧ್ಯಾಯ ಆರಂಭವಾಯಿತಂ. 

ಸಂಶೋಧನೆಯ ವಸ್ತು, ಭಾಷೆ, ಶೈಲಿ, ಪ್ರತಿಪಾದನೆಗಳಿಂದ ಓದುಗರಿಗೆ 
ಬಹಳಷ್ಟು ಗಂಟುಗಳಾಗಿ ಪರಿಣಮಿಸಿದ್ದ ಗೋವಿಂದ ಪೈ ಮಾದರಿಯ ಸಂಶೋಧನ 
ಪದ್ಧತಿ ಕಡಿಮೆಯಾಗುತ್ತ ಬಂದಿತು. ಬರಹದ ವಸ್ತು-ರೀತಿಗಳಲ್ಲಿ ಓದುಗರಿಗೆ ಅರ್ಥ 
ವಾಗುವಂತೆ ಸಂಶೋಧನ ಲೇಖನ, ಗ್ರಂಥಗಳು ರಚಿತಗೊಂಡವು. ಇದರಿಂದ 
ಸಂಶೋಧಕ. ಸಂಶೋಧನೆ-ಓದುಗರ ನಡುವಿನ ಅಂತರ ಮಾಯವಾಗತೊಡಗಿತು. 
ಸಂಶೋಧನೆಯ ಬಗೆಗೆ ವಿದ್ವಾಂಸರಲ್ಲಿ ಆಸಕ್ತಿ, ಕುತೂಹಲ, ಕಳಕಳಿ ಉಂಟಾಗ 
ತೊಡಗಿದವು. ಓದುಗರಿಂದ ಪ್ರೋತ್ಸಾಹದಾಯಕ ಪ್ರಕ್ರಿಯೆಗಳು ಬರಲಾರಂಭಿಸಿ 
ದವು. ಹೀಗಿದ್ದರೂ ಹಿರಿಯ ತಲೆವಕಾರಿನ ಕೆಲವು ಜನ ಸಂಶೋಧಕರು ಹಳೆಯ 
ಜಾಡಿನಲ್ಲಿಯೇ ಮುಂದುವರಿದುದಂ ತಿಳಿಯುತ್ತದೆ. 


ಕವಿ ಹಾಗೂ ಅವನ ಕೃತಿಗಳನ್ನು ಸಂಸ್ಕೃತ, ಪ್ರಾಕೃತ ಮುಂತಾದ ಭಾಷೆಗಳಲ್ಲಿ 
ರುವ ಮೂಲ ಕವಿಕೃತಿಗಳೊಂದಿಗೆ ತೂಗಿನೋಡಿ ಬೆಲೆಕಟ್ಟುವ ತೌಲನಿಕ ಕಾರ್ಯದಲ್ಲಿ 
ಸಂಶೋಧಕರು ನಿರತರಾದರು. ಈ ರೀತಿಯ ತೌಲನಿಕ ಕಾರ್ಯಕ್ಕೆ ತಮ್ಮನ್ನೇ 
ಅರ್ಪಿಸಿಕೊಂಡ ಡಾ. ಟಿ. ವಿ. ವೆಂಕಟಾಚಲಶಾಸ್ತ್ರಿ, ಡಾ. ಸಿ. ಪಿ. ಕೃಷ್ಣಕುಮಾರ, 
ಡಾ. ನ. ಸುಬ್ರಹ್ಮಣ್ಯ ಅವರು ಕ್ರಮವಾಗಿ ಕನ್ನಡ ನೇಮಿನಾಥ ಪುರಾಣಗಳ ತೌಲನಿಕ 
ಅಧ್ಯಯನ, ನಾಗವರ್ಮನ ಕರ್ಣಾಟಕ ಕಾದಂಬರಿ ಹಾಗೂ ಮಹಾಭಾರತ ಸಮೀಕ್ಷೆ 
(ವ್ಯಾಸ-ಪಂಪ-ನಾರಣಪ್ಪರ ಕೃತಿಗಳ ತೌಲನಿಕ ಅಧ್ಯಯನ) ಎಂಬ ಗ್ರಂಥಗಳನ್ನು 
ರಚಿಸಿದರು. ಇವು ತೌಲನಿಕ ಅಧ್ಯಯನ ಮಾಡುವವರಿಗೆ ಉತ್ತಮ ಮಾದರಿಗಳಾಗಿ 
ರುತ್ತವೆ. ಇದಲ್ಲದೆ ಕವಿಸಾಹಿತ್ಮ, ಶಾಸನಸಾಹಿತ್ಯಗಳ ತೌಲನಿಕ ಅಧ್ಯಯನವೂ 
ಪ್ರಾರಂಭಗೊಂಡಿತು. 

ನಾಡಿನ ಸಾಂಸ್ಕೃತಿ ಚರಿತ್ರೆಯ ಅಧ್ಯಯನದಲ್ಲಿ ಮಹತ ಎದ ಘಟಕಗಳೆನಿಸಿದ 
ವ್ಯಕ್ತಿನಾಮ, ಸ್ಥಳನಾಮಗಳ ಕಡೆಗೆ ಸಂಶೋಧಕರ ವಿಶೇಷಗಮನ ಹರಿದಿರುವುದೂ 
ಈ ಅವಧಿಯಲ್ಲಿ ಕಂಡುಬರುತ್ತದೆ. ಸೇಡಿಯಾಪು ಕೃಷ್ಣಭಟ್ಟರ "ಕೆಲವು ದೇಶ 


ಕನ್ನಡ ಸಾಹಿತ್ಯದಲ್ಲಿ ಸಂಶೋಧನೆ ೭೭ 


ನಾಮಗಳು,' ರಘುಪತಿ ಭಟ್ಟರ " ತುಳಂನಾಡಿ'ನ ಸ್ಥಳನಾಮಗಳು, ಮೊದಲಾದ ಕೃತಿ 
ಗಳನ್ನೂ ಡಾ. ಎಂ ಚಿದಾನಂದಮೂರ್ತಿಯವರ ಶಾಸನಗಳಲ್ಲಿ ವ್ಯಕ್ತಿನಾಮ, ಸ್ಥಳ 
ನಾಮಗಳು; ಡಾ. ಎಂ. ಎಂ, ಕಲಬುರ್ಗಿ ಅವರ ಧಾರವಾಡ ಗ್ರಾಮನಾಮ ವಿವೇ 
ಚನೆ, ಅಡ್ಡಹೆಸರುಗಳು; ಡಾ. ಎಚ್‌. ಎಂ. ಮಹೇಶ್ವರಯ್ಯ ಅವರ ಸ್ಥಳನಾಮಗಳ 
ಈಚಿನ ಪ್ರವೃತ್ತಿ ಇತ್ಯಾದಿ ಲೇಖನಗಳನ್ನೂ ಇಲ್ಲಿ ಹೆಸರಿಸಬಹುದು. 

ಶಿವಶರಣರ ವಚನಗಳನ್ನು ಮಾತ್ರ ಪ್ರಕಟಿಸುತ್ತಿದ್ದ ಸಮಯದಲ್ಲಿ ಈ ವಚನ ' 
ಗಳಿಗೆ ಆ ಆ ಕಾಲ ದೇಶಗಳಲ್ಲಿ ಬರೆದ ಟೀಕೆಗಳನ್ನು ಹೊರತರುವ ವ್ಯವಸ್ಥಿತ 
ಪ್ರಯತ್ನಗಳು ಕಾಲಿಟ್ಟವು. ಸಕಲಪುರಾತನರ ಬೆಡಗಿನವಚನಗಳ ಟೀಕೆ, ಬಸವಣ್ಣ 
ನವರ ಟೀಕಿನವಚನಗಳು (ಭಾಗ ೧, ೨) ಕೃತಿಗಳ ಮೂಲಕ ವಚನ ವ್ಯಾಖ್ಯಾನದ 
ಮಹತ್ವ, ಉಪಯುಕ್ತತೆಗಳು ಹೆಚ್ಚುತ್ತ ಬಂದವು. 

ತುಂಬ ಅಲಕ್ಷಿಸಲ್ಪಟ್ಟ ಲಘುಕೃತಿಗಳ ಅಧ್ಯಯನಕ್ಕೆ ಕೆಲವರು ಶ್ರೀಕಾರ 
ಹಾಕಿದರು. `ಆದಯ್ಯನ ಲಘುಕೃತಿಗಳು' ಹಾಗೂ ಕೊಂಡಗುಳಿ ಕೇಶಿರಾಜನ ಕ ತಿ 
ಗಳು ಪ್ರಕಟಗೊಂಡ ಮೇಲಂತೂ ಲಘುಕೃತಿಗಳ ಬಗೆಗೆ ಬಹಳಷು ಬೆಲೆ, ಭರವಸೆ, 
ಮಹತಿ ಮೂಡಿಬಂದವು. ಇದಲ್ಲದೆ ಶ್ರೀ ಎಸ್‌. ಶಿವಣ್ಣ ಹಾಗೂ ಡಾ. ವೀರಣ್ಣ 
ರಾಜೂರ ಅವರು ಇಂಥ ಲಘುಕೃತಿಗಳನ್ನು ಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದಾರೆ. 

ನಾಡಿನ ಇತಿಹಾಸ ರಚನೆಗೆ ಅಮೂಲ್ಯ ಅಂಶಗಳನ್ನು ಒದಗಿಸುವ ಐತಿಹಾಸಿಕ 
ಕಾವ್ಯಗಳ ಸಂಪಾದನಾಕಾರ್ಯವನ್ನು ಕೈಗೆತ್ತಿಕೊಂಡುದು ಒಂದು ವಿಶೇಷ, ಇಮ್ಮಡಿ 
ಚಿಕ್ಕಭೂಪಾಲನಸಾಂಗತ್ಯ, ಕೊಲ್ಲಾಪುರದ ನಿಂಬಸಾಮಂತ ಚರಿತೆ, ಕರಿಬಂಟನ 
ಕಾಳಗಕೃತಿಗಳು ಈ ವಿಶೇಷ ಸಾಧನೆಯ ಸಾರ್ಥಕ ಫಲಗಳೆನಿಸಿವೆ. 

ಒಂದು ಅರಸು ಮನೆತನ ಹಾಗೂ ಅರಸುಮನೆತನದ ಒಬ್ಬ ಅರಸನ ಕಾಲಾ 
ವಧಿಯಲ್ಲಿ ರಚಿತವಾದ ಸಾಹಿತ್ಯಸಂಶೋಧನೆಯತ್ತ ಲಕ್ಷ್ಮವಹಿಸಿದರು. ಸಾ. ಶಿ. 
ಮರುಳಯ್ಯನವರ "ಕೆಳದಿ ಅರಸರಕಾಲದ ಕನ್ನಡ ಸಾಹಿತ್ಯ', ವಿ. ಶಿವಾನಂದ 
ಅವರ "ಪ್ರೌಢದೇವರಾಯನಕಾಲದ ಕನ್ನಡ ಸಾಹಿತ್ಯ' ಎಂಬಿವು ಈ ಮಾದರಿಯಲ್ಲಿ 
ಬರೆದ ಗ್ರಂಥಗಳಾಗಿರುತ್ತವೆ. ಡಾ. ಬಿ. ವ್ಹಿ. ಶಿರೂರ ಅವರ 'ಶ್ರವಣಬೆಳ್ಳೊಳ' 
ಕೃತಿಯೊಂದಿಗೆ ಸಾಂಸ್ಕೃತಿಕ ಕೇಂದ್ರವನ್ನು ವಸ್ತುವಾಗಿಸಿಕೊಂಡು ಅಭ್ಯಸಿಸುವ 
ಅಧ್ಯಾಯ ಆರಂಭವಾಯಿತು. | 

ಸಂಶೋಧನೆಗಾಗಿ ಆರಿಸಿಕೊಂಡ ವಿಷಯದ ಆಂಕಗಳ ತಲಸ್ಪರ್ಶಿಯಾದ 
ಪರಿಶೋಧನೆ ಕೆಲಸ ಈಗ ವ್ಯಾಪಕವಾಯಿತು. ಈ ಮೊದಲು ಸ್ತ್ರೀಯರು 
ಸಂಶೋಧನ ಕ್ಷೇತ್ರದಿಂದ ದೂರ ಉಳಿದಿದ್ದರು. ಆದರೆ ಡಾ. ಚೆನ್ನಕ್ಕ ಎಲಿಗಾರ, 
ಡಾ. ಡಿ. ವಿಜಯಾ, ಡಾ. ಶೈಲಜಾ ಉಡಚಣ, ಡಾ. ಆರ್‌.ಕೆ. ಪಾರ್ವತಿ, 
ಹನುವರಾಕ್ಷಿ ಗೋಗಿ ಮುಂತಾದವರು ಸಂಶೋಧನ ಕ್ಷೇತ್ರದಲ್ಲಿ ಕಾರ್ಯಪ್ರವೃತ್ತ 
ರಾದುದು ಒಂದು ಶುಭ ಸೂಚನೆಯೆಂದೇ ಹೇಳಬೇಕು. 


೭೮ ಕರ್ನಾಟಕ ಭಾರತಿ 


ಅನೇಕ ವರ್ಷಗಳಿಂದ ಪ್ರಕಟಿಸುತ್ತ ಬಂದ ಸಂಶೋಧನ ಲೇಖನಗಳನ್ನು ' 


ಒಂದೆಡೆ ಸಂಗ್ರಹಿಸಿ ಪ್ರಕಟಿಸುವ ಪ್ರವೃತ್ತಿ ಇಲ್ಲಿ ಎದ್ದು ಕಾಣುತ್ತದೆ. ಡಾ. ಎಂ. 
ಚಿದಾನಂದಮೂರ್ತಿಗಳ ಸಂಶೋಧನ-ತರಂಗ(೨), ಗ್ರಾಮೋಣ, ವಾಗರ್ಥ, 
ಡಾ. ಎಂ. ಎಂ. ಕಲಬುರ್ಗಿಯವರ ಶಾಸನವ್ಯಾಸಂಗ (ಭಾಗ : ೧, ೨), ಭೀಮರಾವ 


ಚಿಟಗುಪ್ಪ. ಅವರ ಸಂಶೋಧನ ಪಂಚದಶಿ, ಹುಲ್ಲೂರ ಶ್ರೀನಿವಾಸರ ಸಂಶೋಧನ ' 
ಲೇಖನಗಳು, ಹಂಪನಾ ಅವರ ಕಮ್ಮಟದ ಕಿಡಿಗಳು ಇತ್ಯಾದಿ ಪ ನಿಟ್ಟಿನಲ್ಲಿ ಕಾಣ ' 


ಸಿಗುವ ಕೃತಿಗಳಾಗಿರುತ್ತವೆ. 


ಹೀಗೆ ಕಳೆದದಶಕದಲ್ಲಿ ಮೂಡಿಬಂದ ಹಲವಾರು ಒಲವು ಕಾರಣವಾಗಿ 
ಸಂಶೋಧನೆ ಹತ್ತುಮುಖವಾಗಿ ಪ್ರವಹಿಸಿತು. ಸತ್ವ, ಗುಣಮಟ್ಟಗಳಲ್ಲಿ ತನ್ನದೇ 
ಆದ ಎತ್ತರವನ್ನು ಕಾಯಬ್ದಕೊಂಡು ಬಂದಿತಂ. 


ಅನೇಕ ಜನರಂ ಸಂಪಾದಿಸಿದ ಪ್ರಾಚೀನ ಗ್ರಂಥಗಳ ಸಂಪಾದನೆಯಲ್ಲಿ 
ಎ. ಆರ್‌. ಕೃ., ಟಿ. ಎಸ್‌. ವೆಂಕಣ್ಣಯ್ಯ, ತೀ. ನಂ. ಶ್ರೀ., ಡಿ. ಎಲ್‌. ಎನ್‌., 
ಹಾಗೂ ಎಸ್‌. ಎಸ್‌. ಬಸವನಾಳ ಮಾದರಿಯ ಶಾಸ್ತ್ರೀಯವಾದ ಪಾಠಶೋಧನ, 
ಪಾಠಪರಿಷ್ಕರಣಗಳು ಕಂಡುಬರುವುದಿಲ್ಲ. ಹೀಗಿದ್ದರೂ ಡಾ. ಆರ್‌. ಸಿ. ಹಿರೇಮಠ, 
ಡಾ. ಎಂ. ಎಂ. ಕಲಬುರ್ಗಿ, ಡಾ. ಎಲ್‌. ಬಸವರಾಜು, ಶ್ರೀ ಎಚ್‌. ದೇವೀರಪ್ಪ, 
ಎನ್‌. ಬಸವಾರಾಧ್ಯ ಮುಂತಾದವರು ಸಂಪಾದಿಸಿದ ಗ '೦ಥಗಳಲ್ಲಿ ಗ್ರಂಥಸಂಪಾದನ 


ತತ್ವಗಳ ಗ್ರಹಿಕೆ, ಪಾಠಶಶೋಧನ-ಪಾಠಪರಿಷ್ಕರಣಗಳ ಹಿಂದೆ ಇರುವ ಆಳವಾದ. 


ಅಧ್ಯಯನ, ಪಾಂಡಿತ್ಯ, ಸಂಶೋಧನ-ಪ್ರಯೋಗ ದೃಷ್ಟಿಗಳು ಎದ್ದುಕಾಣುತ್ತವೆ. 
| 

ಕಳೆದ ದಶಕದ .ಸಮಗ) ಸಂಶೋಧನೆಯನ್ನು ಸವೂಕ್ಷಿಸಿದಾಗ ಕೆಲವೊಂದಂ 
ಕೃತಿಗಳಲ್ಲಿ ನ್ಯೂನತೆಗಳು ಉಳಿದುಕೊಂಡುದು ಮನದಟ್ಟಾ ಗುತ್ತದೆ. ಸಂಶೋಧನೆಯ 
ಸಾಮಗ್ರಿ, ಸಂಕಲನ, ಸಂಕಲನವಾದ ಸಾಮಗ್ರಿಯ ವಿಶ್ಲೇಷಣೆಗಳಲ್ಲಿ ವ್ಯವಸ್ಥೆ, 
ವ್ಯವಧಾನಾದಿಗಳ ಬಗ್ಗೆ ಅನಾಸ್ಕೆ ಅಲ್ಲಿ ಗೋಚರಿಸುತ್ತದೆ. ತಾವು ಸಂಶೋಧನೆಗಾಗಿ 
ಆರಿಸಿಕೊಂಡ ವಸ್ತುವಿನ ಬಗೆಗೆ ಕೆಲವರಿಗೆ ಖಚಿತ ಜ್ಞಾನವಲ್ಲದಿರುವುದೂ ಗೊತ್ತಾಗು 
ತ್ತದೆ. ತಾನು ಮಾಡುವ ಸಂಶೋಧನೆಯ ವಿಷಯದಲ್ಲಿ ಇಲ್ಲಿಯವರೆಗೆ ನಡೆದ 
ಸಂಶೋಧನೆ ಎಷ್ಟು ? ವಿದಾ ್‌ಂಸರು ಅಲ್ಲಿ ಯಾವ ಸಮಸ್ಯೆಗಳನ್ನು ಎತ್ತಿದ್ದಾರೆ? 
ಅವುಗಳಲ್ಲಿ ಯಾವವು ಇನ್ನೂ ಚರ್ಚಾಸ್ಟದವೆನಿಸಿವೆ? ಮುಂತಾದ ಅಂಶಗಳ ಪರಿ 
ಜ್ಞಾನವಿಲ್ಲದೆ ತನಗೆ ತಿಳಿದ ಸಂಗತಿಗಳೆಲ್ಲವೂ ಹೊಸವೆಂದು ಭಾವಿಸಿಕೊಂಡು ಪುಟ 


ಗಳನ್ನು. ತುಂಬಿಸಿ, (ಸಂಶೋಧನೆ ಅಲ್ಲದಿದ್ದರೂ) ಅದು ಸಂಶೋಧನೆಯೆಂದು 
ತೃಪ್ತಿ ಪಟ್ಟುಕೊಂಡಿರುವದು ತಿಳಿಯುತ್ತದೆ. 


a 4 


leh ೮೪? ಜಾ eye RTD 


ಕನ್ನಡ ಸಾಹಿತ್ಯದಲ್ಲಿ ಸಂಶೋಧನೆ ೭೯ 


ಕೆಲವರ ಬರೆಹದಲ್ಲಿ ಬರುವ ಆಲಂಕಾರಿಕ ಭಾಷೆ, ಆಡಂಬರದ ಶೈಲಿ, ಕ್ಲಿಷ್ಟ 
ವಾದ ನಿರೂಪಣೆಗಳು ಸಂಶೋಧನೆಯನ್ನು ಮಸುಕುಗೊಳಿಸಿಬಿಟ್ಟಿವೆ. ಇನ್ನು 
ಕೆಲವರ ಪ್ರತಿಪಾದನ ವಿಚಾರ, ನಿರೂಪಣ ವಿಧಾನಗಳು ಸುಲಭವಾಗಿ ಅರ್ಥವಾಗಂವ 
ದಿಲ್ಲ. ಅವ್ಯವಸ್ಥಿ ತವಾದ ಆಲೋಚನೆ, ಶಿಥಿಲಶೈಲಿಗಳ ಮೂಲಕ ಸಂಶೋಧನ 
ಕೃತಿ (ಬುಧನ ಜಾತಕ, ಖುಗ್ಹೇದಸಾರ: ನಾಗಪ್ರತಿವಾ ವಿಚಾರ, ವೈವಸ್ವತ ಮನಂ 
ಪ್ರಣೀತ ಮಾನವಧರ್ಮದ ಆಕೃತಿ)ಗಳು ಓದುಗರಿಂದ ದೂರ ಉಳಿಯುವ ಸ್ಥಿತಿ 
ಯನ್ನು ಪಡೆದುಕೊಂಡಿವೆ. | 


ಶ್ರದ್ಧೆಯ ಕೊರತೆಯಿಂದಾಗಿ ಬರೆವಣಿಗೆಯನ್ನು ಲಘಂವಾಗಿ ಪರಿಭಾವಿಸಿದ 
ಪ್ರವೃತ್ತಿ ಅಲ್ಲಲ್ಲಿ ಪ್ರವೇಶಪಡೆದಿದೆ. ಅಧ್ಯಯನ ಹಾಗೂ ಪರಿಶ ಮಗಳಲ್ಲಿ ಅಭಾವ 
ಕಾಣಿಸಿಕೊಂಡಿದೆ. ಹೀಗಾಗಿ ಕೃತಿಯ ಒಡಲಲ್ಲಿ ಅವಸರದ ನಿರ್ಣಯಗಳನ್ನು 
ಬಿತ್ತುತ್ತ ನಡೆದಿರುವುದು ವ್ಯಕ್ತವಾಗುತ್ತದೆ. ಇದಲ್ಲದೆ ಸಂಶೋಧಕನಿಗೆ ವಿರೋಧ 
ವಾದ ಭಾವಾವೇಶ. ಭಾವೋದ್ರೇಕಗಳು ಅಲ್ಲಲ್ಲಿ ಮಿಂಚಿರುತ್ತವೆ. 


ಸಂಶೋಧಕರಂ ಸಂಶೋಧನ ಲೇಖನಗಳಲ್ಲಿ ವೈಯಕ್ತಿಕ ದೋಷಾರೋಪಣೆಗೆ 
ತೊಡಗಿರುವುದು ಅತ್ಕಂತ ವ್ಯಸನದ ಸಂಗತಿ. ಇಂಥವರಿಂದ ಸಂಶೋಧನೆಗೆ ಕೆಟ್ಟ 
ಹೆಸರು ಬರುವದರಲ್ಲಿ ಸಂದೇಹವಿಲ್ಲ. 


ಕೀರ್ತಿಪ್ರಲೋಭನೆ, ಆತುರದ ಪ್ರಕಟನ ಪ್ರವೃತ್ತಿಯಿಂದ ಕೆಲವು ಕೃತಿಗಳಲ್ಲಿ 
ಸಂಶೋಧನೆ ಸೊರಗಿದಂತಾಗಿದೆ. ಸಂಶೋಧನೆಯಲ್ಲಿ ತಾವು ಬಳಸಿಕೊಂಡ 
ವಿದ್ವಾಂಸರ ಅಭಿಪ್ರಾಯಗಳಿಗೆ ಆಕರಗಳನ್ನು ಸೂಚಿಸಂವದಿಲ್ಲ. ಈ ಅಪ್ರವಕಾಣಿ 
ಕತೆ ಸಂಶೋಧನೆ ಕೃತಿಯ ಗುಣಮಟ್ಟವನ್ನು ಕಡಿಮೆಯಾಗಿಸಿದೆ. 

ಗ್ರಂಥದ ಅಂತ್ಯದಲ್ಲಿ ಗ್ರಂಥವಿವರಣ 'ಪಟಿ ಕ (Bibliography) ಇರಬೇಕು. 
ಇದರಲ್ಲಿ ಸಂಶೋಧನಕಾರ್ಯಕ್ಕೆ ಬಳಸಿಕೊಂಡ ಗ್ರಂಥದ ಹೆಸರು, ಲೇಖಕರ ಹೆಸರಂ, 
ಪ್ರಕಾಶನ, ಪ್ರಕಟವಾದ ವರ್ಷ ಇತ್ಯಾದಿ ವಿವರಗಳು ಸ್ಮಾನಪಡೆಯಬೇಕಾಗುತ್ತದೆ. 
ಆದರೆ ಸಂಶೋಧಕರ ಉದಾಸೀನತೆಯಿಂದ ಇವುಗಳಲ್ಲಿ ಪರಿಪೂರ್ಣತೆ, ಏಕರೂಪತೆ 
ಕಾಣಿಸಂವದಿಲ್ಲ. ಕೆಲವು ಸಲ "ಗ್ರಂಥವಿವರಣಪಟ್ಟಿ' ಯಲ್ಲಿರಂವ ಗ್ರಂಥಗಳಿಗೂ 
ಸಂಶೋಧನೆ, ಕೃತಿಯಲ್ಲಿ ಉಪಯೋಗಿಸಿಕೊಂಡಿರುವ ಗ್ರಂಥಗಳಿಗೂ ತಾಳಮೇಳ 
ವಿಲ್ಲ (ಗ್ರಂಥದ ಆವೃತ್ತಿಯ ವಿಚಾರದಲ್ಲಿ). ಇವು ಕೆಲವೊಮ್ಮೆ 'ಗ್ರಂಥವಿವರಣ 
ಪಟ್ಟಿ ಯಲ್ಲಿರುವ ಗ್ರಂಥಗಳ ಪ್ರಸ್ತಾಪವನ್ನು (ತಮ್ಮ) ಸಂಶೋಧನಕೃತಿಯಲ್ಲಿ 
ಎಲಿಯೂ ಮಾಡಿರುವದಿಲ್ಲ. ಇದು ಸಂಶೋಧನ ಕೃತಿಗೆ ಕಲಂಕ ತರುವಂಥದು. 
ಕಾರಣ ಸಂಶೋಧನಕೃತಿಗಳು ಈ ಕಲಂಕದಿಂದ ಮುಕ್ತವಾಗಬೇಕಾಗಿದೆ. 


ಬಹುಸಂಖ್ಯೆಯ ಕೃತಿಗಳಲ್ಲಿ ಕಂಡಂಬರುವ ಅತಿದೊಡ್ಡ ಕೊರತೆಯೆಂದರೆ 
"ಶಬ್ದಸೂಚಿ' ಇಲ್ಲದಿರುವದು. ಇದು ಗ್ರಂಥದ ಉಪಯುಕ್ತತೆಯನ್ನು ಕಡಿಮೆ 


೮೦ ಕರ್ನಾಟಕ ಭಾರತಿ 


ಗೊಳಿಸುತ್ತದೆ. ಸಂಶೋಧನೆಯ ಪ್ರಸಂಗದಲ್ಲಿ ಬಳಸಿಕೊಂಡ ಸಂಕೇತ-ಸಂಕ್ಷೇಪ ' 
ಗಳಲ್ಲಿ ಹಾಗೂ ಅಡಿಟಿಪ್ಪಣಿಗಳಲ್ಲಿ ಒಂದು ವ್ಯವಸ್ಥೆ, ಏಕರೂಪತೆ, ಸ್ಪಷ್ಟತೆ ಗೋಚರಿ 
ಸುವದಿಲ್ಲ, ಕೆಲವರಂತೂ ಇವುಗಳನ್ನು ಕೈಗೆ ಬಂದಂತೆ ಬಳಸಿದ್ದಾರೆ. ಬಹಳಷ್ಟು ' 
ಸಂಶೋಧನ ಕೃತಿಗಳ ಮುಖಪುಟ ವಿನ್ಯಾಸ ಆಕರ್ಷಕವಾಗಿವೆ, ಅರ್ಥಪೂರ್ಣ ' 
ವೆನಿಸಿವೆ. ಒಗೆ ಮುಖಪುಟವಿನ್ಯಾಸದ ದೃಷ್ಟಿಯಿಂದ ಕೃತಿಗಳು ಮೈತುಂಬಿಕೊಂಡಿ ' 
ರುವದು ಇಲ್ಲಿ ಗಮನಿಸಬೇಕಾದ ಅಂಶವಾಗಿದೆ. ಬರೆದುದನ್ನು 'ಮುದ್ರಿಸುವಲ್ಲಿ ಕ 
ತೋರಿದ ಔದಾಸೀನ್ಯದಿಂದ ಗ್ರಂಥದ ತುಂಬೆಲ್ಲ ಅಚ್ಚಿನ ದೋಷಗಳು ಎಡೆಪಡೆದಿರು ' 
ತ್ತವೆ. ಈ ಅಚ್ಚಿನ ದೋಷಗಳಂ ಸಾಮಾನ್ಯವಾಗಿ "ಬಹಳಷ್ಟು ಜನ ಸಂಶೋಧಕರ 1 
ಗ್ರಂಥಗಳಲ್ಲಿ ಗಾಢವಾಗಿರುವದು ಸ್ಪಷ್ಟವಾಗುತ್ತದೆ. ಇದು ಅಕ್ಷಮೃವಾದಂಥದು. . 
ಇಂಥ ಮುದ್ರಣಪ್ರಮಾದಗಳಿಂದ ಸತಾ ಕೃತಿಯ ಗುಣಮಟ್ಟ ಕಡಿಮೆ" 
ಯಾಗುವದು. ಹೀಗೆ ಸಂಶೋಧನಕೃತಿಗಳಲ್ಲಿ ಕೆಲವೊಂದು ನ್ಯೂನತೆಗಳು ನಿರಾತಂಕ ' 
ವಾಗಿ ನಿಂತಿರುವದಂ ತಿಳಿದುಬರುತ್ತದೆ. | 

ಸಂಶೋಧನೆ ವ್ಯಕ್ತಿನಿಷ್ಠವಾದುದಲ್ಲ, ವಸ್ತುನಿಷ್ಕವಾದಂದು. ವಸ್ತುನಿಷ್ಠ | 
ಸತ್ಯವನ್ನು ಪ್ರಕಟಿಸುವದು ಸಂಶೋಧಕನ ಗುರಿ. ಆದರೆ ಇತ್ತಿತ್ತಲಾಗಿ ಸಂಶೋ ' 
ಧನೆಯ ಮೂಲತತ್ವಗಳನ್ನು ಅರಿಯದವರು ಸಂಶೋಧನೆಯನ್ನು ಸಂಶೋಧಕರನ್ನು " 
ತಪ್ಪಾಗಿ ಅರ್ಥೈಸುವ ಕಾರ್ಯದಲ್ಲಿ ತೊಡಗಿದುದು ದುರದೃಷ್ಟಕರ. | 

ಸಂಶೋಧನೆಯಲ್ಲಿ ಕಲ್ಪನೆಗೆ ಅವಕಾಶವಿಲ್ಲ, ಊಹೆಗೆ ಅವಕಾಶವಿದೆ. ಇದ್ದ | 
ಸಾಮಗ್ರಿಯ ಬಲದಿಂದ ಸಂಶೋಧಕನು ಊಹೆಯನ್ನು ಮಂಡಿಸಬಹುದು. ಆದರೆ ' 
ಈ ಊಹೆ ಕಾಲಾನಂತರದಲ್ಲಿ ಸತ್ಯವಾಗಿ ಪರಿಣಮಿಸಬಹುದು, ಇಲ್ಲವೆ ಬಿದ್ದು ' 
ಹೋಗಬಹುದು. ಆ ಮಾತು ಬೇರೆ. ಒಂದು ಮಾತು ವಕಾತ್ರ ನಿಜ, ಇಂಥ ಊಹೆ ' ' 
ಗಳು ಸಂಬಂಧಿಸಿದ ಸಂಶೋಧನೆ ಮುಂದುವರೆಯಲು ದಾರಿಮಾಡಿಕೊಡುತ್ತವೆ 
ಆಲೋಚನಾಪರವಾದ ಇಂಥ ಕೆಲವು ಪ್ರಯತ್ನಗಳು ಕಳೆದ ದಶಕದಲ್ಲಿ ನಡೆದವು. " 
ಆದರೆ ಊಹೆ-ಕಲ್ಪನೆ-ನಿರ್ಣಯಗಳ ನಡುವಿನ ಅಂತರವನ್ನು ಅರಿಯಲಾರದವರು ' 
ಸಂಶೋಧನೆಯನ್ನು ತಪ್ಪಾಗಿ ಅಭಿಪ್ರಾಯಿಸುವಂತಾಯಿತಂ. 


A 


ಹೀಗಿದ್ದರೂ ಕಳೆದ ದಶಕದಲ್ಲಿ ರಚಿತವಾದ ಮೌಲಿಕ ಸಂಶೋಧನ ಗ್ರಂಥಗಳಿಗೆ 
ಕೊರತೆಯಿಲ್ಲವೆಂದು ಹೇಳಬಹುದು. ಕವಿರಾಜಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ 
(ಡಾ. ಎಂ. ಎಂ. ಕಲಬುರ್ಗಿ), ಹೊಸಗನ್ನಡದ ಅರುಣೋದಯ (ಡಾ. ಶ್ರೀನಿವಾಸ 
ಹಾವನೂರ), ಹೊಸಗನ್ನಡ ಸಾಹಿತ್ಯದ ಉದಯ ಕಾಲ (ಡಾ. ರಾ. ಯ. ಧಾರವಾಡ 
ಕರ), ಹೊಸಗನ್ನಡ ಸಾಹಿತ್ಯದಲ್ಲಿ ಅಲ್ಲಮಪ್ರಭು (ಡಾ. ಎಸ್‌. ಎಂ. ವ ಷಭೇಂದ್ರ 
ಸ್ವಾಮಿ), ದುರ್ಗಸಿಂಹನ ಪಂಚತಂತ್ರ ಸವೂಕ್ಷೆ (ಡಾ. ವರದರಾಜ ಹುಯಿಲಗೋಳ), 


11) ಕನ್ನಡ ಸಾಹಿತ್ಯದಲ್ಲಿ ಸಂಶೋಧನೆ ೮೧ 


ಕವಿರಾಜಮಾರ್ಗ ಪ್ರಶಸ್ತಿ (ಭೀಮರಾವ ಚಿಟಗಂಪ್ಲಿ), ಕನ್ನಡ ಹಸ್ತಪ್ರತಿಗಳ ಇತಿ 
ಹಾಸ (ಎಚ್‌. ದೇವೀರಪ್ಪ) ಮೊದಲಾದ ಸಂಶೋಧನ ಗ್ರಂಥಗಳು ಕಳೆದ ದಶಕದ 
ಸಂಶೋಧನೆಯ ಮೌಲಿಕತೆಯನ್ನು ಹೆಚ್ಚಿ ಸಿವೆ. 


ಈ ಮೇಲಿನ ಸಂಶೋಧನ ಗ್ರಂಥಗಳಲ್ಲಿ “ವಿಸ್ತಾರವಾದ ವ್ಯಾಸಂಗ, ಖಚಿತ 
ವಾದ ವಿಷಯ ಪರಿಜ್ಞಾನ, ಸಂಶೋಧನ ತತ್ವಗಳ ಗ್ರಹಿಕೆ, ಹೊಸದನ್ನು ಹೇಳ 
ಬೇಕೆನ್ನುವ ಹಂಬಲ” ಗಳೊಂದಿಗೆ ಅಪರ ಶ್ರದ್ಧೆ ಪರಿಶ್ರಮ ಹಾಗೂ 
ಸಂಶೋಧನೆಗೆ ತಲಸ್ಪರ್ಶಿಯಾದ ಆಕರಗಳ ಪರಿಶೋಧನೆ ಇರುವುದು ವಿದಿತವಾಗು 
ತ್ತದೆ. ಇದಲ್ಲದೆ ಡಾ. ಶಂ. ಬಾ. ಜೋಶಿ, ಡಾ. ಎಚ್‌. ತಿಪ್ಪೇರುದ್ರಸ್ವಾಮಿ, 
ಡಾ. ಎಲ್‌. ಬಸವರಾಜು, ಮೊದಲಾದವರ ಕೃತಿಗಳಲ್ಲಿಯೂ ಅಧ್ಯ ಯನದ ಶ್ರಿ 
ಪ್ರಾಮಾಣಿಕತೆ ಪರಿಶ್ರಮಗಳನ್ನು ಗುರುತಿಸ ಸುತ್ತೇವೆ. 


ಡಾ. ಶಂ. ಬಾ. ಜೋಶಿ, ಡಾ. ಎಂ. ಚಿದಾನಂದಮೂರ್ತಿ, ಡಾ. ಎಂ. ಎಂ. 
ಕಲಬುರ್ಗಿ ಅವರು ತಮ್ಮ ಕೆಲವು ಸಂಶೋಧನ ಲೇಖನ, ಅಭಿಪ್ರಾಯ ಹಾಗೂ 
ಗ್ರಂಥಗಳನ್ನು ಪ್ರಕಟಿಸುವಲ್ಲಿ ತೋರಿದ ಧೈರ್ಯ ಮೆಚ್ಚುವಂತಹದೂ ಅನುಕರಣೀ 
ಯವಾದುದೂ ಆಗಿದೆ. ಇಂಥ ಪ್ರಾವಕಾಣಿಕ ಧೈರ್ಯ ಮಾತ ಸಂಶೋಧನೆಯನ್ನು 
ಬದುಕಿಸುತ್ತದೆ, ಬೆಳಸುತ್ತ ದೆ; 

ಒಟ್ಟಿನಲ್ಲಿ ಮುಂದಿನ ದಶಕದ ಸಂಶೋಧನೆ, ಕಳೆದ ದಶಕದ ಸಂಶೋಧನ 
ಗ್ರಂಥ ಹಾಗೂ ಲೇಖನಗಳಲ್ಲಿ ಕಂಡುಬರುವ ನ್ಮೂನತೆಯ ಗುಂಜಂಗಳನ್ನು ಬಿಡಿಸಿ 
ಸ ಅಲ್ಲಿ ಮೂಡಿಬಂದ ಮೌಲಿಕತೆಯನ್ನು ಮೈ ಗೂಡಿಸಿಕೊಂಡು ಇನ್ನೂ 

ೈಶ್ಯವಾಗಿ ಬಿದ್ದಿ ರುವ ಅನೇಕ ವಿಷಯಗಳತ್ತ ಗಮನ ಹರಿಸುವುದು ಅವಶ್ಯವಿದೆ. 


ಪ್ರೀ ಅನಂತರಾನ್‌ ಜೋಷಿ ಅನಕೊಡನೆ ಒಂದು ಸಂದರ್ಶನ 4 


a ಐ: ವಾನಸಘಾಪಾರಾ 


[ಐವತ್ತೇಳು ವರ್ಷದ ಶ್ರೀ ಅನಂತರಾವ್‌ ಜೋಷಿ ಅವರು ವೃತ್ತಿರಂಗಭೂಮಿ 
ಕಲಾವಿದರು ಹಾಗೂ ಜಮಖಂಡಿಯ “ಶ್ರೀ ಗಜಾನನ ನಾಟಕ ಮಂಡಳಿ'ಯ ಮಾಲಿ |! 
ಕರು. ಕನ್ನಡನಾಡಿನ ರಂಗಭೂಮಿಯ ಇತಿಹಾಸಕ್ಕೆ ತನ್ನದೇ ಆದ ಕೊಡುಗೆ ನೀಡಂ _ 
ತ್ತಿರುವ ಈ ನಾಟಕ ಮಂಡಳಿಯ ಜೀವ-ಭಾವ ಶ್ರೀ ಜೋಷಿ ಅವರು. ಸರಳಸ್ವಭಾ | 
ವದ ಹಾಗೂ ಗಂಭೀರವಾಗಿ ಮಾತಾಡುಪ ಶ್ರೀ ಜೋಷಿ ಅವರು ಹುಟ್ಟುಕಲಾ ; 
ಎದರು : ತಮ್ಮ ಅಪೂರ ಸ ಕಲಾಪ್ರತಿಭೆಯಿಂದ ಪ್ರೇಕ್ಷಕರನ್ನು ರಂಜಿಸುವುದರೊಂದಿಗೆ 
ಕಲೆಯನ್ನೇ ನಂಬಿ ಬಾಳುವ ಇತರ ಕಲಾವಿದರಿಗೂ ಆಶ್ರಯವನ್ನಿತ್ತು ಬಹುಕಷ್ಟದಿಂದ ' 
ಹಿರಿಯರು ಕಟ್ಟಿಕೊಟ್ಟಿರುವ ಈ ನಾಟಕ ಸಂಸ್ಥೆಯನ್ನು ಉಳಿಸಿಕೊಂಡು ಬರು 
ತ್ತಿದ್ದಾರೆ. ನಾಟಕ ಪ್ರದರ್ಶನಕ್ಕೆ ಅಗತ್ಯವಿರುವ ಎಲ್ಲ ಸಾಮಾನು- ಸರಂಜಾಮು ' 
ಗಳನ್ನು ಒದಗಿಸಿಕೊಂಡಿರುವ ಇವರು ಹವಾಮಾನವನ್ನನುಸರಿಸಿ ಊರೂರು ತಿರುಗಿ 
ತಮಗೆ ಅಂಟಿ ಬಂದ ಕಲೆಯನ್ನು ಪ )ದರ್ಶಿಸುತ್ತಿದ್ದಾರೆ. ಒಮ್ಮೆ ಶಿವಮೊಗ್ಗಾ 
ಜಿಲ್ಲೆಯ ಬಿ. ಆರ್‌. ಪ್ರಾಜೆಕ್ಟಿನಲ್ಲಿ ಇವರು ನಾಟಕದ ಪ್ರದರ್ಶನದ ಡೇರೇ ಹಾಕಿ ' 
ದ್ದಾಗ ಶ್ರೀ ಜೋಷಿ ಹಾಗೂ ಅವರ ಇತರ ಕಲಾವಿದರನ್ನು ಸಂದರ್ಶಿಸುವ ಒಂದು | 
ಅವಕಾಶ ಲಭಿಸಿತು. ಆ ಸಂದರ್ಶನದಲ್ಲಿ ಪ್ರಧಾನವಾಗಿ ಹಿರಿಯರಾದ ಶ್ರೀ ಜೋಷಿ 
ಅವರೊಂದಿಗೆ, ಅವರು ನಡೆಸಿಕೊಂಡು ಬರುತ್ತಿರುವ ನಾಟಕ ಮಂಡಳಿಯ ಆಗು- 
ಹೋಗುಗಳನ್ನು ಹಾಗೂ ಕನ್ನಡ ರಂಗಭೂಮಿಯನ್ನು ಕುರಿತು ಕೆಲವು ವಿಷಯ ' 
ಗಳನ್ನು ಪ್ರಸ್ತಾಪಿಸಲಾಯಿಂತು. ಈ ಪ್ರಸ್ತಾಪದಲ್ಲಿ ಅವರು ನೀಡಿದ ವಿವರಗಳು 
ಹಾಗೂ ಇಂದಿನ ರಂಗಭೂಮಿಯನ್ನು ಕುರಿತಂತೆ ಅವರಂ ಪಟ ಸ ಅಭಿಪ್ರಾಯಗಳು 
ನಮ್ಮ ಸಮಕಾಲೀನ ರಂಗಭೂಮಿಯ ಸಂದರ್ಭದಲ್ಲಿ ಕೆಲವು ಗಮನಾರ್ಹ ಅಂಶ 
ಗಳನ್ನು ಒದಗಿಸುವುದರಿಂದ ಅವುಗಳನ್ನು ಸಂಕ್ಷಿಪ್ತವಾಗಿಯಾದರೂ ಓದುಗರೊಂದಿಗೆ ' 
ಹಂಚಿಕೊಳ್ಳಲು ಇಲ್ಲಿ ಪ್ರಯತ್ನಿಸಲಾಗಿದೆ.) 
ನಾನು : ನಮಸ್ಕಾರ, ಶ್ರೀ ಜೋಷಿ ಅವರಿಗೆ. £ 
ಶ್ರೀ ಜೋಷಿ . ನಮಸ್ಕಾರ, ನೀವ್ಯಾರು ಅಂತ ನೆನಪಿಗೆ ಬರಲಿಲ್ವಲ್ಲಾ ಸ ತೆ ' 
ನಾನು : ಇದೇ ಊರಿನಲ್ಲಿ ನಾಟಕದ ವಿಷಯವನ್ನು ಕುರಿತು ಓದುತ್ತಿರುವ 

ಒಬ್ಬ ವಿದ್ಯಾರ್ಥಿ, ನನ್ನ ಹೆಸರು ಕುಮಾರಸಾ ಸಮಿ ಅಂತ, ನಿನ್ನೆ 


ಶ್ರೀ ಅನಂತರಾವ್‌ ಜೋಷಿ ಅವರೊಡನೆ ಒಂದು ಸಂದರ್ಶನ ೮೩ 


ಶ್ರೀ ಜೋಷಿ : 


ನಾನು 


ಶ್ರೀ ಜೋಷಿ : 


ರಾತ್ರಿ ನಿಮ್ಮ ವಂಂಡಳಿಯವರು ಪ್ರದರ್ಶಿಸಿದ "ಬಸ್‌ ಕಂಡಕ್ಟರ್‌' 
ಎಂಬ ನಾಟಕವನ್ನು ನೋಡಿದೆ, ತುಂಬಾ ಚೆನ್ನಾಗಿ ಬಂತು. ಈ 
ಸಂತೋಷದ ವಿಷಯವನ್ನು ತಿಳಿಸುತ್ತಾ, ತಮ್ಮ ನಾಟಕ ಮಂಡ 
ಳಿಯ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಲು ತಮ್ಮಲ್ಲಿಗೆ ಬಂದಿದ್ದೇನೆ. 
ದಯವಿಟ್ಟು ತಾವು ಈ ಸಂಗತಿಗಳನ್ನು ತಿಳಿಸಿಕೊಡಬೇಕೆಂದು ಕೇಳಿ 
ಕೊಳ್ಳುತ್ತೇನೆ. 


ತುಂಬಾ ಸಂತೋಷ. ನನಗೆ ಬಲ್ಲಷ್ಟನ್ನು ತಿಳಿಸುತ್ತೇನೆ, ಮೊದಲು 
ಯಾವ ವಿಷಯಕ್ಕೆ ಬರೋಣ ? 


: ನಿಮ್ಮ ನಾಟಕ ಮಂಡಳಿ ನಡೆದು ಬಂದ ದಾರಿಯಿಂದ ಆರಂಭಿಸ 


ಬಹಂದಲ್ಲವೇ ? 


ಆಗಬಹುದು. ೧೯೩೫ರಲ್ಲಿ ನಮ್ಮ ಹಿರಿಯ ಸಹೋದರರಾದ 
ಶ್ರೀ ದತ್ತಂಭಟ್ಟರು ಈ ಸಂಸ್ಥೆಯನ್ನು ಸ ಆರಂಭಿಸಿದರು. ಈ ಸಂಸ್ಥೆ 
ಇಲ್ಲಿಯವರೆಗೆ ನೂರಾರು ನಾಟಕಗಳನ್ನು ಪ್ರದರ್ಶಿಸಿದೆ. ನಾವು 
ಕರ್ನಾಟಕದ ಎಲ್ಲಾ ಪ್ರಮುಖ ಸ್ಥಳಗಳಲ್ಲಿಯೂ ಅಲ್ಲದೆ, ಮಹಾ 
ರಾಷ್ಟ್ರ, ತಮಿಳನಾಡು ಮತ್ತು ಆಂಧ್ರದ ಕೆಲವು ಗಡಿಪ್ರದೇಶಗಳ 
ಲ್ಲಿಯೂ ನಾಟಕಗಳನ್ನು ಪ )ದರ್ಶಿಸಿದ್ದೇವೆ. ನಾವು ಪ್ರಾರಂಭದಲ್ಲಿ 


ಹೆಚ್ಚಾಗಿ ಪೌರಾಣಿಕ ನಾಟಕಗಳನ್ನು ಆಡುತ್ತಿದ್ದೆವು. ಅಂದಿನ 


ಕಾಲಕ್ಕೆ ಪೌರಾಣಿಕ ನಾಟಕಗಳಿಗೆ ಹೆಚ್ಚಿನ ಪ್ರೋತ್ಸಾಹವಿತ್ತು; ಜನ 
ತತ್ರೆಯೇ ಸೇರುತ್ತಿತ್ತು. ಪೌರಾಣಿಕ ನಾಟಕಗಳ ಭವ್ಯ ರಂಗ 
ಸಜ್ಜಿಕೆ ನೋಡುಗರನ್ನು ಮೂಕರನ್ನಾಗಿಸುತ್ತಿತ್ತು. ಇಡೀ ರಾತ್ರಿ 
ಯೆಲ್ಲಾ ಪ್ರೇಕ್ಷಕರನ್ನು ಸೆರೆಹಿಡಿಯುತ್ತಿದ್ದ ಕಲಾವಂತಿಕೆ ಪೌರಾಣಿಕ 
ನಾಟಕಗಳಿಗೆ ಲಭಿಸಿತ್ತು. ಆದರೆ, ಬರಬರುತ್ತ ಸಾವರಾಜಿಕ 
ನಾಟಕಗಳಿಗೆ ಹೆಚ್ಚಿನ ಒಲವು ತೋರಿ ಪೌರಾಣಿಕ ನಾಟಕಗಳಂ 
ಕಡಿಮೆಯಾದವು. ಪ್ರೇಕ್ಷಕರ ಬದಲಾದ ಅಭಿರುಚಿಗೆ ತಕ್ಕಂತೆ 
ನಾವೂ. ಸಹ ಬದಲಾಗುವುದು ತೀರಾ ಅನಿವಾರ್ಯವಾಯಿತು. 
ಅದರಿಂದಾಗಿ ಜನಪದ ಹಾಗೂ ಸಾಮಾಜಿಕ ಕಥೆಗಳನ್ನು ಅಳವಡಿಸಿ 
ನಾಟಕಗಳನ್ನು ಪ್ರದರ್ಶಿಸಲು ಪ್ರಾರಂಭಿಸಿದೆವು. ಮನರಂಜನೆ 
ಯನ್ನೇ ಪ್ರಧಾನವಾಗಿ ಬಯಸಿ ಬರುವ ಪ್ರೇಕ್ಷಕರಿಗೆ ಸಂಸ್ಕೃತಿ 
ಯನ್ನುಳ್ಳ ಪೌರಾಣಿಕ, ಚಾರಿತ್ರಿಕ ನಾಟಕಗಳು ಬೇಡಾದುವು. 
ದಣಿದ ಶರೀರಕ್ಕೆ ಹಾಯೆನಿಸುವ ಹಾಸ್ಯ ಅವರಿಗೆ ಬೇಕು. ಸರಳ 
ವಾದ ಕಥೆ, ಸರಸವಾದ ಪಾತ್ರ ಹಾಗೂ ಸುಂದರವಾದ ದೃಶ್ಯ 


೮೪ 


ಕರ್ನಾಟಕ ಭಾರತಿ 


ಗಳನ್ನು ಮಾತ್ರ ಬಯಸುವ ಪ್ರೇಕ್ಷಕವೃಂದ ಹೆಚ್ಚಾಯಿತು. 
ನೋಡುಗರಿಗೆ ಯಾವುದು ಅಗತ್ಯವೋ ಅದು ನಮಗೂ ಅಗತ್ಯ, 
ಅಲ್ಲವೆ ? ಆದುದರಿಂದಲೇ ಅವರು ಬಯಸುವುದಕ್ಕೆ ತಕ್ಕಂತೆ 
ನಾಟಕಗಳನ್ನು ಬರೆಸುತ್ತೇವೆ, ಅದನ್ನು ಅವರಿಗೆ ಒಪ್ಪುವ ರೀತಿ 
ಯಲ್ಲಿ ಪ್ರದರ್ಶಿಸುತ್ತೇವೆ. 

ನಾವು ಪ್ರದರ್ಶಿಸಿದ ಜನಪ್ರಿಯ ನಾಟಕಗಳು: `ಶ್ರೀಸತ್ಮ 
ನಾರಾಯಣಮಹಾತ್ಮೆ',  "ಟಿಪ್ಪುಸುಲ್ತಾನ್‌', `ದೀಪಾವಳಿ' 
ಮುಂತಾದುವು. ಮೈಸೂರಿನ ಕಡೆ 'ದೀಪಾವಳಿ' ನಾಟಕವು 
ನೂರಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಕಂಡಿದೆ. ಈ ನಾಟಕಗಳಲ್ಲದೆ, 
“ರತ್ನಮಾಂಗಲ್ಯ', "ಲಂಬಾಣಿಹುಡಂಗಿ', "ಬಸ್‌ಕಂಡಕ್ಟರ್‌' 
ಮುಂತಾದ ನಾಟಕಗಳನ್ನು ಜನ ಮೆಚ್ಚಿಕೊಂಡಿದ್ದಾರೆ. ನಾಟಕ 
ಗಳನ್ನು ಪ್ರದರ್ಶಿಸುವುದಕ್ಕೆ ಅಗತ್ಯವಿರುವ ಎಲ್ಲಾ ಸಾಮಗ್ರಿಗಳನ್ನು 
ಒದಗಿಸಿಕೊಂಡಿದ್ದೇವೆ. ಮಳೆಗಾಲದಲ್ಲಿ ಬಿಟ್ಟು ಮಿಕ್ಕೆಲ್ಲಾ ಕಾಲ 
ದಲ್ಲಿ ಡೇರೇ ಕಟ್ಟಿ ನಾಟಕಗಳನ್ನು ಪ್ರದರ್ಶಿಸುತ್ತೇವೆ. ಮಂಳಗಾಲ 
ದಲ್ಲಿ ಎಲ್ಲಾ ವ್ಯವಸ್ಥೆಗಳಿರುವ ರಂಗಮಂದಿರಗಳು ದೊರೆತರೆ 
ನಾಟಕಗಳನ್ನು ಆಡುತ್ತೇವೆ. ನಮ್ಮ ಸಂಸ್ಥೆಯಲ್ಲ ಸುಮಾರು 
ಹದಿನೆಂಟು ಮಂದಿ ಕಲಾವಿದರಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ 
ನಾವೆಲ್ಲರೂ ಕಷ್ಟನಷ್ಟಗಳನ್ನು ಅನುಭವಿಸಿದ್ದೇವೆ." ಒಮ್ಮೊಮ್ಮೆ 
ಕಲಾವಿದರೆಲ್ಲರೂ ಉಪವಾಸವಿದ್ದುದುಂಟು. ಆದರೂ ದಿಕ್ಕೆಡದೆ 
ಹ್ಯಾಗೋ ಸಾವರಿಸಿಕೊಂಡು ಈ ಮಂಡಳಿಯನ್ನು ಬೆಳೆಸಿಕೊಂಡು 
ಬರುತ್ತಿದ್ದೇವೆ. ನಮ್ಮ ನಾಟ್ಯಕಲೆ ಪ್ರದರ್ಶನಗೊಳ್ಳುವುದು 
ಜನರಿಗಾಗಿ. ಜನರು ಆನಂದಗೊಂಡರೆ ನಮಗೆ ಒಂದು ತುತ್ತು 
ಅನ್ನ, ಇಲ್ಲದಿದ್ದರಂತೂ ಹೊಟ್ಟೇಮೇಲೆ ತಣ್ಣೀರು ಬಟ್ಟೆ. 
ಈವರೆಗೆ ನಾಟಕಾಭಿಮಾನಿಗಳೆಲ್ಲರೂ ನಮ್ಮ ನಾಟಕಗಳನ್ನು ಮೆಚ್ಚಿ | 
ದ್ದಾರೆ; ಕಷ್ಟಕಾಲದಲ್ಲಿ ಹಣಸಹಾಯ ನೀಡಿ ಪ್ರೋತ್ಸಾಹಿಸಿದ್ದಾರೆ. ' 
ಅವರೇ ಇಂದಿಗೂ ಈ ಸಂಸ್ಕೆ ಜೀವಂತವಾಗಿರಲಿಕ್ಕೆ ಕಾರಣರು. 


EMSS ಆಕರ ಇವಳ RL ಕ ಲ್‌ ಕ್‌ ಟ್‌ ಕ್‌ 
NL PNET EE * ಗೇ 39 ಭಧಾಸಗು-ಗಾಕಾಗ್ಯ ಆಕಾ ಒಂ , OO -. 7”... ಎ ಈ - 


ches 


ಹವಗ ಗಹ ಬಯ 


NN ಆಳಿ ಸತ್‌ 


: ನಿಮ್ಮ ನಾಟಕಮಂಡಳಿಗೆ ಸರಕಾರದ ಪ್ರೋತ್ಸಾಹವಿಲ್ಲವೆ ? 
; ಎಲ್ಲಿ ಬಂತು. ಯಾವ ಕಾಲಕ್ಕೂ ನಮಗೆ ಪ್ರೇಕ್ಷಕರೇ ಶ್ರೀ ರಕ್ಷೆ. 


ನಾವು ಈ ಸಂಸ್ಥೆ ಸ್ಥಾಪಿಸಿ ನಾಲ್ವತ್ತೇಳು ವರ್ಷಗಳೇ ಕಳೆದಿದ್ದರೂ 
ಸರಕಾರ ನಮಗೆ ಯಾವುದೇ ರೀತಿಯ ಪ್ರೋತ್ಸಾಹ ನೀಡಿಲ್ಲ. ರಂಗ 
ತಂಡಗಳೆಂದರೆ ಏನೋ. ನಿರ್ಲಕ್ಷ್ಯ, ಏನೋ ಕೀಳು ಧೋರಣೆ. ' 
ಇದರಿಂದಾಗಿಯೇ ನಾವು ನಮ್ಮ ವೃತ್ತಿ ರಂಗಭೂಮಿ ಹೊಸಹೊಸ 


ಶ್ರೀ ಅನಂತರಾವ್‌ ಜೋಷಿ ಅವರೊಡನೆ ಒಂದು ಸಂದರ್ಶನ ೮೫ 


ನಾನು 


ಶ್ರೀ ಜೋಷಿ : 


ನಾನು 


ಶ್ರೀ ಜೋಷಿ ; 


ತಾಗಿ ಬೆಳೆಯುವುದಕ್ಕೆ ತುಂಬಾ ಕಷ್ಟ ಎಂದು ಹೇಳುತ್ತಾ ಬಂದಿರು 
ವುದು. ಈ ವರಾತು ಇನ್ನೂ ಯರಾರ ಕಿವಿಗೂ ಬಿದ್ದಿಲ್ಲ. ಸರ 
ಕಾರದ ಸಹಾಯವಿದ್ದಲ್ಲಿ ಯಾವುದೇ ನಾಟಕ ತಂಡದವರೂ ಬೆಳೆ 
ಯಲು. ಸಾಧ್ಯ. ದಿನಕಳೆದಂತೆ ಪ್ರೇಕ್ಷಕರು ಹೊಸಹೊಸದನ್ನು 
ಬಯಸಿ ಬರುತ್ತಾರೆ, ಅವರು ಬಯಸಿದ್ದನ್ನು ನಾವು ತಂದುಕೊಡಲು 
ಈ ಕಾಲದಲ್ಲಂತೂ ಸಾಧ್ಯವಾಗುವದಿಲ್ಲ. ಆಗ ಸಹಜವಾಗಿ ಪೆ ್ರೋಕ್ಷಕ 
ಆಕರ್ಷಕ ವರಾಧ್ಯಮಗಳಿಗೆ ಮಾರು ಹೋಗುತ್ತಾನೆ. ಹೀಗಾದಾಗ 
ನಮ್ಮ ಸಾಂಪ್ರದಾಯಿಕ ರಂಗಭೂಮಿ ಬೆಳೆಯಲು ಸಾಧ್ಯವೆ? 
ಹೀಗೆಂದ ವಕಾತ್ರಕ್ಕೆ ಯಾವುದೇ ನಾಟಕಮಂಡಳಿಗೆ ಸರಕಾರದ 
ಪ್ರೋತ್ಸಾಹ ದೊರೆತಿಲ್ಲ ಎಂದಲ್ಲ. ದೊರೆತಿದೆ. ಆದರೆ, ದಿನೇ 
ದಿನೇ ಮುಚ್ಚುವ ಸ್ಥಿತಿಗೆ ಬರುತ್ತಿರುವ ಬಡ ನಾಟಕಮಂಡಳಿಗಳಿಂದ 
ಸರಕಾರ ಏಕೋ ಏನೋ ದೂರವಿದೆ. ಒಮ್ಮೆ, ನಮ್ಮ ನಾಟಕ 
ವಂಂಡಳಿಗೆ ಸರಕಾರದ ಪ್ರೋತ್ಸಾಹ ಒದಗುವುದರಲ್ಲಿತ್ತು. ಆದರೆ, 
ನಮ್ಮ ಹಣೆಬರಾನೋ ಏನೋ ಕೆಲವು ಕಾರಣಗಳಿಂದಾಗಿ ಅದು 
ಕೈಗೆ ದಕ್ಕಲಿಲ್ಲ, ಒಟ್ಟನಲ್ಲಿ, ನಾಟಕಗಳು ಚೆನ್ನಾಗಿ ನಡೆದರೆ ನಮ್ಮ 
ಬಾಳು ನಡೆಯುತ್ತೆ. ಇಲ್ಲದಿದ್ದರೆ ನಮ್ಮ ಬಾಳು ಯಾವತ್ತಿಗೂ 
ಗೋಳು. 


: ಕಲಾಸೇವೆಗಾಗಿಯೇ ವಜುಡಿಪಾಗಿರಂವ ನಿಮ್ಮಂತಹ ಕಲಾವಂತರಿಗೆ 


ಸರಕಾರದ ಪ್ರೋತ್ಸಾಹ ಸಿಗದಿದ್ದುದು ನಿಜಕ್ಕೂ ವಿಷಾದನೀಯ. 
ಈಗಲಾದರೂ ಸರಕಾರ ನಿಮ್ಮ ಸೇವೆಗೆ ಮಾನ್ಯತೆ ನೀಡಿ, ನಿಮ್ಮ 
ಕಲೆ ಹಾಗೂ ಕಲಾಮಂಡಳಿಯ ಬೆಳವಣಿಗೆಗೆ ಸಹಕಾರಿಯಕಾದೀತೆಂದು 
ನಂಬುತ್ತೇನೆ. 
ಏನೋ... ಎಂತೋ.. ? ಈಗ ಮತ್ಯಾವ ವಿಷಯ ಕೇಳಬೇಕು 
ಅಂತಿದ್ದೀರಿ ? 


: ನಿಮ್ಮ ಪ್ರಕಾರ ರಂಗಭೂಮಿ ಅಂದು ಹೇಗಿತ್ತು ? ಇಂದು ಹೇಗಿದೆ? 


ಅಂದಿಗೂ ಇಂದಿಗೂ ತುಂಬಾ ಬದಲಾಗಿದೆ. ಒಂದು ಸಂಸ್ಕೃತಿ, ಘನತೆ 
ಅಂದಿನ ರಂಗಭೂಮಿಯ ಜೀವಾಳವಾದರೆ, ಇಂದಿನವರಿಗೆ ನಾಗರಿ 
ಕತೆ, ವೈಚಾರಿಕತೆ ಮುಖ್ಯವಾಗಿದೆ. ಅಂದು ದೇಶೀಕಲೆಗಳಿಗೆ 
ಮಹತ್ವ ಹೆಚ್ಚಾಗಿದ್ದರೆ, ಇಂದು ಪಾಶ್ಚಾತ್ಯ ಅನುಕರಣೆಗೆ ಹೆಚ್ಚಿನ 
ಮನ ಣೆ ದೊರೆತಿದೆ. ಅಂದು ಸಾಭಿನಯ, ಕಲಾಯುಕ್ತ ನಾಟಕ 
" ಫಿ ೮ 
ಗಳು ಹೆಚ್ಚು. ಅಂದಿನ ನಾಟಕಗಳ ಪ್ರಪಂಚ ವೈವಿಧ್ಯಮಯ. 
ಹೆಚ್ಚಾಗಿ ಅಂದು ಪೌರಾಣಿಕ ನಾಟಕಗಳೇ ಪ್ರದರ್ಶಿತಗೊಳ್ಳು 


೮೬ 


ಕರ್ನಾಟಕ ಭಾರತಿ 


ತ್ತಿದ್ದುದರಿಂದ ಭವ್ಯವಾದ ರಂಗಸಜ್ಜಿಕೆಗಳಿಗೆ ಹೆಚ್ಚು ಗಮನ 
ನೀಡಲಾಗುತ್ತಿತ್ತು. ಇಂದು ಜಾರಿಯಲ್ಲಿರುವ ಬೆಳಕಿನ ತಾಂತ್ರಿಕ 
ವ್ಯವಸ್ಥೆ ಅಂದಿರಲಿಲ್ಲ. ಸಂಗೀತಕ್ಕೆ ಅಂದಿನ ನಾಟಕಗಳಲ್ಲಿ ಹೆಚ್ಚಿನ 
ಸ್ಥಾನವಿತ್ತು. ಸಂಗೀತ ಹಾಗೂ ಅಭಿನಯಗಳೆರಡರಲ್ಲಿಯೂ ಪರಿ 
ಶ್ರಮವುಳ್ಳ ಕಲಾವಿದರಿದ್ದರು. ರಂಗವೇದಿಕೆಯ ಮೇಲೆ ಸ್ವತಃ 
ನಟರೇ ಹಾಡಿ ಅಭಿನಯಿಸಬೇಕಾಗಿತ್ತು. ಆದರೆ, ಇಂದು ಎರಡಾಣೆ 
ಭಾಗ ಸಂಗೀತವಿದೆ ಸಾಕು. ನಮಗೆ ಸಂಗೀತ ಅನಿವಾರ್ಯ. ಇವರಿಗೆ 
ಸಂಗೀತ ಭಾಗಶಃ. ನಮ್ಮ ಸಂಗೀತ ಶಾಸ್ತ್ರಿ ಠೀಯವಾಗಿದ್ದರೆ ಈಗ 
ಜಾನಪದೀಯ ದಾಟಿ ಅಥವಾ ಚಲನಚಿತ್ರದ ಮೋಹಕ ಸಂಗೀತಕ್ಕೆ 
ಹೆಚ್ಚಿನ ಬೆಲೆ. ನಮ್ಮ ಕಾಲಕ್ಕೆ ಹಾಸ್ಯ ಪ್ರಧಾನವೆನಿಸಿದ್ದರೂ ಅದಕ್ಕೆ 
ಒಂದು ಮಿತಿ ಇತ್ತಿ. ಇಂದು ಹಾಸ್ಯ ಇದೆ; ಮಿತಿಯಿಲ್ಲ ಎನಿ 
ಸುತ್ತದೆ. 


ಅಂದಿಗೂ ಇಂದಿಗೂ ನಮ್ಮ ರಂಗಭೂಮಿಯಲ್ಲಿ ಸಾಕಷ್ಟು 
ಅಂತರವಿರುವುದಕ್ಕೆ ಕಾರಣ, ಪ್ರೇಕ್ಷಕರ ಬದಲಾಗಿ ಅಭಿರುಚಿ. 
ನಮ್ಮ ಸಾಮಾನ್ಯ ಬದುಕಿನಲ್ಲಿ ತೋರಿದ ಹಲವು ಹೊಸತನ 
ಗಳಿಂದಾಗಿ ಈ ರೀತಿಯ ಹೊಸ ಬದಲಾವಣೆಗಳು ಕಾಣಿಸಿಕೊಂಡವು 
ನಿಜ. ಆದರೆ, ಪರಂಪರಾಗತವಾದ ಮೌಲ್ಯಗಳನ್ನು ಉಳಿಸಿಕೊಂಡು 
ಬಂದಿರುವ ಸಾಂಪ್ರದಾಯಿಕ ರಂಗಭೂಮಿಯನ್ನು ಒಕ್ಕಣ್ಣಿನಿಂದ 
ನೋಡುವುದು ಸರಿಯೇ ? ಕೆಲವು ಜನಪ್ರಿಯ ಮಾಧ್ಯಮಗಳು ತಲೆ 
ಎತ್ತಿದಂತೆ ನಮ್ಮ ರಂಗಭೂಮಿಯ ಸ್ಥಾನ ಆತಂಕದ ಸ್ಥಿತಿಯಲ್ಲಿತ್ತು. 
೧೯೩೩ ರಿಂದ ೧೯೫೦ರ ವರೆಗೆ ರಂಗಭೂಮಿಯ ಪರಿಸ್ಥಿತಿ ತೀರಾ 
ಗಂಭೀರವಾಗಿತ್ತು. ಮುಂದೆ ಹವ್ಯಾಸಿ ತಂಡಗಳು ಹುಟ್ಟಿ ಕೊಂಡಿದ್ದ 
ರಿಂದ ಈ ಆತಂಕದ ಪರಿಸ್ಥಿತಿ ಎಷ್ಟೋ ಸುಧಾರಿಸಿತು. ಒಟ್ಟಿ ನಲ್ಲಿ, 
ನಮ್ಮ ಅಂದಿನ ರಂಗಭೂಮಿ ಇಂದು ಸಿಗುವುದು ವಿರಳ. ಅಂದಿನ 
ಕಾಲದಲ್ಲಿ ದೊರಕುತ್ತಿದ್ದ 'ಆತ್ಮಸಂತೋಷ' ಇಂದಿಲ್ಲ. ಅಂದಿನ 
ಕಲಾವಿದರು "ಆತ್ಮಸಂತೋಷಕ್ಕೆ' ಹೆಚ್ಚು ವಂಹತ್ತ « ನೀಡಿ ಅಭಿ 
ನಯಿಂಸುವುದು ಕಂಡುಬಂದರೆ ಇಂದು ವ್ಮಾವಹಾರಿಕ ವಿಚಾರಗಳಿಗೆ 
ಮಹತ್ವ ದೊರೆಯುತ್ತಿದೆ. - ಇದು ತಪ್ಪು ಎಂದಲ್ಲ. ಅಭಿರುಚಿ 
ಹಾಗೂ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಅನಿವಾರ್ಯ. ಹೊಸ ಹೊಸ 
ಪ್ರಯೋಗಗಳಿಗೆ ಇಂದು ಹೆಚ್ಚಿನ ಪ್ರೋತ್ಸಾಹ ದೊರಕುತ್ತಿದೆ. 
ಅಭಿನಯಗಳನ್ನು ಕಲಿಸುವ ಶಾಲೆಗಳು ನಡೆದಿವೆ. ಈ ಪ್ರಯತ್ನ 
ದಲ್ಲಿ ಶ್ರೀ ಸುಬ್ಬಣ್ಣ ಅವರ ಸಾಧನೆ ದೊಡ್ಡದು. ಅವರು ಕಟ್ಟಿ ಸ್ಸ್‌ 


ಶ್ರೀ ಅನಂತರಾವ್‌ ಜೋಷಿ ಅವರೊಡನೆ ಒಂದು ಸಂದರ್ಶನ ೮೭ 


ನಾನು 


ಶ್ರೀ ಜೋಷಿ : 


ನಾನು 


ಬೆಳೆಸುತ್ತಿರುವ ರಂಗಭೂಮಿ ಬಹು ಸುಂದರ. ಅಲ್ಲಿ ರಂಗಭೂಮಿಯ 
ಬಗೆಗೆ ತರಗತಿಗಳು, ಪ್ರಯೋಗಗಳು, ವಿಚಾರಗಳು ನಡೆಯುತ್ತಿವೆ. 
ಒಟ್ಟಾರೆ, ಅಂದಿಗಿಂತಲೂ ಇಂದು ರಂಗಭೂಮಿ ವಿಸ್ತಾರವಾಗಿ ಬಳೆ 
ಯುತ್ತಿದೆ ಎಂಬುದು ಯಾರಿಗಾದರೂ ಸಂತಸ ತರುವ ಸಂಗತಿಯೆ. 


: ರಂಗಭೂಮಿ ಕಲಾವಿದರ ಬದುಕು ಅಂದಿಗಿಂತ ಇಂದು ಸುಧಾ 


ರಿಸಿದೆಯೆ ? 


ಅಂದಿಗಿಂತಲೂ ಹೆಚ್ಚಾಗಿ ಇಂದು ಕಲಾವಿದರು ಮುಳ್ಳಿನ ಹಾಸಿಗೆ 
ಯಲ್ಲಿ ಹೊರಳಾಡಿ ತಮ್ಮ ಬದುಕನ್ನು ನೂಕುತ್ತಿದ್ದಾರೆ. ಅಂದು 
ನಾಟಕಕಲೆಯನ್ನು ಮೆಚ್ಚಿಕೊಳ್ಳುವ ಅಪಾರ ಜನರಿದ್ದರು. ಬೇರೆ 
ಮನರಂಜನಾ ಮಾಧ್ಯಮಗಳಿಲ್ಲದ ಅಂದಿನ ಕಾಲಕ್ಕೆ ನಾಟಕಗಳು 
ಚೆನ್ನಾಗಿ ನಡೆದು ನಮ್ಮ ಬದುಕು ಸರಾಗವಾಗಿ ನಡೆಯುತ್ತಿತ್ತು. 
ಇಂದಾದರೊ, ದಿನದಿನಕ್ಕೂ ಆಕರ್ಷಕ ಮಾಧ್ಯವಂಗಳು ತಲೆ 
ಎತ್ತುತ್ತಿರುವುದರಿಂದ ನಮ್ಮ ವೃತ್ತಿ ರಂಗಭೂಮಿ ಪ್ರೇಕ್ಷಕರನ್ನು 
ಕಳೆದುಕೊಳ್ಳುತ್ತಿದೆ. ಪ್ರೇಕ್ಷಕರೇ ಬರದಿದ್ದರೆ ನಾಟಕ ಪ್ರದರ್ಶನ 
ಯಾರಿಗಾಗಿ ನಡೀಬೇಕು, ಹೇಳಿ? ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ 
ಕೊಂಡು ಬರುವ ಪ್ರತಿನಿಧಿಗಳಾಗಂವ ಹಾಗೂ ನೊಂದ ಮನಸ್ಸಿಗೆ 
ಕ್ಷಣವಾದರೂ ಹಿತವನ್ನುಂಟಂವರಾಡುವ ನಾವು ನಿಜ ಜೀವನದಲ್ಲಿ 
ಸಂತಸಗೊಂಡಿರುವ ದಿನಗಳು ಅತ್ಯಲ್ಪ. ನೋಡಿ: ಎಲ್ಲರ ಬಾಳಿ 
ನಲ್ಲಿಯೂ ಒಂದೊಂದು ಕಲೆ ಇರುತ್ತದೆ; ಅದನ್ನು ಗುರುತಿಸುವ 
ಪ್ರೋತ್ಸಾಹಿಸುವ ಮನೋಭಾವವನ್ನು ಹೆಚ್ಚು ಮಂದಿ ಬೆಳೆಸಿ 
ಕೊಂಡಾಗ ಕಲೆಯ ವ್ಯಾಪಕ ಬೆಳವಣಿಗೆ ಸಾಧ್ಯ, ಕಲಾವಿದನಾಗಿ 
ನಾನು ಹೇಳುವ ಒಂದೇ ಒಂದು ಕಡೆಯವರಾತೆಂದರೆ: ಕಲಾವಿದ 
ರನ್ನು ಕೀಳಾಗಿ ಕಾಣಬೇಡಿರಿ, ಅವರಿಗೂ ಸಹ ನಮ್ಮಂತೆಯೇ 
ಒಂದಂ ಬದುಕಿದೆ ಎಂಬುದನ್ನು ವಠಾತ್ರ ಮರೆಯಬೇಡಿರಿ. 
ಇದೊಂದು ಮಾತನ್ನಾದರೂ ಎಲ್ಲರೂ ತಿಳಿದುಕೊಂಡರೆ ನಮ್ಮ 
ಬಾಳು.ಎಷ್ಟೋ ಸುಧಾರಿಸುತ್ತದೆ. 


: ನೀವು ಹೇಳಿದಂತೆ ಕಲಾವಿದರ ಬದುಕು ಸಾಕಷ್ಟು ಸುಧಾರಿಸಿಲ್ಲ. 


ಸರಕಾರ ಈ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತಿದ್ದರೂ ಅದು ಸಾಲದಾಗಿದೆ. 
ಸರಕಾರದ ಪ್ರೋತ್ಸಾಹ ಕಲಾವಿದರಿಗೆ ಹಾಗೂ ಕಲಾಮಂಡಳಿಗಳಿಗೆ 
ನಿರಂತರ ಇರಬೇಕಾದಂದು. ನೀವು ಕಡೆಯಲ್ಲಿ ಹೇಳಿದ ಒಂದು 
ವರಾತಂ ನಮ್ಮ ಈಗಿನ ಕಲಾಸಕ್ತಿ ಯಾವ ಬಗೆಯದು ಎಂಬುದನ್ನು 
ತೋರಿಸುತ್ತದೆ. ಕಲಾವಿದರನ್ನು ಕೀಳಾಗಿ ಕಾಣಂವ ಪ್ರವೃತ್ತಿ 


೮೮ 


ಶ್ರೀ ಜೋಷಿ : ಅಗತ್ಯವಾಗಿ ಬನ್ನಿರಿ. ನಮಸ್ಕಾರ. 


ಕರ್ನಾಟಕ 


ಇಂದಿಗೂ ಉಳಿದುಕೊಂಡಿರುವುದು ನಮ್ಮ ಒಂದು ದೊಡ್ಡ ದುರಂತ. 
ಎಲ್ಲಿಯವರೆಗೆ ಕಲೆ ಹಾಗೂ ಕಲಾವಿದರಲ್ಲಿ ಗೌರವಭಾವನೆಗಳನ್ನು 
ಉಳಿಸಿ ಬೆಳೆಸಿಕೊಳ್ಳು ವುದಿಲವೋ ಅಲ್ಲಿಯವರೆಗೆ ಈ ದುರಂತವನ್ನು | 
ತಪ್ಪಿಸಲಿಕ್ಕೆ ಸಾಧ್ಯ ಘಃ ಇಲ್ಲವೇನೋ ಎನಿಸುತ್ತಿದೆ. ತ 
ಈ ದಿವಸ ನಿಮ್ಮೊಂದಿಗೆ ಕಳೆದ ಕೆಲವು ಕ್ಷಣಗಳು ತಂ ಬೆ 


ಯುಳ್ಳದ್ದು. ನನಗೆ ತಿಳಿಯದ ಎಷ್ಟೋ ಅಂಶಗಳನ್ನು ತಳಸ 


ನನ್ನಲ್ಲಿ ಕುತೂಹಲವನ್ನುಂಟು ಮಾಡಿದ್ದೀರಿ...... ನಿಮ್ಮೊಂದಿಗೆ" 
ಮತ್ತಷ್ಟೂ ಮಾತನಾಡಬೇಕೆನಿಸುತ್ತಿದೆ. ಆದರೆ, ನಿಮಗೆ ಸಂಜೆಯ 
ನಾಟಕ ಪ್ರದರ್ಶನದ ಸಿದ  ತೆಯಿರವುದರಿಂದ ಅದಂ ಸಾಧ್ಯವಿ 4 
ದಾಗಿದೆ. ಮತ್ತೊಮ್ಮೆ ತಮ ಎನ್ನಿ ಭೇಟವಕಾಡಲು ಇಚ್ಚೆ ಸುತ್ತೆ ನೆ. 
ಬರುತ್ತೇನೆ. ನಮಸ್ಕಾ ರ. 


ಶ್ರೀಮತಿ: ಓರ್ವ ಜೈನ ಕವಯಿತ್ರಿ 


ಎಂ. ಎ. ಜಯಚಂದ್ರ 


ಕವಿ ನೇಮರಸನ ಕಾವ್ಯಗಳು ಎರಡು. ಒಂದು ಸುದರ್ಶನ ಚರಿತೆ, 

ಮತ್ತೊಂದು ಲೋಭದತ್ತ ಚರಿತೆ.೨ ಸುದರ್ಶನ ಚರಿತೆಯಿಂದ ಕವಿಯ ಕಾಲ 
ಕ್ರಿ. ಶ. ೧೪೮೪ ಎಂದು ತಿಳಿಯುವುದು. * ಲೋಭದತ್ತ ಚರಿತೆಯಲ್ಲಿ ಪೂರ್ವಕವಿ 
ಗಳನ್ನು ನೆನೆಯುವ ಪದ್ಯ ಹೀಗಿದೆ 

ಶ್ರೀಮತಿಯನು ಹಂಪನ ನಾಗಚಂದ್ರನ 

ನೇವಿಂಯನಗ್ಗ ಳಯ್ಯನನು | 

ರಾಮಣೀಯದ ಪೊನ್ನ ರನ್ನ ಜನ್ನನ ನೆನೆ 

ದೀ ಮಹಾಕೃತಿಯ ಪೇಟುವೆನು ॥ (೧-೧೩) 


ಹಂಪ, ನಾಗಚಂದ್ರ, ನೇಮಿ, ಅಗ್ಗಳ, ಪೊನ್ನ, ರನ್ನ, ಜನ್ನ-ಈ ಮಹಾಕವಿ 
ಗಳ ಪಂಕ್ತಿಯಲ್ಲಿ "ಶ್ರೀಮತಿ' ಯನ್ನು ನೇಮರಸ ಸ್ಮರಿಸಿದ್ದಾ ನೆ. ಆದ್ದರಿಂದ 
“ಶ್ರೀಮತಿ' ಗಣ್ಣ ಕವಿ ಅಥವಾ ಕವಯಿತ್ರಿ ಆಗಿರಬೇಕು. ಹೆಸರು ಸ್ತ್ರೀಸೂಚಕ 
ದಂತಿರುವುದರಿಂದ ಶ್ರೀಮತಿ ಕವಯಿತ್ರಿ, ಎಂದೇ ಭಾವಿಸಬಹುದು. ಉಪಲಬ್ಧ 
ಇತರ ಜೆ ೈನ ಕ ೃತಿಗಳಲ್ಲಿ ಈಕೆಯ ಉಲ್ಲೇಖ ಎಲ್ಲೂ ಕಂಡುಬರುವುದಿಲ್ಲ. 


ಆದರೆ ಸು. ಕ್ರಿ. ಶ. ೧೨೨೫ ರಲ್ಲಿದ್ದ ರಾಘವಾಂಕನ ಕೃತಿಯೊಂದರಲ್ಲಿ ಆನು 
ಷಂಗಿಕವಾಗಿ ಈಕೆಯ ಪ್ರಸ್ತಾಪ ಬಂದಿದೆ. ರಾಘವಾಂಕನ ಸೋಮನಾಥ ಚಾರಿತ್ರದ*್‌ 
ಕಥಾನಾಯಕ ಆದಯ್ಯ. ಈತ ಜೈನರನ್ನು ಭಂಗಪಡಿಸುತ್ತಾನೆ. ಆ ಪ್ರಸಂಗದ 
ಪದ್ಯವೊಂದು ಹೀಗಿದೆ 
ನೇಮಿಯಂ ಕೆಡಕುತ್ತಿ ಮಲಧಾರಿಗಳನಿ ದು 
ಹೇಮಚಂದ)ನನೊರಸಿ ಮಾಘನಂದಿಯ ಕೊಂದು 


೧ ದರ್ಷನ ಚರಿತೆ, ಸಂ : ಮಹೇಂದ್ರ, ಶುಭ ಪ್ರಕಾಶನ, ಬೆಂಗಳೂರು-18, 1979. 

೨, ಲೋಭದತ್ತ ಚರಿತೆ ಸಂ: ಬಿ. ಎಸ್‌. ಕುಲಕರ್ಣಿ, ಕ. ವಿ. ವಿ. ಧಾರವಾಡ, 1913. 

೩. ನಯದಿಂದ ಶಕ ಸಾವಿರದ ನಾನೂರಾಜಿ | ನೆಯ ಕ್ರೋಧಿ ವತ್ಸರಾಂತ್ಯದೊಳು 
ಜಯದಿಂದಲಿ ಸುದರುಶನ ಚರಿತೆಯತಿ । ಶಯ ಮುಗಿಯಿತು ಮುದದಿಂದ 11 (5-66) 


೪. ಸೋಮನಾಥ ಚಾರಿತ್ರ ಸಂ: ಆರ್‌. ಸಿ. ಹಿರೇಮಠ ಮತ್ತು ಎಂ. ಎಸ್‌. ಸುಂಕಾಪುರ, 


ಕ ವಿ. ವಿ. ಧಾರವಾಡ, 1967, (5-43) 


೯೦ ಕರ್ನಾಟಕ ಭಾರತಿ 


ಶ್ರೀಮತಿಗಳಂ ಪಿಡಿದು ತ್ರೈವಿದ್ಯರಂ ತಂದಂ ತಾರಂಕುಂಡೆಯ ಹಾಯಿಸಿ । 
ಭೂವಿಂಗೊಣಿಗಿಸಿ ವರ್ಧವಕಾನರಂ ಶ್ರುತಕೀರ್ತಿ 

ನಾಮಮಂ ತೊಡೆದು ಪಾರಿಸ ಮಾವನೆಂದು ಕಾ | 
ಯಾ ಮೂಲಸಂಘವಾಪುಲಿಸಂಘವೆಂಬಂಭಯ* ಸಂಘಮಂ ಭಂಗಿಸಿದನಂ ॥ ಕ 


ಮೇಲಿನ ಪದ್ಯದಲ್ಲಿ “ಆದಯ್ಯ ಸೋಲಿಸಿದನೆಂದು ಕೊಟ್ಟಿರುವ ವ್ಯಕ್ತಿಗಳೆಲ್ಲ * 
("ಪಾರಿಸ ಮಾವ' ನವರೆಗಿನ ವ್ಯಕ್ತಿಗಳು-ಪಾರಿಸನಂ ಆದಯ್ಯನ ಮಾವ) ಜೈನ ' 
ವಾಜ್ಮಯದ ಇತಿಹಾಸದಲ್ಲಿ ಸುಪ್ರಸಿದ್ಧರು. ಅವರೆಲ್ಲ ದೊಡ್ಡ ವಿದ್ವಾಂಸರು ಮತ್ತು 4 
ತಪಸ್ವಿಗಳು. ಆದಯ್ಯ ಬೇರೆ ಬೇರೆ ಜೈನರನ್ನು ಸೋಲಿಸಿದ ಎಂದು ವರ್ಣಿಸುವ ' 
ಭರದಲ್ಲಿ, ಆದಯ್ಯನ ಸಮಕಾಲೀನರಾಗಿರದೆ ಎಷ್ಟೊ ಹಿಂದೆ ಇದ್ದ, ತನಗೆ ಗೊತ್ತಿದ್ದ 
ಹೆಸರುಗಳನ್ನೆಲ್ಲ ರಾಘವಾಂಕ ಒಟ್ಟಿಗೆ ತಂದಿದ್ದಾನೆ ಎಂಬುದನ್ನು ಹೇಳಬೇಕಾಗಿಲ್ಲ. * 


ಅವನ ಕೃತಿ ಇತಿಹಾಸವಲ್ಲ, ಕಾವ್ಯ ಆದ್ದರಿಂದ ಅದೆಲ್ಲವೂ ಕ್ಷಮ್ಯವೇ.” ಶಿ 
' 


ಮೇಲಿನ ಪದ್ಯಗಳೆರಡರಿಂದ ಕೆಲವು ನಿರ್ಧಾರಗಳು ಹೊರಬೀಳುವುದು. ರಾಘ ' 
ವಾಂಕನಿಗಿಂತ ಹಿಂದೆ, ಅಂದರೆ ಸು. ಕ್ರಿ. ಶ. ೧೨೨೫ ಕ್ಕಿಂತ ಹಿಂದೆ ಶ್ರೀಮತಿ ಇದ್ದಳು. | 
ಎಷ್ಟು ಹಿಂದೆ ಎಂಬುದು ಇನ್ನೂ ತೆರೆದ ಪ್ರಶ್ನೆ. ಆಕೆ ಜೈನ ಸಮಾಜದಲ್ಲಿ ಸಾಕಷ್ಟು ' 
ಗೌರವಾನ್ವಿತಳಾಗಿ ಪ್ರಸಿದ್ಧಳಾಗಿರಬೇಕು. ಆದ್ದರಿಂದಲೇ ಆದಯ್ಯ ಆಕೆಯನ್ನು | 
ಸೋಲಿಸಿದ ಎಂಬಂತೆ ಚಿತ್ರಿಸಿದ್ದಾನೆ. ಕವಿ ನೇಮರಸ ಕನ್ನಡದ ಪ್ರಸಿದ್ಧ ಜೈನ ' 
ಕವಿಗಳ ಸಾಲಿನಲ್ಲಿ ಆಕೆಯನ್ನು ನೆನೆದಿರುವುದರಿಂದ ಆಕೆಯೂ ಖ್ಯಾತ ಜೈನ ಕವಯಿತ್ರಿ 
ಯಕಾಗಿರಬೇಕು ಎಂಬುದರಲ್ಲಿ ಅನುವಕಾನವಿಲ್ಲ. ' 


ಶ್ರೀಮತಿಯ ಉಲ್ಲೇಖ ಕವಿಚರಿತೆಯಲ್ಲಾಗಲಿ, ಸಾಹಿತ್ಯ ಚರಿತ್ರೆಗಳಲ್ಲಾಗಲಿ 
ಇಲ್ಲ. ಆಕೆಯ ಯಾವ ಕೃತಿಯೂ ಇದುವರೆಗೆ ದೊರೆತಿಲ್ಲ. ವಿಶೇಷವಾಗಿ ಶೋಧಿ 
ಸಿದರೆ ಸಿಗಬಹುದೇನೋ. 


೨ 


೫, "ಯಾಪನೀಯ (ಇಬಾಪುಲಿ-ಆಪುಲಿ) ಸಂಘದ ಒಂದು ಅಪೂರ್ವ ಉಲ್ಲೇಖ', ಲೇ : ಎಂ. 
ಚಿದಾನಂದ ಮೂರ್ತಿ, ಸಾಧನೆ, ಪು 139-.. (40-3), 1981. 


ಸಿರದ ಗಾಳ-ಉರಿಯ ಉಯ್ಯಲೆ-ಮೂದಲೆಯ ಉಲಿ 


ಎಂ. ಎಂ. ಕಲಬುರ್ಗಿ 


ಆ ದೇವಿಯ ಜಾತ್ರೆಗೆ ಮೊಳೆ 

ವೋದೆಳವೆಜ್‌ ಸಿರದ ಗಾಳಮುರಿಯುಯ್ಯಲೆ ಕೈ | 

ವೋದಸುಕೆ ಕೋಕಿಲಧ್ವನಿ 

ಮೂದಲೆಯುಲಿಯನಣಾಗೆ ಬಂದನಂದು ವಸಂತಂ ॥ 
ಜನ್ನನ ಯಶೋಧರ ಚರಿತೆಯ ಪದ್ಯವಿದು (೧-೩೬). ವಸಂತಮಾಸದಲ್ಲಿ ಚಿಂಡ 
ಮಾರಿದೇವತೆಗೆ ಪಶಃಬಲಿ ಅರ್ಪಿಸುವ ಸಂದರ್ಭ. ಈ ಹಬ್ಬ ನಿವಿಂತ್ತ ದೇವಿಯ 
ಆವರಣದಲ್ಲಿ ಜರುಗುತ್ತಲಿದ್ದ ಕ್ರೂರ ಆಚರಣೆಗಳನ್ನು ವಸಂತ ವ್ಯಾಪಾರಗಳ ಮೂಲಕ 
ಧ್ವನಿಸುತ್ತಾನೆ; ಕವಿ. ವಸ ೦ತಮಾಸದ ಬಾಲಚಂದ ್ರ) ಶಿರದ ಅಶೋಕವೃಕ್ಷ 
ರಿಯ ಉಯ್ಯ ಲೆ, ಕೋಕಿಲೆಯ ಧ್ವ ನಿ ಮೂದಲೆಯ ಉಲಿಯಂತೆ ಅಲ್ಲಿ ಕಾಜ 
ತ್ತಿದ್ದವು; ಕೇಳಿಸುತ್ತಿದ್ದವು. ಸಿರದ ಗಾಳ, ಉರಿಯ ಉಯ್ಯಲೆ, ಮೂದಲೆಯ 
ಉಲಿ-ಈ ಜಾನಪದ ಕ್ರೂರವಿಧಿಗಳ ವಿವೇಚನೆ ಇಲ್ಲಿ ಪ್ರಸ್ತುತವೆನಿಸಿದೆ. 


ಸಿರದ ಗಾಳ ಃ ಈ ಪದಕ್ಕೆ ಯಶೋಧರ ಚರಿತೆಯ ಸಂಪಾದಕ ಕೆ. ವ್ಹಿ. ರಾಘ 
ವಾಚಾರ್‌ ಅರ್ಥ ಹೇಳಿಲ್ಲ; ಇನ್ನೊಬ್ಬ ಸಂಪಾದಕ ತೆಕ್ಕುಂಜೆ ಗೋಪಾಲಕೃಷ್ಣಭಟ್ಟ 
“ತಲೆಯ ಗಾಳ” ಎಂದು ಸರಳ ಶಬ್ದಾರ್ಥ ಹೇಳಿದರೆ, ಮತ್ತೊಬ್ಬ ಸಂಪಾದಕ 
ಎಚ್‌. ಎಂ. ಶಂಕರನಾರಾಯಣರಾವ್‌ “ವಸಂತಕಾಲದಲ್ಲಿ ಬಂದ ಆ ದೇವಿಯ 
ಜಾತ್ರೆಗೆ, ಆ ಸಮಯದಲ್ಲಿ ಬಾಲಚಂದ್ರನಂ ಪ್ರಾಣಿಗಳ ತಲೆಗೆ ನೇತುಹಾಕಲು ಸಿಕ್ಕಿ 
ಸುವ ಗಾಳವೋ ಎಂಬಂತೆ ಕಾಣಿಸಿಕೊಂಡನು” ಎಂದು ವಿವರಣೆ ಹೇಳುತ್ತಾರೆ. 


“ತಲೆಯ ಗಾಳ”, “ಅದು ಪ್ರಾಣಿಗಳಿಗೆ ಸಂಬಂಧಿಸಿದುದು” ಎಂಬ ಈ ಅಭಿ 
ಪ್ರಾಯಗಳನ್ನು ಸಿ. ಪಿ. ಕೆ. ಒಪ್ಪುವುದಿಲ್ಲ. ಇಲ್ಲಿಯ 'ಸಿರ' ತಲೆ ಅರ್ಥದ ಸಂಸ್ಕೃತ 
“ಶಿರಸ್‌' ಪದದ ತದ್ಭವವಲ್ಲ; ನರ, ಸ್ನಾಯು ಅರ್ಥದ ಸಂಸ್ಕೃತ ಸಿರಾ (ಶಿರಾ) 
ಪದದ ತದ್ಭ ವವೆಂದು ಹೇಳಿ, ಇದು ಬೆನ್ನಸ್ನಾಯುಗಳಲ್ಲಿ ಕಬ್ಬಿಣದ ಕೊಕ್ಕೆ ಸೇರಿಸಿ 
ಮನಂಷ್ಯ ನನ್ನು ತೂಗಾಡಿಸುತ್ತಿದ್ದ "ಸಿಡಿ ಸಂಪ ಪ್ರದಾಯ' ದ ಸೂಚನೆಯಾಗಿದೆಯೆನ್ನು 
ತ್ತಾರೆ. ಇನ್ನೂ ಮುಂದುವರಿದು ಇದೇ ಕೃತಿಯ ಬೇರೊಂದೆಡೆ ಬರುವ (೧- ೫೫) 


ಕ ತಾಳಂಗೆಯನಂರ್ಚಿ ನೆತ್ತಿಯ 
ಗಾಳಂ ಗಗನದೊಳೆಟಿಲ 9 ವಾರಿಯ ಬೀರರ್‌ | 


೯೨ | ಕರ್ನಾಟಕ ಭಾರತಿ | 


ಪಾಳಿಯೊಳೆಸೆದರ್‌ ಪಾಪದ 
ಜೋಳದ ಬೆಳಸಿಂಗೆ ಬೆರ್ಚುಗಟ್ಟಿದ ತೆಅದಿಂ ॥ 


ಎಂಬ ಪದ್ಮವನ್ನು ಗಮನಿಸಿ “ಇಲ್ಲಿಯೂ ತೂಗಾಡುವ ವೀರರ ಚಿತ್ರವುಂಟು. ೫ 
ಆದ್ದರಿಂದ 'ಸಿರದ ಗಾಳ', ಮತ್ತು "ನೆತ್ತಿಯ ಗಾಳ' ಎರಡೂ ಅಭಿನ್ನವೇ ಅಥವಾ * 
ಬೇರೆ ಬೇರೆಯೇ ಎಂಬುದು ವಿಚಾರಯೋಗ್ಯ. ಇಷ್ಟಂತೂ ನಿಶ್ಚಿತ: "ಸಿರದ ೫ 
ಗಾಳ'ವೇ ಆಗಲಿ, "ನೆತ್ತಿಯ ಗಾಳ'ವೇ ಆಗಲಿ, ತೂಗಾಡುತ್ತಿದ್ದವರು ಮನುಷ್ಯರೇ ತ 


ವಿನಾ ಪ್ರಾಣಿಗಳಲ್ಲ” ಎಂಬ ನಿರ್ಣಯಕ್ಕೆ ಬಂದಿದ್ದಾರೆ. 


ಆದರೆ ಹಳಗನ್ನಡ ಕಾವ್ಯಗಳಲ್ಲಿ ಬಾಲಚಂದ್ರನನ್ನು ಗಾಳಕ್ಕೆ ಹೋಲಿಸಿದ 


“ಎರಹಿಗಳ ಗಂಟಲಗಾಳಂ..... ಕರಮೆಸೆವತ್ತಂದು ಕೊಂಕಿದೆಳವೆಆ್‌ ನಭದೊಳ್‌”೨ 
ಎಂಬ ಉಪಮೆಯನ್ನು ಮನದಂದರೆ, "ಸಿರದ ಗಾಳ'ವೆಂಬುದು "ನೆತ್ತಿಯ ಗಾಳ', 
“ಬೆನ್ನಗಾಳ' ಗಳನ್ನಲ್ಲ, ಗಂಟಲ ಗಾಳವನ್ನು ಸೂಚಿಸುತ್ತದೆ ಎಂಬ ಸಂದೇಹ ಹುಟ್ಟು 
ತ್ತದೆ" "ಗಂಟಲಗಾಳ' ಎಂಬ ಪದ ಜನಪದದಲ್ಲಿ ಇನ್ನೂ ಬಳಕೆಯಲ್ಲಿದೆ. ಕುತ್ತಿಗೆಯ 
ಸ್ನಾಯುಗಳಿಗೆ ಈಗಲೂ ಹಳ್ಳಿಗರು "ಸಿರ' ಪದವನ್ನು ಬಳಸುತ್ತಾರೆ. “ಕೊರಳ 
ಸೆರೆ ಹಿಗ್ಗಿದವು ದೃಗುಜಲಮುರವಣಿಸೆ ಕಡುನೊಂದ” ಎಂಬ ಪ್ರಯೋಗ ಕುವಕಾರ 
ವ್ಯಾಸನಲ್ಲಿದೆ. ಇನ್ನೂ ನಿಖರವಾಗಿ ಹೇಳಬೇಕೆಂದರೆ ಕುತ್ತಿಗೆಯ ಹಿಂಭಾಗಕ್ಕೆ 
“ಸಿರ' ಎಂಬ ಆರ್ಥವನ್ನು ದ್ರಾವಿಡ ಭಾಷೆಗಳಲ್ಲಿ ಸಾಧಿಸಬಹುದಾಗಿದೆ. ೩ ಆದರದ 
ರಿಂದ "ಸಿರ' ದ್ರಾವಿಡ ಪದವಾಗಿದ್ದು ಇಲ್ಲಿಯ "ಸಿರದ ಗಾಳ' ಕುತ್ತಿಗೆಯ ಹಿಂಭಾಗಕ್ಕೆ 
ಚುಚ್ಚುವ ಸಿಡಿಯನ್ನು ಸೂಚಿಸುವ ಸಾಧ್ಯತೆಯಿದೆ. 

ಉರಿಯ ಉಯ್ಯುಲೆ : ಸಿರದ ಗಾಳದಂತೆ ' ಮಾರಿದೇವತೆಯ ಮುಂದೆ ಜರುಗಂತ್ತ 
ಲಿದ್ದ ಇನ್ನೂಂದು ಜನಪದ ಕ್ರೂರ ಆಚರಣೆ ಉರಿಯ ಉಯ್ಕಾಲೆಯೆಂದು ಹೇಳು 
ತ್ತಾನೆ, ಜನ್ನ, ಈ ಆಚರಣೆ ಇಂದು ಜರುಗುತ್ತಲಿರುವ ಸ್ಥಳವಾಗಲೀ, ಇದರ 
ಸ್ವರೂಪವಾಗಲೀ ನಮಗೆ ತಿಳಿದುಬಂದಿಲ್ಲ. ಬಹುಶಃ ನೆಲದ ಮೇಲೆ ಉರಿಯ 
ನ್ನುಂಟುಮಾಡಿ ಮರಕ್ಕೆ ಕಟ್ಟಿದ ಜೋಕಾಲಿಯಿಂದ ಆ ಉರಿಯಲ್ಲಿ ಜೀಕಿ ಹೋಗುವ 
ಸಂಪ್ರದಾಯವಿದಾಗಿರಬೇಕು-- ಎಂದು ಊಹಿಸಬಹುದಾಗಿದೆ. ಮಂಡ್ಯಜಿಲ್ಲೆಯ 
ಕೃಷ್ಣರಾಜಪೇಟ ತಾಲೂಕಿನ ತೊಣಚಿ ಗ್ರಾವಂದ ಶಾಸನ (೧೧೩೧? ೧೧೯೧) 


ದಲ್ಲಿ “ನಮ ಸಿವಯ ಒಂದುರಿ ಉಯ್ಯೂಲನೇಲು.... ಕಿಳುಹುವರು ಸಿವನ ಹಳಿವನ 


ಬಾಯೊಳು..... ಮುತ್ತಂಸ ಲೋಕೋದ್ಭವರು ವ್ರಿಡನ ಮನೆ [ಮ] ಗಡ 
ಮಾರ್ಗ್ಗಮಾಂ” ಎಂಬ ಉಲ್ಲೇಖ ಬರುತ್ತದೆ.೪ ಅರ್ಥ ಸ್ಪಷ್ಟವಾಗದಿದ್ದರೂ 
ಶೋಧನ - “ಸಿರದ ಗಾಳ” ಎಂದರೇನು? 

ಸೂಕ್ತಿಸುಧೂರ್ಣವ, ಪುಟ ೨೩೧ 


Der Etymological Dictionary 2316. 
ವ, 


ಕಟ್‌ ೦ 


hh cE BA Fo 


ಸಿರದ ಗಾಳ-ಉರಿಯ ಉಯ್ಕಲೆ-ಮೂದಲೆಯ ಉಲಿ ೯೩ 


ಇದು ಜನ್ನನ ಹೇಳಿಕೆಯನ್ನು ಸಮರ್ಥಿಸುವ ಆ ಕಾಲದ ಉಲ್ಲೇಖವಾಗಿದ್ದು, 

ಜ ಎ ಇ 
ಕೃಷ್ಣರಾಜಪೇಟ ಪ್ರದೇಶದಲ್ಲಿ ಕ್ಷೇತ್ರಕಾರ್ಯ ನಡೆಸಿ ಜಾನಪದ ವಿದ್ವಾಂಸರು ಈ 
ಆಚರಣೆಯನ್ನು ಶೋಧಿಸಬೇಕಾಗಿದೆ. 


ಮೂದಲೆಯ ಉಲಿ : ಮಾರಿದೇವತೆಯ ಜಾತ್ರೆಯಲ್ಲಿ ಜರುಗುವ ಇನ್ನೊಂದು 
ಕೀಳು ವಿಧಿ ಮೂದಲೆ. ಸ್ವರೂಪ ಸ್ಪಷ್ಟವಾಗುವುದಿಲ್ಲವಾದರೂ ಇದು ಭಾಷೆಗೆ 
ಸಂಬಂಧಪಟ್ಟ ಕ್ರಿಯೆಯಾಗಿದ್ದು ಹೀಗಳೆಯುವಿಕೆ, ಸ್ಪರ್ಧಾತ್ಮಕವಾಗಿ ಹೀಗಳೆಯು 
ವಿಕೆ ಎಂಬ ಆರ್ಥವಂತೂ ಖಚಿತ. ಆದುದರಿಂದ ಇದು ದೇವತೆಯ ಮುಂದೆ 
ಪ್ರಕಟವಾಗುತ್ತಲಿದ್ದ ಅಶ್ಲೀಲ ಮಾತು-ಗೀತರೂಪದ ಸಾಹಿತ್ಯವಾಗಿರಬಹುದು. 
ಜಾತ್ರೆಯಂಥ ವಿಶಿಷ್ಟ ಸಂದರ್ಭಗಳಲ್ಲಿ ಜಾನಪದ ಕ್ಷುದ್ರದೇವತೆಯನ್ನು ಮೊಚ್ಚೆ 
' ಯಿಂದ ಹೊಡೆಯುವ”, ಬಯ್ಯುವ, ದೇವರದರ್ಶನಕ್ಕೆ ಬಂದ ಭಕ್ತರನ್ನು ಅವಾಚ್ಯ 
ವಾಗಿ ನಿಂದಿಸುವ, ದೇವರ ಸವ್ಮ್ಮುಖದಲ್ಲಿ-ದೈವಭಕ,ರ ಸಮೂಹದಲ್ಲಿ ಅಶ್ಲೀಲ 
ಹಾಡು ಹೇಳುವ ಸಂಪ್ರದಾಯ ಈಗಲೂ ಕೆಲವೆಡೆ ಪೂರ್ಣ ಪ್ರಮಾಣದಲ್ಲಿ ಕಂಡು 
ಬರುತ್ತದೆ. ಇಷ್ಟೇ ಏಕೆ ಈ ದಿಗಂಬರಸಾಹಿತ್ಯ ಇಂಥ ದೈವತದ ಪೂಜೆಯ ಒಂದು 
ಭಾಗವಾಗಿ ಹೂವು-ಪತ್ರಿ ಮಂತ್ರ-ನೈವೇದ್ಮ ಗಳಂತೆ ಬಳಕೆಯಾಗುತ್ತದೆ. ಅಶ್ಲೀಲ 
ತೆಯ ಪ್ರಮಾಣ ಅಧಿಕವಾದಷ್ಟೂ ದೇವತೆಗೆ ಅಧಿಕತೃಪ್ತಿಯೆಂದು ಈ ಸಾಹಿತ್ಯವನ್ನು 
ಹೇಳುವ-ಕೇಳುವ ಭಕ್ತರ ನಂಬಿಕೆಯಾಗಿದೆ. ಇಂದಿಗೂ ಆಸಾದಿ ವೃತ್ತಿಗಾಯಕರು 
ಮಾರಿ ಮೊದಲಾದ ಕಿರುಕಳೆ ದೇವತೆಗಳ ಮುಂದೆ ನೇರವಾಗಿ ಇಲ್ಲವೆ ಸ್ಪರ್ಧಾತ್ಮಕ 
ವಾಗಿ ಅಶ್ಲೀಲ ಹಾಡುಗಳನ್ನು ಹೇಳುತ್ತಾರೆ, ಸುರಿಮಳೆಯಾಗಿ ಬಯಬ್ಬಳವನ್ನು 
ಬಳಸುತ್ತಾರೆ.೬ “ದಿಮ್ಸಾಲೆ' ಎಂದು ಪ್ರತಿ ಪದ್ಯಕ್ಕೆ ಮುಕ್ತಾಯವಾಗುವ ಲೈಂಗಿಕ 
ಹಾಡುಗಳನ್ನು ಮಾರಮ್ಮನ ಮುಂದೆ ಏನೂ ಸಂಕೋಚವಿಲ್ಲದೆ ಸಾಭಿನಯವಾಗಿ 
ಹಾಡುತ್ತಾರೆ. ೭ ಇಂದು ಇಂಥ ಹಾಡುವಿಕೆ ಬಯ್ಯುವಿಕೆಗಳು ಸಾಮಾನ್ಯವಾಗಿ 
ಸ್ತ್ರೀದೇವತೆಗಳ ಮುಂದೆಳ ಅದರಲ್ಲಿಯೂ ಭೂರಿದೇವತೆಯ ಮುಂದೆ ಜರುಗುವ 
ದನ್ನೂ ಜನ್ನ ಸೂಚಿಸಿದುದು ಮಾರಿದೇವತೆಯಾಗಿರುವುದನ್ನು ನೆನೆದರೆ ಯಶೋಧರ. 
ಚರಿತೆಯ :`ಮೂದಲೆಯ ಉಲಿ' ಈ ಅಶ್ಲೀಲ ಸಾಹಿತ್ಯವಾಗಿರಬಹುದೆಂದೂ ಈ 
ಸಾಹಿತ್ಯದ ಪ್ರಾಚೀನ ಪಾರಿಭಾಷಿಕ ಪದ “ಮೂದಲೆ”ಯಕಾಗಿರಬೇಕೆಂದೂ ಅನಿಸು 
ತ್ತದೆ. 
೫, “ಸಮಗಾರದೇವರಿಗೆ ಮಚ್ಚಿಪೆಟ್ಟು” ಎಂಬ ಗಾದೆ ಮಾತು ಒಂದು ಕಾಲದಲ್ಲಿ ದೇವರಿಗೆ ಮೊಚ್ಚೆ 
ಯಿಂದ ಹೊಡೆಯುವ ಪದ್ಧತಿಯ ಪಳೆಯುಳಿಕೆಯಾಗಿದೆ. 
೬. ಬಸವರಾಜ ನೆಲ್ಲೀಸರ್‌ -- 
ಎಂ. ಚಿದಾನಂದಮೂರ್ತಿ -- ಗ್ರಾಮೂಣ, "ಶೂಲದ ಹಬ್ಬ” 
೮. ಹನುಮಂತದೇವರ ಮುಂದೆ ಜರುಗುವ ಒಂದೆರಡು ಉದಾಹರಣಗಳಿವೆ. ಹೋಳಿ ಹಬ್ಬದಲ್ಲ 
ಜರುಗುತ್ತಿದ್ದರೂ ಅದು ಪಾ )ಂತೀಯ ಜಾನಪದ ಹಬ್ಬವಲ್ಲ. 


( 


೯೪ ಕರ್ನಾಟಕ ಭಾರತಿ 


ಬಹುಶಃ ಇಂಥ ಮೂದಲಿಕೆಯ ಹಾಡು ಅಥವಾ ಮೂದಲಿಸುವ ಹಾಡಂ 
ಎಂಬುದೇ "ಮಹಾಲ್ಲಿ ಹಾಡು' ಎಂದು ವ್ಯತ್ಯಸ್ತರೂಪದಲ್ಲಿ ಇಂದು ಬಳಕೆಯಾಗು 
ತ್ತಿರಬಹಂದು. ಇಂದು ನಮಗೆ ಶ್ಲೀಲ-ಅಶ್ಲೀಲ ರೂಪದ ಮಹಾಲ್ಲಿ ಹಾಡುಗಳು 
ಸಿಗುತ್ತಿದ್ದರೂ ಮೂಲತಃ ಇವು ಅಶ್ಲೀಲ ಪ್ರಧಾನ ಗೀತಗಳೇ ಆಗಿರಬೇಕು. ಏಕೆಂದರೆ 
ಇವುಗಳನ್ನು ಹಾಡುವ ದೊಂಬರ ಸ್ತ್ರೀಯರ ಮುಖ್ಯ ವೃತ್ತಿ ಸೂಳೆಗಾರಿಕೆಯಾಗಿದೆ. 
ಪುರುಷರ ತೃಪ್ತಿಗಾಗಿ, ಅವರನ್ನು ಸಾರ್ವಜನಿಕವಾಗಿ ಉನ್ಮತ್ತಗೊಳಿಸುವುದಕ್ಕಾಗಿ 
ಇವರು ದೇವರ ಹೆಸರಿನಲ್ಲಿ ಅಶ್ಲೀಲ ಹಾಡು ಹೇಳುವುದು ತೀರ ಸಹಜ. ಆದುದ 
ರಿಂದ "ಮಹಾಲ್ಸೆ ಹಾಡು' ಇದರ ಪ್ರಾಚೀನ ಹೆಸರು “ಮೂದಲಿಸುವ ಹಾಡಂ'ಎಂದಂ 
ಭಾವಿಸಬಹಂದಾಗಿದೆ. ಇಂದು ವಂಹಾಲ್ಲಿ ಹಾಡು ಸಂಪ್ರದಾಯ ಜನ್ನನ ಪರಿಸರ 


ದಲ್ಲಿ ಸಿಗುವುದನ್ನು ಇಲ್ಲಿ ನೆನೆಯಬೇಕು. 


ಈ ವರೆಗೆ ವಿವರಿಸಿದ ಮೂರು ಜಾನಪದ ಕ್ರಿಯೆಗಳನ್ನಲ್ಲದೆ ಮಾಂಸ ನೈವೇದ್ಯ 
ಮತ್ತು ಕೆಂಡ ತುಳಿಯುವಿಕೆ(ಉರಿ-ಬಿಸಿಲ-ದಂಡ-ನಮಸ್ಕಾರ ?)ಗಳೆಂಬ ಇನ್ನೆರಡಂ 
ಸಂಪ್ರದಾಯಗಳನ್ನೂ ಜನ್ನ ಮುಂದಿನ ಪದ್ಮಗಳಲ್ಲಿ ಹೇಳಿದ್ದಾನೆ. ಹೀಗೆ ಇಲ್ಲಿ ಐದು 
ಜಾನಪದ ಕ್ರೂರ ಆಚರಣೆಗಳನ್ನು ಕಾಣಬಹುದಾಗಿದೆ. ಇದೆಲ್ಲವನ್ನು ಗಮನಿಸಿದರೆ 
ಸಾಹಿತ್ಯೇತರ ಪ್ರಯೋಜನ ದೃಷ್ಟಿಯಿಂದಲೂ ನಮ್ಮ ಪ್ರಾಚೀನ ಕ ತಿಗಳ ಅಧ್ಯಯನ 
ತುಂಬ ಮಹತ ದೆಂದು ಮನವರಿಕೆಯಾಗುತ್ತದೆ. 

೪ 


೯, ಎಚ್‌. ಎಂ. ಮಹೇಶ್ವರಯ್ಮ - ದೊಂಬರ ಮದಾಲ್ಲಿ ಪದಗಳು. 


ಭಾಷಾ ಬಾಂಧನ್ಯ : ವೈಜ್ಞಾನಿಕ ದೃಷ್ಟಿ 


ಕೆ, ಜಿ, ಶಾಸ್ತ್ರಿ 


ಇದಮಂಧತಮಃ ಕೃತ್ಸ್ನಂ ಜಾಯೇತ ಭುವನತ್ರಯಂ | 
ಯದಿ ಶಬ್ದಾಹ್ವಯಂ ಜ್ಯೋತಿರಾಸಂಸಾರಂ ನ ದೀಪ್ಯತೇ ॥ 


ಭಾಷೆಯ ಬೆಳಕು ಬೆಳಗದಿದ್ದರೆ ಭುವನತ್ರಯವೂ ಭಾರೀ ಕತ್ತಲೆಯ ತುತ್ತಾಗಂ 
ತ್ತಿತ್ತು. ವ್ಯಕ್ತಿ ವ್ಯಕ್ತಿಗಳ ನಡುವಿನ ಸಂವಾದವಾಗಲೀ, ಸಾಮೂಹಿಕ ವ್ಯಾವಹಾರಿಕ 
ಸಂಪರ್ಕವಾಗಲಿ, ಜಾನಾಂಗಿಕ ಸಾಂಸ್ಕೃತಿಕ ಸಂವಹನವಾಗಲಿ ದುಸ್ಸಾಧ್ಯವೇ ಆಗು 
ತ್ತಿತ್ತು. ಭಾಷೆಯ ಸಂಯೋಜನೆಯ ಕಲ್ಪನೆಯೇ ಮಾನವ ಬಂದ್ಧಿಯ ಶ್ರೇಷ್ಠತಮ 
ಸಂಶೋಧನೆ ಎಂದರೂ ತಪ್ಪಲ್ಲ. ಈ ಒಂದು ಮೂಲ ಸಾಧನದ ಬಲದಿಂದಲೇ 
ನಾಡಾಡಿಯಂತಿದ್ದ ಅವನು ನಾಗರಿಕತೆಯ ಉಚ್ಚ ಶಿಖರವನ್ನು ಎಟಂಕಿದ್ದಾನೆ. ಇದು 
ಜಗತ್ತಿನ ಯಾವದೇ ಭಾಷೆ ಕೈಗೊಳಿಸಬಹುದಾದ ಸೌಭಾಗ್ಯ. ಪ್ರತಿ ಭಾಷೆಯೂ 
ತನ್ನ ತನ್ನದೇ ಆದ ಧ್ವನಿ ವ್ಯವಸ್ಥೆ, ಪದಪ್ರಯೋಗ ವ್ಯಾಕರಣ ರಚನಾ ವೈಶಿಷ್ಟ್ಯ 
ಗಳನ್ನೂ ಪಡೆದಿರಬಹುದಾದರೂ ಎಲ್ಲ ಭಾಷೆಗಳ ವ್ಯಾವಹಾರಿಕ ಗುರಿ ಒಂದೇ : 
ಸಂಪರ್ಕ ಸುಸೂತ್ರವಾಗಬೇಕು; ಸ್ನೇಹ, ಸೌಹಾರ್ದಗಳು ನೆಲೆಸಬೇಕಂ; ಬಾಂಧವ್ಯದ 
ಬೆಸಂಗೆ ಭದ್ರವಾಗಬೇಕು. ಆದರೆ ಇಂದು ಜೀವನದ ಎಲ್ಲ ಕ್ಷೇತ್ರಗಳನ್ನು ತನ್ನ 
ಅಪ್ಪುಗೆಗಳೆಸುವ ರಾಜಕಾರಣ ಭಾಷಾಕ್ಷೇತ್ರವನ್ನೂ ಬಿಟ್ಟಿಲ್ಲ. ಅದು “ಭಾಷಾಕಾರಣ 
(Linguism) ವೆಂಬ ಹೊಸ ಭೂತವನ್ನೇ ಹುಟ್ಟಿಸಿದೆ. ತಪ್ಪು ಭಾಷೆಯದು 
ಅಥವಾ ಭಾಷೆಗಳದಲ್ಲ- ನಮ್ಮ ಭಾಷಾಧೋರಣೆ(Language Attitude) ಯದಂ. 

ಭಾಷೆಯೆಂಬುದಂ ದೇವನಿರ್ಮಿತವೆಂಬುದು ಹಳೆಯ ಕಲ್ಪನೆ. ಆದರೆ ಅದು 
ಮಾನವ ಸಮಂದಾಯವು ಪರಸ್ಪರ ಸಹಕಾರ, ವ್ಯವಹಾರಗಳಿಗಾಗಿ ಐಚ್ಛಿಕವಾಗಿ 
ರೂಢಿಸಿಕೊಂಡ ವಿಶಿಷ್ಟ ಧ್ವನಿ ಸಂಕೇತ ಸಮುಚ್ಚಯವೆಂಬಂದು ಇಂದಿನ ಸಿದ್ಧಾಂತ. 
ಆದ್ದರಿಂದ ಖಂಡಿತವಾಗಿಯೂ ಅದು ಒಂದು ಮಾನವನಿರ್ಮಿತವಾದ ವ್ಯವಸ್ಥೆಯೇ. 
ಇಂಥ ಮಾನವ ವ್ಯವಸ್ಥೆಗಳೆಲ್ಲ ಅವುಗಳ ನಿಯೋಜಕರ, ವಿನಿಯೋಗಿಗಳ ಯೋಗ್ಕಾ- 
ಯೋಗ್ಯತೆಗಳಿಗೆ ತಕ್ಕ ಫಲ ಕೊಡತಕ್ಕವು. ಭಾಷೆ ಕೂಡ ಮೂಲತಃ ಶುದ್ಧ ಉದ್ದೇಶ, 
ಪ್ರಯೋಜನಗಳಿಗೆ ಒದಗಬಹಂದಾಗಿದ್ದರೂ ಪರಸ್ಪರ ಅಸಹನೆ, ದ್ವೇಷ ಭಾವನೆಗಳ 
ಅಭಿವ್ಯಕ್ತಿ ವಕಾಧ್ಯಮವಾಗಿ ಬಳಕೆಗಿಳಿಯಲೂಬಹುದು. ಹಾಗಾದಾಗ ಅದು ಇನ್ನಿಷ್ಟು 


ಮಾರ್ಮಿಕವೂ ಅಷ್ಟೇ ಮರ್ಮಫಘಾತಕವೂ ಆಗಿ ಪರಿಣಮಿಸುವದು. 


೯೬ ಕರ್ನಾಟಕ ಭಾರತಿ | 


ಭಾಷಾ ಅಸಹನೆ ಮೊದಲು ವೃಕ್ತವಾಗಂವದು ತನ್ನದಲ್ಲದ ಅನ್ಯಭಾಷೆಯ ೫ 


ಕುರಿತಾದ ತಿರಸ್ಕಾರ ರೂಪದಲ್ಲಿ. ಇದೊಂದು ಸಮಾಜಶಾಸ್ತ್ರೀಯ ಸಮಸ್ಯೆ. 


ಸ್ವಭಾಷೆಯೊಂದನ್ನೇ ಬಲ್ಲವನಾಗಿ ಗೌರವಿಸುವ ವ್ಯಕ್ತಿಗೆ ಆ. ಭಾಷೆಯ ಪದಗಳಿಗೂ ' 
ಅವು ಸೂಚಿಸುವ ಅರ್ಥಗಳಾದ ವಸ್ತು, ವಿಚಾರಗಳಿಗೂ ಒಂದು ತಾದಾತ್ಮ್ಯ ಭಾವ ' 


ತೋರುತ್ತದೆ. ಅದರಿಂದ ಬೇರೆ ಭಾಷೆಯಾಡುವವರೆಲ್ಲ ಸ್ವಲ್ಪ ಕಡಿಮೆ ಯೋಗ್ಯತೆ 


ಯವರೆಂದೋ ತನ್ನ ಅನುಭವ ಪ್ರಪಂಚಕ್ಕೆ ವಿರೋಧಿಗಳೋ, ವಿದೇಶಿಗಳೋ ಎಂದು ತ 


ಎಣಿಸುವ ಕಡೆ ಅವನು ವಾಲುತ್ತಾನೆ. ಇದೊಂದು ನಿಜವಾಗಿಯೂ, ಅನಾರೋಗ್ಯ 


ಕರವಾದ ಮನೋಧರ್ಮ. : ಏಕೆಂದರೆ ಇದು ಒಮ್ಮೆ ತಲೆದೋರಿತೆಂದರೆ ಯಾವ ತೆ 


ಘಟ್ಟಕ್ಕೆ ಯಾವ ಮಟ್ಟಕ್ಕೆ ಬೆಳೆದೀತೆಂಬುದನ್ನು ಹೇಳಸಲ್ಲ. ವೈಯಕ್ತಿಕದ ನೆಲೆಯಿಂದ 


ಇದು ಸಾವಕಾಜಿಕ, ಧಾರ್ಮಿಕ, ಜಾನಾಂಗಿಕ, ರಾಷ್ಟ್ರೀಯ ಮಟ್ಟದ ಬೃಹತ್‌ ' 


ಪ್ರಮಾಣವನ್ನೂ ಮುಟ್ಟಬಹುದು. 


ಇದೆಲ್ಲಕ್ಕೆ ಕಾರಣಗಳು ಎರಡು : ೧) ಭಾಷೆಗಳ ಬಳಕೆ, ಬೆಳವಣಿಗೆಯ | 
ಕಲ್ಪನೆಗಳು ೨) ವ್ಯಾವಹಾರಿಕ ವಾಸ್ತವಕ್ಕಿಂತ ' 


ಕ್ರಮಗಳ ಕುರಿತಾದ ತಪ್ಪು 
ಭಾವನಾತ್ಮಕ ಭ್ರಮೆಗಳಿಗೆ ಜೋತು ಬೀಳುವದು. ಮೊದಲನೆಯದಾಗಿ "ಅರಿಯ 
ಬೇಕಾದದ್ದು, ಭಾಷೆಗಳಲ್ಲಿ ಮೇಲು, ಕೀಳಂಗಳಿಲ್ಲ: ನಾವೆಣಿಸುವಂತೆ ಈ ರೂಪ 
ಅಶುದ್ಧ ಈ ರಚನೆ ಅಬದ್ಧ ಎಂಬುದಿಲ್ಲ. ವ್ಯವಹಾರಕ್ಕೆ ಸಮರ್ಪಕವಾಗಿ, 
ಪರಿಣಾಮಕಾರಿಯಾಗಿ ಒದಗುವ ಎಲ್ಲ ಭಾಷಾ ರೂಪ ರೀತಿಗಳೂ ಅಷ್ಟೇ 
ಗೌರವಾರ್ಹವಾದವು. : ಎರಡನೆಯದಾಗಿ, ಭಾಷೆ ಒಂದು ನಿರಂತರವಾಗಿ ಹರಿಯಂವ 
ನದಿ. ತನ್ನ ಓಘಕ್ಕೆ ಬೇಕಾದಂತೆ ಪಾತ್ರವನ್ನು ಬದಲಾಯಿಸುವದು ಅದಕ್ಕೆ ಸಹಜ 
ಧರ್ಮ. ತನ್ನ ಒಡಲಲ್ಲಿ ಮುಗಿಬೀಳುವ ವಸ್ತುಸಂಚಯವನ್ನು ತನ್ನ ಮೈಯಲ್ಲಿಯೇ 
ಒಡಗೂಡಿಸಿಕೊಳ್ಳುವ ಕುಶಲ ಕಲೆಯೂ ಅದಕ್ಕುಂಟು. ಹೀಗಾಗಿ ಭಾಷೆಗಳಿರುವಲ್ಲೆಲ್ಲ 
ಉಪಭಾಷೆಗಳು... ಪ್ರಾದೇಶಿಕ, .ಸಾಮಾಜಿಕ. ಪ್ರಭೇದಗಳಿರುವದು ಅವುಗಳ 


ಅನಿವಾರ್ಯ ಬೆಳವಣಿಗೆಯ ಲಕ್ಷಣಗಳು. ಹಾಗೆಯೇ ಲಿಪಿ ಸಾಹಿತ್ಯಗಳನ್ನು ' 
ಹೊಂದಿರದ ಭಾಷೆಗಳು (ಸಾಹಿತ್ಯ ಸಂಪನ್ನವಾದ ಭಾಷೆಗಳನ್ನು ಗಮನಿಸಿ) ' 
ತಿರಸ್ಕಾರಯೋಗ್ಯವೆಂದು ತಿವರ್ಕಾನಿಸುವದೂ ತಪ್ಪು. ಭಾಷೆಯ ಪ್ರಧಾನಕಾರ್ಯ ' 


ಪ್ರಯೋಜನ ವ್ಯವಹಾರಕ್ಕೆ ಒದಗುವದು. ಅದಕ್ಕೆ ಅದು ತಾಳುವ ಬಾಯ್ಕಾತಿನ 


(ಲಿ/೩1) ಸ್ವರೂಪವೇ ಮುಖ್ಯ, ಬರಹದ ರೂಪ ಗೌಣ. "ಶ್ರಾವಣ' ರೂಪವೇ ' 


ಅದರ ನೈಜವ್ಯಕ್ತಿತ್ವ, ಚಾಕ್ಷುಕವು ಅದರ- ಪರೋಕ್ಷ ಪ್ರತಿನಿಧಿತ್ವ. ಲಿಪಿಯಿಲ್ಲದ 


ಭಾಷೆಗಳೂ ಭಾಷೆಯ ಮುಖ್ಯ ಪ್ರಯೋಜನವಾದ ವ್ಯವಹಾರದ ದೃಷ್ಟಿಯಿಂದ ' 


ಸ್ವಯಂ-ಪೂರ್ಣವಾದವುಗಳೇ. ಆದರೆ ಅವಕ್ಕೆ ಅಭಿವೃದ್ಧಿಗೆ ಸಿಕ್ಕ ಅವಕಾಶಗಳು 
ಕಡಿಮೆಯೆಂದೇ ಅರ್ಥ, ಭಾಷೆಗಳಲ್ಲಿ ಭೇದವನ್ನು ಗುರುತಿಸುವದೇ ಆದರೆ, 
ಅವನ್ನು ' ಅಭಿವೃದ್ಧಿ ಹೊಂದಿದ' (0೬111೪೩166) ಹಾಗೂ "ಅಭಿವೃದ್ಧಿ ಹೊಂದದ' 


13) ಭಾಷಾ ಬಾಂಧವ, : ವೈಜ್ಞಾ ನಿಕ ದೃಷ್ಟಿ ೯೩೭ 


(8300111೩060) ಎಂದು ಲಕ್ಷಿಸಿಯೇ ವಿನಹ ಉಚ್ಚ ನೀಚವೆಂಬ ತಾರತಮ್ಯ ದೃಷ್ಟಿ 
ಯಿಂದಲ್ಲ. ಅಲ್ಲದೆ ಭಾಷೆಗಳಿರುವಷ್ಟು ಪ್ರತ್ಯೇಕ ಲಿಪಿಗಳಿರಬೇಕೆಂದಾದರೂ ಎಲ್ಲಿದೆ ? 
ಈಗಾಗಲೇ ಲಿಪಿ ಪಡೆದಿರುವ ಭಾಷೆಗಳು ಸುದೈವವುಳ್ಳವೆನ್ನಬಹುದೇ ಹೊರತು 
ಲಿಪಿಯಿಲ್ಲದ ಭಾಷೆಗಳೆಲ್ಲ ದುರ್ದೈವಿಗಳೆಂಬಂದು ಮಾತ್ರ ಸರಿಯಲ್ಲ. ಯಾವ 
ಭಾಷೆಗಳಲ್ಲಿಯ ಯಾವ ಪದಗಳನ್ನೂ ಯಾವದೇ ಲಿಪಿಯಲ್ಲಿ ಸೂಕ್ತ ಮಾರ್ಪಾಡಿ 
ನೊಡನೆ ಸೂಚಿಸುವದು ದಂಸ್ಥಾಧ್ಯವಲ್ಲ. ಅಂತೆಯೇ ಆಧುನಿಕ ಭಾಷಾ ವಿಜ್ಞಾನವು 
ಅಂತಾರಾಷ್ಟ್ರೀಯ ಲಿಪಿ (1PA) ಗೂ ಎಡೆವರಣಾಡಿಕೊಟಿ ದೆ. ಆದ್ದರಿಂದ ಈ 
ವಿಷಯದಲ್ಲಿ ಉಪೇಕ್ಷಾಭಾವನೆಯಾಗಲಿ, ನೈಜ್ಯಾನುಸಂಧಾನವಾಗಲಿ ಸಲ್ಲ. 

ಇನ್ನು ವ್ಯಾವಹಾರಿಕತೆಯ ವಿಚಾರ. ಭಾರತವು ೧೬೫೬ ಮಾತೃಭಾಷೆಗಳಿಂದ 
ಕೂಡಿದ ಬಹುಭಾಷೆಯ ರಾಷ ವಾಗಿದೆ. ಹೀಗಿರುವಾಗ ಕೆಲವು ಪ್ರಮುಖ ಹಾಗೂ 
ಬಹು ಸಂಖ್ಯಾಕತೆಯನ್ನವಲಂಬಿಸಿದ ಭಾಷೆಗಳ ಆಧಾರವನ್ನನಂಸರಿಸಿ ಪ್ರಾಂತರಚನೆ 
ವಾಡಿದಷ್ಟಕ್ಕೆ ಇತರ ಭಾಷೆಗಳೆಲ್ಲ ಅಳಿಯುವವೇ? ಆ ಭಾಷಿಕರೆಲ್ಲ ವಾಯವಾಗಂ 
ವರೇ? ಅಂಥವರೊಡನೆ ನಮ್ಮ ವರ್ತನೆ, ಸಂಬಂಧಗಳು ಹೇಗಿರಬೇಕು? ಪ್ರಾಂತ 
ರಚನೆ ಆಡಳಿತ ಸೌಕರ್ಯಕ್ಕಾಗಿ; ಇತರ ಭಾಷಿಕರ ನೆಲಸು ಜೀವನಸೌಕರ್ಯಕ್ಕಾಗಿ. 
ಅದಂ ನಮ್ಮ ರಾಷ್ಟ್ರದ ಸಂವಿಧಾನವು ನೀಡಿದ ಹಕ್ಕು. ಆದ್ದರಿಂದ ನೆಮ್ಮದಿಗಾಗಿ 
ಬೇಕಾಗಿರುವದು ಭಾಷಾಬಾಂಧವ್ಯ. ಬಳಕೆಯಲ್ಲಿರುವ ಭಾಷೆ, ಭಾಷಿಕರ ನಡುವಿನ 
ನಿಕಟಸ್ನೇಹ, ಸಾಮರಸ್ಯದಿಂದ ಕೂಡಿದ ವ್ಯವಹಾರ. ಬಾಂಧವ್ಯ ಎಂದಮೇಲೆ 
- ಅದು ಏಕಮುಖದ್ದಲ್ಲ (Unilateral), ಪಾರಸ್ಪರಿಕ (Bilateral or reci- 
procal) ವಾಗಿರುವದು ಅವಶ್ಯ. ಇಲ್ಲಿ ತೂಕ ತಪ್ಪಿದರೆ ಹೋರಾಟ ಶತಸ್ಸಿದ್ಧ. 
ಒಂದು ಭಾಷಾಪ್ರಾಂತದಲ್ಲಿ ಅನ್ಯಭಾಷಿಕರು ಸಹಜವಾಗಿಯೇ ಅಲ್ಬಸಂಖ್ಯಾಕರಾ 
ಗುವರು. ಈ ಅಲ್ಪ ಸಂಖ್ಯಾಕರಿಗೆ ಅವರ ಮಾತೃಭಾಷೆ, ಸಂಸ್ಕೃತಿ ಉಳಿಸಿ, ಬಳಸಿ, 
ಬೆಳೆಸಿಕೊಳ್ಳಲು ಅವಕಾಶ ನಿರಾಕರಣೆ ಆಗಕೂಡದು. ಹಾಗೆಯೇ ಅಲ್ಲಿ ನೆಲೆಸಿ ಬದು 
ಕಿನ ಭಾಗ್ಯ, ಭೋಗ್ಯಗಳನ್ನು ಪಡೆಯುವ ಅನ್ಯಭಾಷಿಕರೂ ಅಲ್ಲಿಯ ಜೀವಪ್ರವಾಹ 
ದೊಡನೆ ಬೆರೆಯಲು ಪ್ರಾಂತ ಭಾಷೆಯನ್ನು ಕಲಿತು ಹೀಗೆ ದ್ವಿಭಾಷಿಕರಾಗಿ 
(Bilingual) ಸಾರ್ಥಕವಾಗಿ ವ್ಯವಹರಿಸುವದು ಅತ್ಯಗತ್ಯ. ಹೀಗೆ ಒಟ್ಟಿಗೆ ಕಲೆತಾಗ 
ತೆಕ್ಕೆ ಬಿದ್ದಾಗ ಒಬ್ಬರ ಮೈಧೂಳು ಇನ್ನೊಬ್ಬರ ಮೈಗೆ ಹತ್ತಿ ಹೊಡೆಕರಿಸುವಂತೆ 
ಇವರ ಭಾಷೆಯ ಪದ, ಲಕ್ಷಣಗಳು ಅವರಿಗೆ, ಅವರದು ಇವರಿಗೆ ಅಂಟಿಕೊಂಡು 
ಹೊಸರೂಪ, ಹೊಸ ಭೇದಗಳು ಸ್ಮಷ್ಟಿಯಾಗಿ ಸಾಂಸ್ಕೃತಿಕ ಸಾಮರಸ್ಯದೊಡನೆ 
ವೈವಿಧ್ಯದ ವೈಭವವನ್ನೂ ಹೆಚ್ಚಿಸುವಲ್ಲಿ ಸಂಶಯವಿಲ್ಲ. 

ಭಾಷಾಬಾಂಧವ್ಯದ ವಿಷಯದಲ್ಲಿ ಕನ್ನಡ ನಾಡು ಸುದೈವಿಯಾಗಿದೆ. ಇಲ್ಲ 
ಕನ್ನಡವಲ್ಲದೆ ತೆಲುಗು, ಉರ್ದು, ಮರಾಠಿ, ತಮಿಳು, ತುಳು, ಕೊಂಕಣಿ, ಮಲೆ 
ಯಣಳ, ಹಿಂದಿ, ಕೊಡಗುಗಳೂ ಆಡುಭಾಷೆಯಾಗಿರುವವರಿದ್ದಾರೆ. ಅವರೆಲ್ಲ 


೯೮ ಕರ್ನಾಟಕ ಭಾರತಿ 


ಇಲ್ಲಿಯ ಸಾಮಾಜಿಕ, ಆರ್ಥಿಕ, ರಾಜಕೀಯ ಜೀವನದಲ್ಲಿ ಸಮಂರಸರಾಗಿದ್ದಾರೆ. ' 
ಹಾಗೆ ನೋಡಿದರೆ ಕೆಲೆವೆಡೆ ತುಂಬಾ ಪ್ರಬಲರಾಗಿದ್ದಾರೆ ಕೂಡ. ಇದು ಸಾಧ್ಯ " 
ವಾದುದು ಇಲ್ಲಿಯ ವ್ಯಾವಹಾರಿಕ ಭಾಷೆ ಕನ್ನಡವನ್ನು ಒಪ್ಪಿ ವರಿಸಿದುದರಿಂದ. 
ಕೆಲವರಂತೂ ಕನ್ನಡವನ್ನೇ ತಮ್ಮ ದೈವವಾಗಿ ಸ್ವೀಕರಿಸಿ ಅಪೂರ್ವ ಸಾಹಿತ್ಯ ಕೃತಿಗಳ 
ಕಾಣಿಗೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯರಾದ ಮಾಸ್ತಿ, ಡಿ. ವಿ. ಗುಂಡಪ್ಪ, ¥ 
ಗೋರೂರು, ನಾ. ಕಸ್ತೂರಿ, ಗೋವಿಂದ ಪೈ, ಪಂಜೇ ಮಂಗೇಶ ರಾವ್‌, ಬೇಂದ್ರೆ, ೫ 
ಶಂಬಾ ಜೋಶಿ, ದಿನಕರ ದೇಸಾಯಿ, ಗೌರೀಶ ಕಾಯ್ಕಿಣಿ ಮುಂತಾದವರ ಹಾಗೂ 
ಇನ್ನಿತರರ ಖಯಣವನ್ನು ನೆನೆಯಬೇಕು. | 
ಹಾಗೆಂದು ಭಾಷೆಯ ಅಸಹನೆಯ ಜಳ ತಾಕಿದ ಅನಂಭವವೂ ಕನ್ನಡ ನಾಡಿಗೆ 
ಇಲ್ಲದಿಲ್ಲ. ಅದು ಭಾಷೆಯ ಹೆಸರಿನಲ್ಲಿ ಮಹಾರಾಷ್ಟ್ರ ನಡೆಸಿರುವ ಪ್ರಾದೇಶಿಕ 
ಆಕ್ರಮಣ. ಅದೊಂದು ಬರಿಯ ರಾಜಕೀಯಂ; ಆಗೀಗ ಎಬ್ಬಿಸುವ ಗುಲ್ಲು. ಪರಿ 
ಣಾಮ ಮಹಾರಾಷ್ಟ್ರದ "ಶಿವಸೇನೆಗೆ ಮುಖಾಮುಖಿಯಾಗಿ ಬೆಳಗಾವಿಯ "ಭೀವರಿ 
ಸೇನೆ' ಹೊಡೆದು ನಿಲ್ಲಬೇಕಾದ ಪರಿಸ್ಥಿತಿ. ಇದಕ್ಕೆ ಯಾವ ವ್ಯಾಖ್ಯಾನವೂ ಬೇಡ. 


ಬಾಂಧವ್ಯದಲ್ಲಿ ಪಾರಸ್ಪರಿಕತೆ ಮುಖ್ಯ. ಕನ್ನಡ ತನಗೆ ಸಂಪರ್ಕವುಂಟಾದ " 
ಯಾವ ಬೇರೆಯ ಭಾಷೆಯಿಂದಲೂ ಧ್ವನಿ, ಪದ, ನುಡಿಗುಟ್ಟು ವಾಕ್ಕವಿಧಾನಗಳನ್ನು 1 
ಪಡೆಯಲೂ, ಅವುಗಳ ಮೇಲೆ ತನ್ನ ಪ್ರಭಾವ ಬೀರಲೂ ಕೂಡ ತಪ್ಪಿಲ್ಲ. ಸಾಹಿತ್ಯ 
ಪ್ರೇರಣೆ, ಪ್ರೋತ್ಸಾಹಗಳನ್ನು ನೀಡುವದರಲ್ಲಿಯೂ ಹಿಂದೆ ಬಿದ್ದಿಲ್ಲ. ತಮಿಳು, 
ತೆಲಗು, ಮಲೆಯಾಳ, ತುಳು, ಕೊಡಗುಗಳೊಡನೆಯ ಅದರ ಸಂಬಂಧ ಹೊಕ್ಕಳ 
ಬಳಕೆಯದಾದರೆ ಕೊಂಕಣಿ ಮರಾಠಿ ಉರ್ದುಗಳದು ಹೊಕ್ಕು-ಬಳಕೆಯದು. 
ಮೊದಲನೆಯದು ರಕ್ತ ಸಂಬಂಧ, ಎರಡನೆಯದು ಸ್ನೇಹ ಸಂಬಂಧ. | 

ಭಾಷಾ ಬಾಂಧವ್ಯದ ಉಚ್ಚ ಪರಿಣತಿಯೇ ಸಾಹಿತ್ಯ ಬಾಂಧವ. ಈ ದಿಸೆ 
ಯಲ್ಲಿ ದ್ರಾವಿಡದ ಮೂಲ ಪ್ರಾಚೀನ ಸಂಬಂಧವುಳ್ಳ ತಮಿಳು, ತೆಲುಗುಗಳ ಕೊಡು- 
ಕೊಳೆಗಳು ಮೂಲಭೂತವೂ ವ್ಯಾಪಕವೂ ಆಗಿವೆ. ಅವು ಎಂದೂ ಒಂದೇ ದಿಕ್ಕಿನ " 
ರಹದಾರಿ (016 wy 1೯೩80) ಗಳಾಗಿದ್ದಿಲ್ಲ. ಅವುಗಳಲ್ಲಿ ಕೆಲವನ್ನು ಮಾತ್ರ _ 
ಇಲ್ಲಿ ನೆನೆಯಬಹುದು. ತಮಿಳು ಛಂದಸ್ಸಿನ ಈರಶೈ, ಮಾವಶೈ, ನಾಲಶೈಗಳಲ್ಲಿ 
ಕನ್ನಡ ಛಂದಸ್ಸಿನ ಬ್ರಹ್ಮ, ವಿಷ್ಣು, ರುದ್ರಗಣಗಳ ಹೆಜ್ಜೆಯನ್ನು ಬಿ.ಎಂ. ಶ್ರೀ 
ಯವರು ಗುರುತಿಸಿದ್ದಾರೆ. ತಮಿಳು ಛಂದೋಗ್ರಂಥ "ಯಾಪ್ಟರುಂಗಲಕ್ಕಾರಿಹೈ' 
ಮೇಲೆ ಕನ್ನಡ ಲಕ್ಷಣ ಗ್ರಂಥವಾದ "ಗುಣಗಾಂಕಿಯಂ' ದ ಪ್ರಭಾವವಿದೆಯೆಂದು 
ತರ್ಕಿಸಲಾಗಿದೆ. ಹದಿನೈದನೆಯ ಶತಮಾನದ ಚಾಮರಸನ "ಪ್ರಭುಲಿಂಗ ಲೀಲೆ' 
ತಮಿಳೂ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಅನುವಾದ ಪಡೆದಿದೆ. ನಿಜಗುಣ ಶಿವ 
ಯೋಗಿಗಳ ವಿನೇಕ-ಚಿಂತಾಮಣಿಯ ಪರಿಚ್ಛೇದವೊಂದನ್ನು ೧೭ನೇ ಶತಮಾನದ 
ಶಿವಪ್ರಕಾಶ ಸಾಮಿ ತಮಿಳಿಗೆ ಭಾಷಾಂತರಿಸಿದ್ದಾನೆ. 


ತ್ಕ 


ಭಾಷಾ ಬಾಂಧವ್ಯ : ವೈಜ್ಞಾ ನಿಕ ದೃಷ್ಟಿ ೯ 


ಇದಕ್ಕೆ ಪ್ರತಿಯಾಗಿ ತಮಿಳಿನ ಸಂಘ ಸಾಹಿತ್ಯ ಮತ್ತು ನಾಯನಾರರ ಭಕ್ತಿ 
ಸಾಹಿತ್ಯ ಕನ್ನಡದ ವಚನ ಸಾಹಿತ್ಯದ ಮೇಲೆ ಆದ್ಭುತ ಪರಿಣಾಮ ಬೀರಿದೆ: ತಿರುಜ್ಞಾನ 
ಸಂಬಂಧಿಯರ ತಮಿಳು. ಕಾವ್ಯದ ಆಧಾರದ ಮೇಲೆ ಗುಬ್ಬಿ ಮಲ್ಲಣ್ಣಾರ್ಯನ “ಭಾವ 
ಚಿಂತಾರತ್ನ', ಷಡಕ್ಷರದೇವನ “ರಾಜಶೇಖರವಿಳಾಸ' ರಚಿತವಾಗಿವೆ. ಹರಿಹರನ 
ರಗಳೆಗಳಿಗೆ ಮೂಲಸೂ ಶರ್ತಿಯಾದ ೬೩ ಪುರಾತನರ ಜೀವಿತ ಕಥಾ ವಿವರಗಳಿಗೆ ಆತ 
ಶೇಕ್ಕಿರಾರ್‌ ಎಂಬ ತಮಿಳ ಕವಿಯ "ಪೆರಿಯ ಪುರಾಣ'ಕ್ಕೆ ಯಬಣಿಯಾಗಿರಬೇಕು. 


ಹಾಗೆಯೇ ತೆಲುಗಿನ ವಿಚಾರದಲ್ಲಿ ಕನ್ನಡದ ಆದಿಕವಿ ಪಂಪನ ಪ್ರಭಾವ ತೆಲು 
ಗಿನ ಆದಿಕವಿ ನನ್ನಯನ ಮೇಲೆ ಆಗಿರುವದು ಕಂಡುಬರುತ್ತದೆ. ಆ ಭಾರತ ರಚನೆ 
ಯಲ್ಲಿ ನನ್ನಯನಿಗೆ ಸಹಾಯ ಮಾಡಿದವನಂ ಕನ್ನಡಿಗ ನಾರಾಯಣ ಭಟ್ಟ. ನಾಗ 
ವರ್ಮನ `ಛಂದೋಂಬುಧಿ'ಯ ಪ್ರಭಾವ ತೆಲುಗಿನ ಭೀಮ ಕವಿಯ 'ಕವಿಜನಾಶ್ರ 
ಯುಮು' ಎಂಬುದರ ಮೇಲೆ ಬಿದ್ದಿದೆಯೆಂದು ಕಂಡುಬರುತ್ತದೆ. ತೆಲುಗಿನ ಕೇತನನ 
`ಆಂಧ್ರಭಾಷಾ ಭೂಷಣ' ಎಂಬ ವ್ಯಾಕರಣ ಗ '೦ಥಕ್ಕೂ ಕನ್ನಡ ಎರಡನೇ ನಾಗವರ್ಮನ 
“ಕರ್ನಾಟಕಭಾಷಾಭೂಷಣ'ಕ್ಕೂ ತುಂಬಾ ಹೋಲಿಕೆಯಿದೆಯಂತೆ. ಕನ್ನಡದಲ್ಲಿ 
“ವಚನಸಾಹಿತ್ಯಯುಗ' ತೆರೆದಂತೆ ತೆಲುಗಿನಲ್ಲಿಯೂ ದೇಸಿಗೆ ಮನ್ನಣೆ ಕೊಟ್ಟ "ಶಿವ 
ಕವಿಯುಗ' ವನ್ನು ಹೇಳಲಾಗುತ್ತದೆ. ಪಾಲ್ಕುರಿಕೆ-ಸೋಮನಾಥನಂತ ಕನ್ನಡ 
ತೆಲುಗು ಉಭಯಕವಿ, ಚಾಮರಸನ "ಪ್ರಭುಲಿಂಗಲೀಲೆ' ಪಿಡಪುರ್ತಿ ಸೋಮನಾಥ 
ನಿಂದ ತೆಲುಗಿನಲ್ಲಿಯೂ ಅನುವಾದ ಪಡೆದಿದೆ. ಇದಕ್ಕೆ ಪ್ರತಿಯಾಗಿ ಕನ್ನಡದ 
ಭೀಮಕವಿಯ `ಬಸವಪುರಾಣ'ಕ್ಕೆ ತೆಲುಗು ಮೂಲವಾಗಿರುವದನ್ನ ನೆನೆಯಬಹುದು. 


ಆಧುನಿಕ ಕಾಲದಲ್ಲಿಯೂ ಕನ್ನಡ ತಮಿಳು-ತೆಲುಗು ಸಾಹಿತ್ಯಗಳ ಕೊಡುಕೊಳೆ 
ನಡೆದೇ ಇದೆ. 
ಇನ್ನು ತುಳು, ಕೊಂಕಣಿಗಳಿಗೆ ಲಿಪಿ, ಸಾಹಿತ್ಯಳಿಲ್ಲದ್ದಕ್ಕೆ ರಾಜಾಶ್ರಯವಿಲ್ಲದ್ದೆ 
ಕಾರಣ ಎಂಬುವ ಅಭಿಪ್ರಾಯಗಳಿದ್ದವು. ಆದರೆ ಇತ್ತೀಚೆ ಆ ಭಾಷೆಗಳ ಅಭಿವೃದ್ಧಿ 
ಸಮಿತಿಗಳು ಸ್ಥಾಪಿತವಾಗಿ ಹುಲುಸಾದ ಸಾಹಿತ್ಯ ನಿರ್ಮಾಣದಲ್ಲಿ ನಿರತವಾಗಿವೆ. 
ಕೊಡವವೂ ಈ ದಿಸೆಯಲ್ಲಿ ತಲೆ ಕೊಡಹಿ ಎದ್ದಿದೆ. ತುಳುವು ಈಗಾಗಲೇ "ಪಂಚ 
ದ್ರಾವಿಡ'ಗಳಲ್ಲಿ ಒಂದು ಪ್ರತ್ಯೇಕ ಭಾಷೆಯಾಗಿ ಪರಿಗಣಿತವಾಗಿದ್ದರೆ, ಕೊಂಕಣಿಯು 
ಕೂಡಾ ಸಾಹಿತ್ಯ ಅಕಾಡಮಿಯಿಂದ ಮನ್ನಿಸಲ್ಪಟ್ಟಿದೆ. 

ಯಾವಕಾಲಕ್ಕೂ ಭಾಷಾ ಪ ಪಂಚದಲ್ಲಿ ವಿಷೋಧ್ಯಾನವನ್ನು ಬಿತ್ತಿ ಬೆಳೆಯುವ 
ಸರಸಾಟ ನಿಲ್ಲಬೇಕು. 

ಇಲ್ಲಿ ಹಿರಿಯರ ಎರಡು ಸೂಕ್ತಿಗಳನ್ನು ಎತ್ತಿಹೇಳುವದು ಅವಶ್ಯ ಹಾಗೂ 


ಮುಖ್ಯವೆನಿಸುತ್ತಿದೆ 


ಭಾಷಾಬಾಂಧ್ಯವ್ಯಕ್ಕೆ : ಕವಲೊಡೆದೂ ಕಲೆಯಬಹಂದಂ 
ಭಿನ ವಿದ್ಧೂ ಬೆರೆಯಬಹುದು 
- ಇದು ಕವಿ ವಿನಾಯಕೋಕ್ತಿ 
ಸಾಹಿತ್ಯಬಾಂಧವ್ಯಕ್ಕೆ ಹ “ಅಯ್ಯಯ್ಯ ಚೆನ್ನಾದುದೆನೆ ಕನ್ನಡಿಗ 
ರಯ್ಯಮಂಚಿದಿಯೆನೆ ತೆಲುಗ 
ಅಯ್ಯಯ್ಯ ಎಂಚ ಪೋರ್ಲಾಂಡೆಂದು ತುಳುವರು 
ಮೆಯ್ಯ್ಯಾಬ್ಬಿ ಕೇಳಬೇಕಣ್ಣ” 
- ಇದು ರತ್ನಾಕರವರ್ಣಿಯ ಆಶಯ 


ಈ ಎರಡೂ ಉಕ್ತಿಗಳ ತಿರುಳನ್ನು ತಿಳಿಯುವದೇ ಭಾಷಾ ಬಾಂಧವ್ಯಕ್ಕೆ 
ತಳಹದಿ ಹಾಕಿದಂತೆ. 
[ 


* ಅಖಿಲಭಾರತ ೫೫ ನೆಯ ಕನ್ನಡ ಸಾಹಿತ್ಯಸಮ್ಮೇಲನದ ಅಂಗವಾಗಿ ಜರುಗಿದ "ಭಾಷಾಬಾಂಧವ್ಮ 
ಗೋಷ್ಠಿ'ಯ ಅಧ್ಯಕ್ಷೀಯ ಭಾಷಣದ ಸಾರ, 


« ದಾರಿ ಯಾವುದಯ್ಯಾ ವೈಕುಂಠಕೆ? ನಾಟಕ : 
ಒಂದು ವಿಶ್ಲೇಷಣೆ 


ಶಾಂತಿನಾಥ ದಿಬ್ಬದ 


ಮೊದಲು ಶ್ರೀರಂಗರ "ರಂಗಭಾರತ' ಎಂಬ ನಾಟಕ ಸಂಕಲನದಲ್ಲಿದ್ದು ಇತ್ತೀ 

ಗೆ ಅಂದರೆ ೧೯೮೨ ರಲ್ಲಿ ಹುಬ್ಬಳ್ಳಿಯ ಸಾಹಿತ್ಯ ಭಾಂಡಾರದವರಿಂದ ಸ್ವತಂತ್ರ ಕೃತಿ 

ಹಾಗಿ ಮೊದಲ ಬಾರಿ ಮುದ್ರಣಗೊಂಡಿರುವ "ದಾರಿ ಯಾವುದಯ್ಯಾ ವೈಕುಂಠಕೆ' 

೦ಬ ನಾಟಕದ ಬಗೆಗಿನ ನನ್ನ ಅನಿಸಿಕೆಗಳನ್ನು ಓದುಗರಲ್ಲಿ ಹಂಚಿಕೊಳ್ಳುವುದು 

್ರೈಸ್ತುತ ಲೇಖನದ ಉದ್ದೇಶವಾಗಿದೆ. ಶ್ರೀರಂಗರ ನಾಟಕಗಳಲ್ಲಿಯೇ ಇದು 

ನ್ನನ್ನು ವಿಶೇಷವಾಗಿ ಆಕರ್ಷಿಸಿದೆಯೆಂದೂ. ಆ ಆಕರ್ಷಣೆಯ ಕಾರಣದಿಂದಾಗಿಯೇ 
ನಿಲ್ಲಿ ನನ್ನ ಅನಿಸಿಕೆಗಳನ್ನೂ ಹೊರಹಾಕಿದ್ದೇನೆಂದು ಬೇರೆ ಹೇಳಬೇಕಾಗಿಲ್ಲ. 


ಗಾತ್ರದಲ್ಲಿ ಕೇವಲ ೫೭ ಪುಟಗಳೇ ಆಗಿದ್ದರೂ “ಕಿರಿದರೊಳ್‌ ಪಿರಿದರ್ಥವಂ 
ಳ್ವ” ಒಂದು ಮಹೋನ್ನತ ನಿದರ್ಶನವಾಗಿದೆ ಈ ನಾಟಕ. ಸಾಮಾಜಿಕ ಕಳ 
ಳಿಯೇ ಈ ನಾಟಕದ ಮೂಲಾಧಾರವಾಗಿದೆ.  ಸವಕಾಜ ಜೀವಿಯಾದ ಒಬ್ಬ 
ಇಹಿತಿ ಅಥವಾ ನಾಟಕಕಾರ ಸಮಾಜಕ್ಕೆ ಸಂಬಂಧಿಸಿದಂತೆ ತನ್ನ ಅನಿಸಿಕೆ-ಅನುಭವ 
ಳನ್ನೂ ಅಂಜದೆ- ಅಳುಕದೆ ನಿರ್ಭೀತನಾಗಿ, ನಿರರ್ಗಳವಾಗಿ ನಿರೂಪಿಸಿದ್ದಾನೆ ಇಲ್ಲ. 
ತಿ ಆಕರ್ಷಕವೂ ಆದರೆ ಅಷ್ಟೇ ಜಟಿಲವೂ ಆದ ಜೀವಂತ ಸಮಸ್ಯೆಯೊಂದನ್ನು 
ನ್ನ ವಿಶ್ಲೇಷಣೆಗೆ ಕವಿ ಅಳವಡಿಸಿಕೊಂಡುದನ್ನು ಹಾಗೂ ಅದನ್ನು ಯಶಸ್ವಿಯಠಾಗಿ 
ಶ್ಲೇಷಿಸಿದುದನ್ನ್ನ ನೋಡಿದಾಗ ಕವಿಯ ವಿಚಾರಶೀಲತೆಯ ವ್ಯಾಪ್ತಿಯ ಅರಿವು 
ಮಗಾಗುವುದು. ಇಂದಿನ ಸವರಾಜ ಪ್ರಗತಿ ಸಾಧಿಸಿದೆಯೆಂಬಂದೂ, ಆ ಪ್ರಗತಿಗೆ 
ಜ್ಞಾನವೇ ಕಾರಣವೆಂಬುದೂ ಮನೆ-ಮನೆಯ ಮಾತಾಗಿದೆ ತಾನೆ? ಇದೇ 
ಭಾತನ್ನು ನಾಟಕಕಾರ ತನ್ನ ನಾಟಕೀಯ ಕಕ್ಷೆಗೆ ತೂರಿಸಿಕೊಂಡು ವೈಚಾರಿಕತೆಯ 
ಪ್ಪವಿಟ್ಟು ಪರಿವರ್ತಿತ ರೂಪದಲ್ಲಿ ಹೊರಹಾಕಿದ್ದಾನೆ. “ಪ್ರಗತಿ' ನ ಸಂಬಂಧಿಸಿ 
ತೆ ಕವಿವುನ ತನ್ನ ವೈಯಕ್ತಿಕ ವಿಚಾರಗಳನ್ನು ಮಿಡಿದಿದೆಯಾದರೂ ಆ ಮಿಡಿತ 
ಮಾನಧೋರಣೆಯ ಅನೇಕ ಜನರ ಪ ತಿನಿಧಿಯಗಿದೆ. 


ತನ್ನ ವಿಚಾರಗಳನ್ನು ವ್ಯಕ್ತಪಡಿಸುವಲ್ಲಿಯೂ ಕವಿ ಹೊಸದೊಂದು ತಂತ್ರ 
ನ್ನೇ ಸಿವಾ ನೆ, ಹೇಳಬೇಕಾದುದನ್ನು ತಾನೇ ನೇರವಾಗಿ ಹೇಳದೆ ಬೇರೆ 
ಹ ಎ 


೧೦೨ 


ಪಾತ್ರಗಳಿಗೆ ಸಂಬಂಧಿಸಿದಂತೆ ಚಿಕ್ಕ ಚಿಕ್ಕ ಉಪನಾಟಕಗಳನ್ನು ಸೃಷ್ಟಿಸಿದ್ದಾ ನೆ. ಹೀಗೆ 
ನೋಡಿದಾಗ ಈ ಎಲ್ಲ ಪಾತ್ರಗಳೂ ಕವಿಮನದ ಅನೇಕ ಮುಖಗಳ ಪ್ರತಿನಿಧಿಗಳಾಗಿವ್ಲೆ 
ಯೆನ್ನಬಹುದು. ಈ ನಾಟಕದ ಇನ್ನೊಂದು ವೈಶಿಷ್ಟ್ಯವೆಂದರೆ ನಾಟಕಕಾರ 
ಮೊದಲು ತನ್ನ ಅನಿಸಿಕೆಗಳ ಕುರಿತು ತಂತಾನೇ ವಿಚಾರಿಸುತ್ತಾನೆ. ಅಲ್ಲಿ ಬೇರೆ ಬೇರೆ 


ಪಾತ್ರಗಳ ಮಧ್ಯೆ ಚರ್ಚೆಯನ್ನು” ಆರಂಭಿಸುತ್ತಾನೆ. ಹಾಗೆ ಕವಿವಸನದಲ್ಲಿ ಆರಂಭ: 


ವಾದ ಚರ್ಚೆಯೇ ನಾಟಕ ರೂಪದಲ್ಲಿ ವೇದಿಕೆಯ ಮೇಲೆ ಮೂಡುತ್ತದೆ. ಈ 
ಸಮಯದಲ್ಲಿ ಸೂತ್ರಾಧಾರನಾದ ನಾಟಕಕಾರ ಅದೃಶ್ಯವಾಗಿರುತ್ತಾನೆ. ಅವುಗಳ 


ಚರ್ಚೆ ಮುಗಿದ ಮೇಲೆ “ಹೀಗೆ ಚಿತ್ರಿಸಿದರೆ ಹೇಗಾಗಬಹುದು” ? ಎಂದು ವಿಚಾ ' 
ರಕ್ಕೆ ತೊಡಗುವ ಸೂಚನೆ ಬರುತ್ತದೆ. ಹೀಗೆ ಅಪ್ರತ್ಯಕ್ಷನಾಗಿದ್ದರೂ ಪ್ರತ್ಯಕ್ಷನಾಗ ' 
ಬಲ್ಲವನಾಗಿದ್ದಾನೆ ಇಲ್ಲಿಯ ನಾಟಕಕಾರ! ಇನ್ನು ಕೆಲವೊಮ್ಮೆ ಇಂಥ ಸಂದರ್ಭಗಳ ' 


ಬೆಳಕಿನಲ್ಲಿ ತನ್ನ ಅಭಿಪ್ರಾಯಗಳನ್ನು ಸ ತಃ ಹೊರಹಾಕುತ್ತಾನೆ. ಒಟ್ಟಿನಲ್ಲಿ ನಾಟ 
ಕದ ಕೇಂದ್ರವಿಚಾರ ಹಾಗೂ ಕವಿ ಅದನ್ನು ಬಿಂಬಿಸಿದ ಬಗೆಗಳು ಚಿತ್ತಾಕರ್ಷಕ 
ವಾಗಿವೆ. 

ಹೊರನೋಟಕ್ಕೆ ಹಾಸ್ಯಮಯವಾಗಿ, ಲಘಂವಾಗಿ ಕಂಡರೂ ತನ್ನ ಅಂತ 
ರಂಗದ ಆಳವನ್ನೆಲ್ಲ ಪ್ರತಿನಿಧಿಸುತ್ತದೆ ಪ್ರಸ್ತುತ ತಲೆಬರೆಹ. ಇಲ್ಲಿ ನಾಟಕಕಾರ 


"ವೈಕಂಂಠ' ಎಂಬ ಪದವನ್ನು ವೈವಿಧ್ಯಮಯತೆ ಹಾಗೂ ವಿಶೇಷಾರ್ಥದಲ್ಲಿ ಬಳಸಿ : 


ದ್ದಾನೆ. ಸ್ವರ್ಗ, ಸುಖ, ಕೊನೆಯ ಗುರಿ, ಭವಿಷ್ಯ ಈ ಎಲ್ಲ ಅರ್ಥಗಳೂ ಅಲ್ಲಿ 
ಅಡಕವಾಗಿವೆ. ಈ ತಲೆಬರೆಹದಲ್ಲಿ ಹೊರಗೆ ಕಾಣುವುದು ಹಾಸ್ಕವಾದರೂ ಒಳಗಿರು 
ವುದು ವಿಡಂಬನೆ. ಈ ನಾಟಕದಲ್ಲಿ "ದಾರಿ ಯಾವುದಯ್ಯಾ ವೈಕುಂಠಕೆ" ? ಎಂಬ 
ಪ್ರಶ್ನೆ ಕೊನೆಯ ವರೆಗೂ ಪ್ರಶ್ನೆಯಾಗಿಯೇ ಉಳಿದಿದೆ. ನಾಟಕದ ಕೊನೆಯ ಹಂತ 
ದಲ್ಲಿ ಸಾಮಾಜಿಕರ ಪ್ರತಿನಿಧಿಯಾದ ಪ್ರೇಕ್ಷಕ ವೈಕುಂಠಕ್ಕೆ ದಾರಿ ಕಂಡುಕೊಂಡಿದ್ದಾನೆ 
ಯಾದರೂ ಅದು ಸರ್ವಸಾವಕಾನ್ಯವಾದ ಹಾಗೂ ಎಲ್ಲರಿಂದ ಒಪ್ಪಿತವಾದ ಒಂದೇ 
ದಾರಿ ಮಾತ್ರ ಆಗಿಲ್ಲ. ಅದು ತೀರ ವೈಯಕ್ತಿಕ. "ನಮ್ಮ ನಮ್ಮ ದಾರಿ ನಮಗೆ' 
ಎಂಬುದೇ ಕೊನೆಯ ನಿರ್ಧಾರ ಅಥವಾ ಸತ್ಯ. ಈ ಸತ್ಯವನ್ನು ತಲುಪುವುದರ 
ಮೂಲಕ ಕೊನೆಗಾಣುವ ನಾಟಕದಲ್ಲಿ ಇದು ವರೆಗೆ ಕುತೂಹಲ ಕೆರಳಿಸಿದ ಪ್ರಶ್ನೆಯ 
ಕಗ್ಗಂಟು ಬಿಚ್ಚಿ ಕಗ್ಗತ್ತಲೆ ಮಾಯವಾಗಿ, ದಾರಿ ಸುಗಮವಾಗಿ ತಿಳಿಬೆಳಗು ಮೂಡಿ 
ದಂತೆ ಭಾಸವಾಗುತ್ತದೆ. ಒಟ್ಟಿನಲ್ಲಿ ಪ್ರಗಲ್ಫ ವೈಚಾರಿಕತೆಗೆ ಮಾದಠಿಯಾದ ಈ 
ನಾಟಕ ತನ್ನ ತಲೆಬರೆಹದೊಂದಿಗೇ ಜನಮನವನ್ನು ಆಕರ್ಷಿಸಿ, ಸುತ್ತಿ ಸುಳಿಯುವ 
ತನ್ನ ಪ್ರಶ್ನೆಯ ಜಾಲದಲ್ಲಿ ಎಲ್ಲರನ್ನೂ ಸೆಳೆದುಕೊಂಡು ಬಿಡುತ್ತದೆ. ಹೀಗೆ ಸುಳಿಗೆ 
ಸಿಕ್ಕ ಓದಂಗ ಕೊನೆಯ ವರೆಗೂ ನಾಟಕವನ್ನು ಓದಿಕೊಂಡು ಹೋಗದ ಹೊರತಂ 
ಗತ್ಯಂತರವಿಲ್ಲ; ಉತ್ತರವೂ ಇಲ್ಲ! ಹೀಗೆ ಓದುಗರನ್ನು ಸೆರೆ ಹಿಡಿಯುವ, 


ಕರ್ನಾಟಕ ಭಾರತಿ : 


ತ 


ಬೇರೆ ಪಾತ್ರಗಳ ಮೂಲಕ ಪರ್ಯಾಯವಾಗಿ ಹೇಳಿಸಿದ್ದಾನೆ. ಈ ಬೇರೆ ಬೇರೆ 


' 
| 


: *ದಾರಿ ಯಾವುದಯ್ಯಾ ವೆ ೈಕುಂಠಕೆ”. ೧೦೩ 


ತನ್ನೊಂದಿಗೇ ಕರೆದುಕೊಂಡು ಹೋಗುವ ಈ ನಾಟಕದ ಸಿದ್ಧಿ ಅಪೂರ್ವವಾದುದು, 
ಅದಕ್ಕೆ ಉಚಿತವಾಗುವಂತೆ ತಲೆಬರೆಹವೂ ಅರ್ಥಪೂರ್ಣವಾದದ್ದು. 


ಇತರ ನಾಟಕಗಳಿಗಿಂತ ತೀರ ಭಿನ್ನರೀತಿಯ ಪಾತ್ರವರ್ಗವನ್ನು ಹೊಂದಿದೆ ಈ 
ನಾಟಕ... ಸಾಮಾನ್ಯ ನಿಯಮದ ಪ್ರಕಾರ ವೇದಿಕೆಯ ಹೊರಗೇ ಉಳಿಯುವ 
ನಾಟಕಕಾರ, ವಿಮರ್ಶಕ ಹಾಗೂ ಪ್ರೇಕ್ಷಕ ಇವರೆಲ್ಲರೂ ಇಲ್ಲಿ ಜೀವಂತ ಪಾತ್ರಗಳಾಗಿ 
' ವೇದಿಕೆಯನ್ನೇರಿವೆ. . ಹೊರನೋಟಕ್ಕೆ ಇವುಗಳ ಮಧ್ಯೆ ವೈಚಾರಿಕ ವಿಭಿನ್ನತೆ 
ಯಿದ್ದರೂ-- ಈ ಮೂರೂ ಪಾತ್ರಗಳು ಒಂದಕ್ಕೊಂದು ಪೂರಕವಾಗಿವೆ. ನಾಟಕ 
ಕಾರ ಪ್ರೇಕ್ಷಕ ಅಥವಾ ಸಾವಕಾಜಿಕರನ್ನು ತನ್ನ ವಿಷಯವನ್ನಾಗಿರಿಸಿಕೊಂಡರೆ, ವಿಮ 
ರ್ಶಕ ಈ ನಾಟಕಕಾರನನ್ನೂ, ಅವನೊಂದಿಗೆ ಸಾಮಾಜಿಕನನ್ನೂ ಅಭ್ಯಸಿಸಿ ವಿಮರ್ಶೆಗೆ 
ತೊಡಗಿದ್ದಾನೆ ವಿಮರ್ಶಕ. ಇವರಿಬ್ಬರಿಗೂ ಮಧ್ಯಸ್ಥ ಅಥವಾ ಸಹಾಯಕನೆಂದರೆ 
ಪ್ರೇಕ್ಷಕ. ಈ ಮೂರೂ ಪ್ರಮುಖ ಪಾತ್ರಗಳನ್ನು ಕೆಳಗಿನಂತೆ ವಿಶ್ಲೇಷಿಸಬಹುದು. 


ನಾಟಕದ ಆರಂಭದ ಹಂತದ ವೈಚಾರಿಕ ಸಂವಾದದಲ್ಲಿ ನೇರ ಸ್ಪರ್ಧಿಗಳೆಂದರೆ 
ನಾಟಕಕಾರ ಹಾಗೂ ವಿಮರ್ಶಕ. ಕೊನೆಕೊನೆಗೆ ಇವರಿಬ್ಬರ ಚರ್ಚೆಗೂ ವಸ್ತುವಾದ 
ಪ್ರೇಕ್ಷಕನೂ ಚರ್ಚೆಯಲ್ಲಿ ಭಾಗಿಯಾಗಿ ತನ್ನ ಬಗೆಗೆ ಇವರಲ್ಲಿರುವ ಅಭಿಪಾ ಯ 
ಗಳನ್ನು ಅಳೆದು ನೋಡಿ ಕೊನೆಗೆ ತನ್ನ ನಿಲುವನ್ನು ಸೂಚಿಸಿದ್ದಾನೆ. 


ಇಲ್ಲಿ ಬರುವ ನಾಟಕಕಾರ ಮನುಷ್ಯನ ಸಹಜ ಪ ವೃತ್ತಿಗಳ ಪ್ರತೀಕ. , ಈತ 
ನದು ಸೃಜನಾತ್ಮಕ ಪ್ರತಿಭೆ. ಇಂದಿನ ಮಾನವ ಪ್ರಗತಿ ಸಾಧಿಸಿದ್ದಾನೆ ಎಂಬುದರ 
ಕುರಿತು ಇವನ ಧೋರಣೆ ವಿಚಿತ್ರವಾಗಿದೆ. ಸಂಪ್ರದಾಯಪ್ರಿಯನಾದ ಈತ ಹಳೆ 
ಯದೇ ಮೇಲೆನ್ನುವವ. “ಪ್ರಗತಿ ಆಗಿಲ್ಲ ಆದಷ್ಟಕ್ಕೂ ಸರಿಯಾದ ಅರ್ಥವಿಲ್ಲ” 
ಇದು ಇವನ ವಾದ. ಭೌತಿಕವಾಗಿ ರಷ್ಯಾ, ಅಮೇರಿಕಾಗಳಿಗೆ ಹಾಗೂ ಬೌದ್ಧಿಕವಾಗಿ 
ತನ್ನ ವಿಚಾರಗಳಿಗೆ ಪ್ರತಿನಿಧಿಗಳನ್ನಾಗಿಸಿ ನಾಟಕಕಾರ ಎರಡು ಅಸ್ತ್ರಗಳ ಪಾತ್ರಗಳನ್ನು 
ಸೃಷ್ಟಿಸಿ, ತನ್ನ ವಾದವನ್ನು ಚಮತೃೃತಿಯಿಂದ ಬಿಂಬಿಸಿದ್ದಾನೆ. ಬುದ್ಧಿಗೇಡಿ 
ಗಳಾದ ಅಸ್ತ್ರಗಳಂ, ಬುದ್ಧಿವಂತನಾದ ಮನುಷ್ಯನಿಗಿಂತ ಮೇಲೆಂಬುದು ಈ ಸಂದರ್ಭ 
ದಲಿ ಬಿಂಬಿತವಾದ ವಿಚಾರ. ಪ್ರಗತಿಯ ಹೆಸರಿನಲ್ಲಿ ಜನ ಇಂದು ಆತ್ಮವಂಚನೆ 
ಮಾಡಿಕೊಳ್ಳು ತ್ತಿದ್ದಾರೆಂಬುದು ನಾಟಕಕಾರನ ಆರೋಪ. “ಕೇವಲ ತೋರಿಕೆಯ 
ಚಾ ನದಿಂದ ಮಿಕ್ಕವರನ್ನು ಮೋಸಗೊಳಿಸುವ ಧೂರ್ತರ ತಂಡ”. “ಭಟ್ಟಂಗಿಗಳು” 
ಇವು ನಾಟಕಕಾರನಿಂದ ವಿಮರ್ಶಕರಿಗೆ ದೊರೆತ ಬಿರುದುಬಾವಲಿಗಳು ! ಕೇವಲ 
ಬಹಿರಂಗದ ಬಣ್ಣಕ್ಕೆ ಮರುಳಾಗದ ಈತನ ಪ್ರಕಾರ ಪ್ರಗತಿಯೆಂದರೆ “ಒಳಗಿನ 
ಶಾಂತಿ”. ಹಳೆತು-ಹೊಸತು ಎರಡನ್ನೂ ಹೋಲಿಸಿ ನೋಡಿದ ನಾಟಕಕಾರ 
ಕೊನೆಗೆ ತನ್ನ ನಿರ್ಧಾರವನ್ನು ಈ ರೀತಿ ತಿಳಿಸುತ್ತಾನೆ. ವ ಅನಾಗರಿಕ 
ಮನಂಷ್ಕರಾಗಿದ್ದರು. ಇಂದಿನವರು ನಾಗರಿಕ ರಾಕ್ಷಸರಾಗಿದ್ದಾರೆ”. ನಿಸರ್ಗದ 


೧೦೪ ಕರ್ನಾಟಕ ಭಾ 


ಆಜ್ಞೆಯನ್ನು ನಾವು ಪಾಲಿಸಬೇಕಾದದ್ದು ಅನಿವಾರ್ಯ. ಅದರೊಂದಿಗೆ ಸೆಣಸಾ 
ಸಲ್ಲದು. ಸಾವು ಬಂದಾಗ ಸ್ವೀಕರಿಸಬೇಕು. ಪ್ರಗತಿಯನ್ನು ಸಾಧಿಸಿದ್ದೇವೆ ಎನ 
ವವರು ಈ ಸಾವನ್ನು ಗೆಲ್ಲಬಲ್ಲಿರಾ? ಎಂಬುದು ನಾಟಕಕಾರನ ಸವಾಲು ! ಇಂ 

ನವರ ವ್ಯಾಪಾರೀ ಮನೋಭಾವಕ್ಕಾಗಿ ನಾಟಕಕಾರ ಬೇಸತ್ತಿದ್ದಾನೆ. “ಮಂಗಳ 
ಲೋಕದಲ್ಲಿ ಮಾರ್ವಾಡಿ ಆಗಬೇಕು. ಚಂದ್ರಲೋಕದಲ್ಲಿ ಚಹದ ಅಂಗಡಿ ತೆರೆಯ ) 
ಬೇಕು. ಅದಕ್ಕಾಗಿ ಸ್ಪರ್ಧೆ” ಎಂದು ಬಹಳ ಮಾರ್ಮಿಕವಾಗಿ ಮೂದಲಿಸಿದ್ದಾಫೆ 
ನಾಟಕಕಾರ. ಬೆಳೆದು ನಿಂತ ಅಸಂಖ್ಯ ಜನರ, ಇನ್ನೂ ಬೆಳೆದು ನಿಂತಿರುವ ಅಸಂಖ್ಯ 
ಬೇಡಿಕೆಗಳಿಂದಾಗಿ ಇಂದು ಸುಖ ಸಾಧ್ಯವಾಗುತ್ತಿಲ್ಲ; ಅಶಾಂತಿ ತಾಂಡವವಾಡುತ್ತಿದೆ. 
ಇದು ನಾಟಕಕಾರನ ವಿಶ್ಲೇಷಣೆಯ ಕ್ರಮ. “ಜನ ಹೆಚ್ಚು, ಆಶೆ ಹೆಚ್ಚು, ಸುಖ 
ಕಡಿಮೆ, ಶಾಂತಿ ಇಲ್ಲ” ಅಲ್ಲದೆ “ಇಂದಿನವರದು ಅಗತ್ಯ ಎಲ್ಲದ್ದ ರ ಆಶೆ! ಅದಕ್ಕ ಗಿ 
ಶಾಂತಿ ಅಶಕ್ಕ” ಎನ್ನುತ್ತಾನೆ. 4 


ಹೀಗೆ ಹೆಚ್ಚು ಮಟ್ಟಿಗೆ ಭಾವನಾಪ್ರಧಾನವಾದ ಅಥವಾ ಹೃದಯ ಸಬೆ 
ಯಾದ ಪರಿಶುದ್ಧಿ ಗಾಗಿ ಹಂಬಲಿಸ ಸುವ ನಾಟಕಕಾರ ಪುರಾಣ-ಮಾನವಪ್ರಿಯ. | 
ದೃಷ್ಟಿಯಿಂದ - “ಇಂದಿನ ಜನ ಮಂಗಗಳಿದ್ದಂತೆ. ಅವರ ಬಾಲಃ 
ಮಾತ್ರ ಕಳಚಿದೆ; ಮಂಗ ಬುದ್ಧಿ ಇನ್ನೂ ಮಾಯವಾಗಿಲ್ಲ” ಎಂದು ನಾಟಕಕಾರ ' 
ನೇರವಾಗಿ ವಿಡಂಬಿಸುತ್ತಾನೆ. ಅದೇನೇ ಆದರೂ ನಾಟಕಕಾರನ ವಿಚಾರವೈ ಏರಿ 
ಯನ್ನೂ, ವಿಶ್ಲೇಷಣೆಯ ಪರಿಣತಿಯನ್ನೂ ಮೆಚ್ಚಬಹುದೇ ವಿನಃ ಆತನ ಅಂ 
ವನ್ನು ಸಂಪೂರ್ಣವಾಗಿ ಸಮರ್ಥಿಸಲಾಗದು. ” ಏಕೆಂದರೆ ಅವನು ಪೂರ್ವಗ್ರ 
ಪೀಡಿತ ವಿಚಾರವಾದಿ. ಆತನದು ಭಾವನಾಪ್ರಧಾನವಾದ ಜೀವನ. ಹೊಸದರಲ್ಲಿ ; 
ಹುರುಳೇ ಇಲ್ಲವೆನ್ನುವ ಆತನ ಅಭಿಪ್ರಾಯ ಏಕಪಕ್ಷೀಯವೆನ್ನಿಸುತ್ತದೆ. ಹೀಗೆ 
ನಿಷ್ಪಕ್ಷಪಾತ ದೃಷ್ಟಿಯಿಂದ ಪರಿಶೀಲಿಸಿದಾಗ ನಾಟಕಾರನಲ್ಲಿಯೂ ಅನೇಕ ಕೊರತೆ 
ಗಳಿದ್ದುದು ಕಂಡುಬರುತ್ತದೆ. ಈ ಕೊರತೆ ಹಾಗೂ ತನ್ನಲ್ಲಿಯೇ ಹುದುಗಿದ 
ಸಂದೇಹಗಳ ದೆಸೆಯಿಂದಾಗಿ ಆತ ವೈಕುಂಠಕ್ಕೆ ದಾರಿ ಗುರುತಿಸುವಲ್ಲಿ ವಿಫಲನಾಗಿ | 
ದ್ದಾನೆ, ಅಂತೆಯೇ ಆತ ತನ್ನ ಅತಿ ದೂರದ ವೈಚಾರಿಕ ಹಾಗೂ ತಾರ್ಕಿಕ | 
ಪ್ರಯಾಣದ ತರುವಾಯವೂ ಕೂಡ “ಮನುಷ್ಯನಿಗೆ ಬೇಕಾದದ್ದು ವೈಭವದ , 
ಸರ್‌: “ದಾರಿ ಯಾವುದಯ್ಯಾ ವೈಕುಂಠಕೆ ಹಿಂದಿನವರ ಸರಳಬುದಿ ಯ 

ಜನವೋ ? ಇಂದಿನವರ ತೊಡಕಿನ ಅತಿಜ್ಞಾನವೋ ?” ಎಂಬ ಪ್ರಶ್ನೆ ಗಳನ್ನೇ 
Meh ದೆ. ಇಷ್ಟೆಲ್ಲ ವಾದವಿವಾದಗಳ, ವಿಚಾರಮಂಥನಗಳ ತರು ' 
ವಾಯವೂ ಆತ ಉತ್ತ ರಕ್ಕಾಗಿ ತಡಕಾಡಬೇಕಾಗುತ್ತದೆ. ಅಷ್ಟರಲ್ಲಿ ತಾನೇ ಸ 
ಸಿದ ಅಸ್ತ್ರಗಳಲ್ಲಿ ಒಂದು ತನ್ನನ್ನೇ ಬಲಿ ತೆಗೆದುಕೊಳ್ಳುತ್ತದೆ. ಹೀಗೆ ಸಾವು ಸುನಿಶ್ಚಿತ 
ವೆಂಬ ಶಾಶ್ವತ ಸತ ದೊಂದಿಗೆ ಹಾಗೂ ವ್ಯಕ್ತಿ ಬುದ್ಧಿ ವಂತನಾಗಿದ್ದುದರ ಫಲವಾ 
ಅಲ್ಲದೆ ತಾನು ಮಾಡಿದ ತಪ್ಪಿನ ಫಲವಾಗಿ. ನಿಸರ್ಗವನ್ನು ಗೆಲ್ಲುವುದು ಒತ್ತ 


14) “ದಾರಿ ಯಾವುದಯ್ಯಾ ವೈಕುಂಠಕೆ” ... ೧೦೫ 


ಗಿರಲಿ ತನ್ನ ಸೃಷ್ಟಿಗೆ ತಾನೇ ಬಲಿಯಾಗಬೇಕಾಗುತ್ತದೆಯೆಂಬ ಸೂಚನೆಯೊಂದಿಗೆ 
ನಾಟಕಕಾರನ ಪಾತ್ರ ಅರ್ಥಪೂರ್ಣವಾಗಿ ಕೊನೆಗೊಳ್ಳುತ್ತದೆ. ಒಟ್ಟಿನಲ್ಲಿ ವಿಧ್ವಂಸಕ 
ವಾದ, ಉಪದ್ರವಿಯಾದ ವೈಜ್ಞಾನಿಕ ಯುಗದ ಅತಿಜ್ಞಾನಕ್ಕಿಂತ ನಿರುಪದ ಸವಿಯಾದ 
. ಪುರಾಣಯುಗದ ಅಜ್ಞಾನವೇ ಒಳ್ಳೆಯದು ಎಂಬ ವಿಚಾರಯೋಗ್ಯವಾದ ವಾದ 
ನಾಟಕಕಾರನದಾಗಿದೆ. 


ಇನ್ನು ಈ ಚರ್ಚೆಯಲ್ಲಿ ನಾಟಕಕಾರನಿಗೆ ನೇರಸ್ಪರ್ಧಿಯಾದ ಪಾತ್ರವೆಂದರೆ 
ವಿಮರ್ಶಕನದು. ನಾಟಕಕಾರನಿಗೆ ಯೋಗ್ಯ ಪ್ರತಿಸ್ಪರ್ಧಿ ಎನ್ನುವಂತೆ ಈತನದೂ 
ಚುರುಕಾದ ಬುದ್ಧಿಯೇ ಸರಿ. ಸಮಯೋಚಿತ ಹಾಗೂ ಸಮರ್ಥವಾದ ವಾದಸರ 
ಣಿಯ ಮೂಲಕ ಈತ ನಾಟಕಕಾರನನ್ನೂ ಒಮ್ಮೊಮ್ಮೆ ಬೆರಗುಗೊಳಿಸಬಲ್ಲವನಾಗಿ 
ದ್ದಾನೆ. ಈತ ಬುದ್ಧಿಯ ಸಿದ್ಧಾಂತಿಗಳ ಪ್ರತೀಕ. , ಇವನದು ಯೋಜನಾತ್ಮಕ 
ಪ್ರತಿಭೆ. ಇವನ ದೃಷ್ಟಿಯಲ್ಲಿ ವಿಜ್ಞಾನವೇ ದೇವರು. ಪ್ರಗತಿ ಅಂದರೆ ಹೊರಗಿನ 
ಸುಖ. 


ನವಮನ್ವಂತರದ ನಾಗರಿಕನಾದ ಈತ ಹೊಸದನ್ನು ಮೆಚ್ಚುವವ. ಹಳೆಯ 
ದನ್ನು ಯೋಗ್ಯವಾಗಿ ಪರಿಶೀಲಿಸಿ, ವಿಶ್ಲೇಷಿಸಿ ಅದರ ಗುಣದೋಷಗಳನ್ನು ಗುರು 
ತಿಸುವಾತ. ಕವಿ ಹಾಗೂ ಪ್ರೇಕ್ಷಕ ಇವರಿಬ್ಬರನ್ನೂ ಅರ್ಥೈಸಿಕೊಳ್ಳುವ ಶಕ್ತಿ ಇವನಿ 
ಗಿದೆ. ನಾಟಕಕಾರ ಅಧೋಗತಿಯ ಅಧ್ವರ್ಯುವಾದರೆ ಈತ ಪ ಗತಿಯ ಹಿಂಬಾಲಕ. 
ಈ ನಾಟಕದಲ್ಲಿ ನಾಟಕಕಾರನಿಗೆ ಪ್ರತಿವಾದಿಯಾಗಿ ಈತ ವ್ಯಕ್ತಪಡಿಸಿದ ವಿಚಾರ 
ಗಳನ್ನ್ನ ಸಂಗ್ರಹಿಸುವ ಮೂಲಕ ಈತನ ಪಾತ್ರವನ್ನು ಹೀಗೆ ನಿರೂಪಿಸಬಹುದು. 


ಇವನ ಪ್ರಕಾರ “ಒಳಗಿನ ಶಾಂತಿ ಅನ್ನೋದಕ್ಕೆ ಅರ್ಥ ಇಲ್ಲ. ಹೊರಗಿನ 
" ಸುಖ ಅನ್ನೋದನ್ನ ಪ್ರತ್ಯಕ್ಷ ಅನುಭವಿಸಬಹುದು.” ಕೇವಲ ಕಲ್ಪನೆಯ ಬೆನ್ನು 
ಹತ್ತಿದ ವಿಚಾರವಾದಿಯಾದ. ವಸ್ತುನಿಷ್ಕನಾದ, ಪ ಗತಿಶೀಲನಾದ ಈತನಲ್ಲಿ ಭಾವ 
ನಾತ್ಮಕತೆ, ಉದ್ವೇಗಗಳಿಗೆ ಎಳ್ಳನಿತೂ ಎಡೆಯಿಲ್ಲ. ಇಂದು ಬೆಳೆದಿದ್ದೇವೆ, ಮುಂದೆ 
ಇನ್ನೂ ಬೆಳೆಯಬಲ್ಲೆವೆಂಬ ಆಶಾವಾದಿ ಈ ವಿಮರ್ಶಕ. “ಶಬ್ದಗಳ ಅಬ್ಬರದಿಂದ 
ಶ್ರೋತೃಗಳನ್ನು ವಂಚಿಸುವುದು ಈ ಲೇಖಕರ ಮುಖ್ಯ ಕಲೆ. ಅದರಿಂದ ನಿಮ್ಮನ್ನು 
ಉಳಿಸೋದು ವಿಮರ್ಶಕರ ಕೆಲಸ “ಎನ್ನುತ್ತಾನೆ ಈತ. “ದಾರಿ ಯಾವುದಯ್ಯಾ 
ವೈಕುಂಠಕೆ” ಎಂಬ ಪ್ರಶ್ನೆ ಜೀವಿಸುವ ಯೋಗ್ಯತೆಯಿಲ್ಲದವರು ಕೇಳುವ ಪ ಶ್ನೆ. 
ಆತ್ಮಹತ್ಯೆಗೆ ಒದ್ಮರಾದವರು ಕೇಳುವ ಪ್ರಶ್ನೆ” ! ಎಂದು ಬಹಿರಂಗವಾಗಿ ಮೂದಲಿ 
ಸುವಷ್ಟು ಧೈರ್ಯಶಾಲಿ ಈತ. ನೈಸರ್ಗಿಕ ವಿಧಿಗಳಿಗೆ ಬಾಗಿ ಶರಣಾಗತಿಯನ್ನು 
ಸೂಚಿಸದೆ ಅದರ ವಿಧಿಗಳನ್ನು ಮುರಿದು ಮೀರಿ ನಿಲ್ಲುವ ಛಲ-ಪ್ರಯತ್ನ ಈತನದು. 
ನಾಟಕಕಾರನಂತೆ ಈತನೂ ಹಳತಂ-ಹೊಸತನ್ನು ಹೋಲಿಸಿ ನೋಡಿದ್ದಾನೆ. ಇವನ 
ಪ್ರಕಾರ “ಹಳೆಯ ಕಾಲದವರ ಬದುಕು ಪಶುಗಳ ರೀತಿಯದು. ಸ್ತ್ರೀಯರಿಗೆ ಅಂದು 


ಸಮಾನ ಸ್ಥಾನ, ಸುಂ ತಂತ್ರ ;ಗಳಿರಲಿಲ್ಲ. 


೧೦೬ ಕರ್ನಾಟಕ ಭಾರತಿ 


ಹೀಗೆ ನಾಟಕಕಾರ ಸೂಚಿಸುವಂತೆ ಕೇವಲ ಬಹಿರಂಗದ ಸಂಖಕ್ಕಾಗಿ ಹಂಬಲಿ 
ಸುವ, ಅಂತರಂಗದ ಪರಿಶುದ್ಧಿಯಿಂದ ದೂರವಾಗಿರುವ ಹಿಂಸಾಪ ಪ್ರವೃತ್ತಿಯನ್ನು 
ಹೊಂದಿದ ಈ ವಿಮರ್ಶಕನ ದೃಷ್ಠಿ ಯೂ ದೋಷಪೂರ್ಣವಾದುದೇ, ಹೊರನೋಟಕ್ಕೆ 
ಈತ ನಾಟಕಕಾರನೊಂದಿಗೆ ಹೊೋಟಾಡಿ ಸಂದರ್ಭೋಚಿತವಾದ ಉತ್ತ ರಗಳನ್ನು 
ಕೊಟ್ಟಿದ್ದಾನೆಂಬುದು ನಿಜ; ಆದರೆ ಆ ಪ್ರಶ್ನೆಗಳಿಗೆ ಈತ ಆತ್ಮಸಾಕ್ಷಿಯಾಗಿ ಉತ್ತರಿಸ 


ಬಲ್ಲನೇ ? ಎಂಬ ಪ್ರಶ್ನೆಯೊಂದಿಗೆ ಇವನ ವ್ಯಕ್ತಿತ್ವವನ್ನು ಅಳಿಯ ಬೇಕಾಗುತ್ತದೆ. 


ಅಂತೂ ವೈಕುಂಠಕ್ಕೆ ದಾರಿ ಹಂಡುಕುವ ಬಗೆ ಹೇಗೆ? ಆಪ ಪ್ರಶ್ನೆಗೆ ಉತ್ತರ 
ನೀಡಬಲ್ಲ ಏಕೈಕ ವ್ಯಕ್ತಿಯೆಂದರೆ ಸರ್ವತಂತ್ರ ಸ ೈತಂತ್ರನಾದ ಹಾಗೂ ಅಷ್ಟೇ ಮಹ 
ತ್ವದ ಪಾತ್ರವಾದ ಪ್ರೇಕ್ಷಕ ಮಹಾಶಯ ವಕಾತ್ರ. ನಾಟಕಕಾರ ಹಾಗೂ ವಿಮರ್ಶಕ 
ಇವರಿಬ್ಬರನ್ನೂ ಬಹುಹೊತ್ತಿನ ವರೆಗೆ ಕೇಳಿ-ನೋಡಿ, ಇವರಿಬ ರ ಲೋಪ-ದೋಷ 
ಗಳನ್ನು ಗುರುತಿಸಿದ ಈ ಪ್ರೇಕ್ಷಕ ವೈಕುಂಠದ ದಾರಿಗೆ ಸಂಬಂಧಿಸಿದಂತೆ ತನ್ನ ನಿರ್ಧಾ 
ರಕ್ಕೆ ಬಂದಿದ್ದಾನೆ. ಈತನ ಈ ನಿರ್ಧಾರದ ಪರಿಯನ್ನರಿಯುವುದರ ಮೂಲಕ 
ಇವನ ಪಾತ್ರವನ್ನು ಹೀಗೆ ಚಿತ್ರಿಸಲಾಗಿದೆ. 


ಮೊದಮೊದಲು ಮೂಕನಂತಿದ್ದ ಪ್ರೇಕ್ಷಕ ನಾಟಕಕಾರ, ವಿಮರ್ಶಕ ಇವರಿಬ್ಬ 
ರನ್ನೂ ಅರ್ಥಮಾಡಿಕೊಂಡ. ಅವರಿಬ್ಬ ರ ವಾದ-ವಿವಾದಗಳನ್ನು, ಹೇಳಿಕೆಗಳನ್ನು 
ತೂಗಿ ನೋಡಿದ. ಇಬ್ಬರ ದಾರಿಗಳೂ ಬೇರೆ ಬೇರೆ ಎಂಬುದನ್ನು ಖಚಿತಪಡಿಸಿ 
ಕೊಂಡ, ಇದಕ್ಕೆ ಮೊದಲು "ಅಪ ಬುದ್ಧನಾದ ಈತ ವೈಚಾರಿಕ ಸೆಳವಿಗೆ ಸಿಕ್ಕು ಒಮ್ಮೆ 
ನಾಟಕಕಾರನನ್ನೂ, ಇನ್ನೊಮ್ಮೆ ವಿಮರ್ಶಕನನ್ನೂ ಬೆಂಬಲಿಸುತ್ತಿ ದ್ಧ. ಆದರೆ 
ಕೊನೆಗೆ “ನಮ್ಮ ನಮ್ಮ ದಾರಿ ನಮಗೆ” ಎಂಬ ವಾಸ್ತವಿಕ ನಿರ್ಧಾರಕ್ಕೆ ಬಂದ! 


ಒಂದು ಅರ್ಥದಲ್ಲಿ ಅವರಿಬ್ಬ ರ ಚರ್ಚೆಗೂ ಕಾರಣನಾದ ಈತ ಅವರಿಬ್ಬ ರಿಗಿಂತ 
ಪ್ರಮುಖನೇ ಸರಿ. ಈತನೇ ನಾಟಕದ ಕೇಂದ್ರಬಿಂದು. ಈತ, ಈತನ ಬಿಡ, 
ಬದುಕಿಗೆ ' ಸಂಬಂಧಿಸಿದ ಅನೇಕ ವಿಚಾರಗಳು ಈ ನಾಟಕದ ವಸ್ತು. ಬರಬರುತ್ತ 
ಪ್ರಬುದ್ಧನಾದ ಪ್ರೇಕ್ಷಕನ ಸ ಎಂತದ ಅನುಭವ ಹಾಗೂ ವಿಶ್ಲೇಷಣೆ ಈ ಕೆಳಗಿನಂತಿದೆ . 
“ದೊಡ್ಡವರ ಸಲುವಾಗಿ ದರಿದ್ರರ ಆಹುತಿ; ಅನೇಕರ ಸುಖಕ್ಕೆ ಒಬ್ಬನ ಆಹುತಿ, 
ಮನುಷ್ಯ ಒಬ್ಬ ಶನ ಸ್ಮಷ್ಟಿಯಲ್ಲಿ ಮಾತ್ರ, ಮನುಷ್ಯ ಸುಖಕ್ಕಾಗಿ ಮಿಕ್ಕ ಪ್ರಾಣಿಗಳ 
ಆಹುತಿ; ತನ್ನ ಸುಖಕ್ಕೆ ಇನ್ನೊಬ್ಬರ ಆಹುತಿ. ಪ್ರಾಚೀನ ಕಾಲದಿಂದಲೂ ಇದೇ ! 
ಆಗ ಅದಕ್ಕೆ 'ಯಜ್ಞ' ಅಂದರು. ಈಗ ಇದಕ್ಕೆ "ವಿಜ್ಞಾ ನ್ಲಿನ', 'ಸಂಶೋಧನೆ' 
ಅಂತಾರೆ, ಇಬ್ಬರದೂ ಒಂದೇ ಮಂತ್ರ...... ಮಂತ್ರ ಒಂ ದೇ, ಶಾಸ್ತ್ರ ಒಂದೇ, 
ಶಸ್ತ್ರ ಮಾತ್ರ ಬದಲಾಗಿದೆ.” 


ಇವರಿಬ್ಬರೂ ಇತರರ (ನಮ್ಮ) ದುಃಖ ನೋಡಿ ನಲಿಯುತ್ತಿ ದಾರೆ. ಇಬ್ಬರೂ 
ಯಜ್ಞದ ಪುರೆ pS ನಾವು ಮಾತ್ರ ಬಲಿಪಶುಗಳು. ಹಿಂದಿನ ಪುರೋಹಿತನ 


“ದಾರಿ ಯಾವುದಯ್ಯಾ ವೈಕುಂಠಕೆ" ... ೧೦೬ 


ವೇಷ ಇಂದು ಬದಲಾಗಿದೆ. ಕೈಯಲ್ಲಿಯ ಅಸ್ತ್ರ ಚೂಪಾಗಿದೆ. ಇದು ಇವರಿಗೆ 
ಪ್ರಗತಿ ಆಗಿದೆ. ಹೀಗೆ ತನ್ನ ಹಾಗೂ ತನ್ನವರ ಬದುಕಿಗೆ ಸಂಬಂಧಿಸಿದ ಅನೇಕ 
ಘಟನೆಗಳನ್ನು, ವಿಷಯಗಳನ್ನು ಈ ಪ್ರೇಕ್ಷಕ ಬಹಳ ಕೂಲಂಕಷವಾಗಿ ಹಾಗೂ 
ಮಾನವೀಯ ಮೌಲ್ಯಗಳ ಬೆಳಕಿನಲ್ಲಿ ಪರಿಶೀಲಿಸುತ್ತಾನೆ. ಸಂಸ್ಕೃತಿಯ ಪ್ರಭುವೆನ್ನಿ 
ಸಿದ, ಬುದ್ಧಿಯ ಭಾಂಡಾರದ ಒಡೆಯನೆನ್ನಿಸಿದ ಮಾನವ ಸಮಾಜದಲ್ಲೇ ಇಷ್ಟೊಂದು 
ಹಿಂಸೆ, ಆನ್ಯಾಯ, ಅತ್ಯಾಚಾರ, ಅಧಃಪತನಗಳಿರುವುದನ್ನು ಕಂಡು ಪೆ ್ರೀಕ್ಷಕ ರೋಸಿ 
ಹೋಗಿದ್ದಾನೆ. ಹೀಗೆ ಪ್ರತಿಯೊಂದು ಹಂತದಲ್ಲೂ ಈ ಪ್ರೇಕ್ಷಕ ಇಂದಿನ ಸಾಮಾಜಿ 
ಕರ ಜೀವಂತ ಪ್ರತಿನಿಧಿಯಾಗಿ ಮೆರೆದಿದ್ದಾನೆ. ಆಂತೆಯೇ ಆತ ದೋಷಪೂರ್ಣ 
ದೃಷ್ಟಿಕೋನಗಳನ್ನು ಹೊಂದಿದ ಈ ಇಬ್ಬರೂ ಬುದ್ಧಿಜೀವಿಗಳನ್ನು ನಿರ್ಭಿಡೆಯಿಂದ 
ಧಿಕ್ಕರಿಸಿದ್ದಾನೆ. ಸಮಯ ಬಂದಾಗ ಇವರಿಬ್ಬರನ್ನೂ ವೈಚಾರಿಕ ಚಿಕಿತ್ಸೆಗೊಳಗು 
ವಾಡುತ್ತಾ, ಒಳ್ಳೆಯ ಅಂಶಗಳನ್ನು ಗ್ರಹಿಸುತ್ತ ಬೆಳೆದ ಈ ಪ್ರೇಕ್ಷಕ ಕೊನೆಯದಾಗಿ 
ತನ್ನವರಿಗೊಂದು ಅರ್ಥಪೂರ್ಣವಾದ ಕಿವಿಮಾತನ್ನು ಹೇಳುವ ಮೂಲಕ ತನ್ನ 
ಬುದ್ಧಿ ಬಲವನ್ನು, ಸ್ವಾವಲಂಬಿತನವನ್ನು ಪ್ರದರ್ಶಿಸಿದ್ದಾನೆ : “ಇವರಿಬ್ಬರ ವಾದ 
ಗಳ ಬೆಳಕಿನಲ್ಲಿ ನಾವು ನಮ್ಮ ಸಿದ್ಧಾಂತಕ್ಕೆ ಬರಬೇಕು. ಈತ ತೋರಿಸಿದುದರ 
' ಸಾರವೇನು ? ಈತ ಹೇಳಿದುದರ ಅರ್ಥವೇನು ? ಅದರಿಂದ ನಿಮಗೆ ಕಂಡದ್ದು- 
ತಿಳಿದದ್ದು ಏನು ? ನನಗೆ ತಿಳಿದಂತೆ "ಹಿಂದೆ ಯಾವುದೂ ಒಳ್ಳೇದಿದ್ದಿ ಲ್ಲ ಅಂತ ವಿಮ 
ರ್ಶಕ, ಮುಂದೆ ಯಾವುದೂ ಒಳ್ಳೇದಾಗೋ ಲಕ್ಷಣ ಇಲ್ಲ ಅಂತ ನಾಟಕಕಾರ, 
ಅಂತೂ ಇಂದಿನವರಿಗೆ ಕಣ್ಣಿಗೆ ಕಾಣಲಾರದ್ದು ಯಾವುದೂ ಒಳ್ಳೇದಲ್ಲ ಅಂತ 
ಇಬ್ಬರೂ ಹೇಳಿದರು.” ಎಂದು ತಿಳಿಸಿದ ಪ್ರೇಕ್ಷಕ ಮುಂದುವರೆದು ಮತ್ತೆ ಹೇಳಿ 
ದ್ದಾನೆ : “ಕೊನೆ ಎಲ್ಲಿ ಅಂತ ಒಬ್ಬ ಕೇಳಿದ. ಕೊನೆ ಇಲ್ಲ ಅಂತ ಇನ್ನೊಬ್ಬ ಕೂಗಿದ. 
ಅದೇ ಕೊನೆಯನ್ನು ಕಣ್ಣಾರೆ ನೋಡೋ ಭಾಗ್ಯ ಇಬ್ಬರಿಗೂ ಇರಲಿಲ್ಲವೇನೋ ! 
ಆಗಿ ಹೋದದ್ದನ್ನು ಊಹಿಸಿ ಅದೇ ಒಳ್ಳೇದು ಅಂತ ಒಬ್ಬ, ಇನ್ನು ಮುಂದೆ ಆಗ 
ಲಿರೋದೇ ಒಳ್ಳೇದು ಅಂತ ಇನ್ನೊಬ್ಬ. ಇಬ್ಬರೂ ವರ್ತಮಾನ ಕಾಲದಲ್ಲ ವಕಾತ್ರ 
ಕೊನೆಯವರೆಗೂ ಸವರಾಧಾನದಿಂದಿರಲಿಲ್ಲ. ಇಲ್ಲದ್ದು ಇತ್ತು ಅಂತ ವಿಚಾರ, 
ಬರೋದು ಬೇಕು ಅಂತ ವಾದ...... ಎರಡೂ ದಾರಿ ಹಿಡಿದವರು ಹೋದರು...... 
ವೈಕುಂಠಕೆ...... ದಣಿದು ಮಲಗಲಿಕ್ಕೆ. ವಿಚಾರ ಇಲ್ಲ...... ವಾದಾನೂ ಬ್ಯಾಡ 
ಅನ್ನೋ ನಾವು ಹೊರಟಿವಿ ಮನೆಗೆ...... ತಣಿದು ಮಲಗಲಿಕ್ಕೆ. ಇಷ್ಟೇ ಅಂತರ... 
,.. ಅವರು ಏಳೋದಿಲ್ಲ..... ನಾವು ಏಳ್ತೀವಿ-- ಆದ್ದರಿಂದ ವಿವೇಕ ಬುದ್ಧಿಯ ಆ 
ದೇವನಿಗೆ ವಂದಿಸಿ ಹೊರಡೋಣ ದಾರಿ ಯಾವುದಯ್ಯಾ ಎನ್ನುತ್ತ ಅಲ್ಲ, ದಾರಿ 
ನಮ್ಮದಯ್ಯಾ ಎನ್ನುತ್ತಾ” ಎಂಬ ವಿವೇಕಪೂರ್ಣ ಮಾತಿನೊಂದಿಗೆ ನಾಟಕಕಾರನ 
ಪಾತ್ರ ಹಾಗೂ ನಾಟಕ ಎರಡೂ ಕೊನೆಗೊಳ್ಳುತ್ತವೆ. 


೧೦೮ ಕರ್ನಾಟಕ ಭಾರತಿ | 


ಹೀಗೆ ಇಲ್ಲಿಯ ವರೆಗೆ ಅನಿರ್ಣಿತವಾದ ಒಂದು ವಿಷಯ ಈಗ ಈ ಪ್ರೇಕ್ಷಕನಿಂದ 
ನಿರ್ಣಿತವಾಗುತ್ತದೆ. ಹಳೆಯದು-ಹೊಸದು, ಧರ್ಮ - ವಿಜ್ಞಾನ ಎರಡನ್ನೂ ಉಚಿತ 
ವಾಗಿ ಸ್ವೀಕರಿಸುವ ಸಮಾನ ವುನೋಭಾವದ ವ್ಯಕ್ತಿಯಾಗಿ, ವೈಚಾರಿಕ ಸುವರ್ಣ 
ಮಾಧ್ಯಮವೊಂದನ್ನು ಸೂಚಿಸಿದ ಪ್ರೇಕ್ಷಕ, ನಾಟಕಕಾರ ಹಾಗೂ ವಿಮರ್ಶಕ ಇವ 
ರಿಬ್ಬರ ಮಧ್ಯದ ವೈಚಾರಿಕ ಸಂವಹನಕ್ಕೆ ಒಂದರಿ ಸೇತುವೆಯಾಗಿದ್ದಾನೆಯೆಂಬುದು 
ನಿಸ್ಸಂಶಯ. ವೈಕುಂಠಕ್ಕೆ ನಮ್ಮ ನಮ್ಮ ದಾರಿಗಳೇ ಸುಗಮ ಹಾಗೂ ಅನಿವಾರ್ಯ 
ಎಂಬ ಹೊಸ ಸಿದ್ಧಾಂತವೊಂದರ ಪ ವಾದಿಯಾಗುತ್ತಾನೆ ಈ ಪ್ರೇಕ್ಷಕ. 

ಇನ್ನು ಈ ನಾಟಕದಲ್ಲಿ ಸೃಷ್ಟಿಯಾದ ಉಪನಾಟಕ ಹಾಗೂ ಉಪಪಾತ್ರಗಳ 
ಬಗ್ಗೆ ಸಂಗ್ರಹರೂಪದಲ್ಲಿ ಹೀಗೆ ಹೇಳಬಹುದಾಗಿದೆ. ಒಟ್ಟಿಗೆ ಐದು ಉಪನಾಟಕ 
ಗಳು ಹಾಗೂ ಅವುಗಳಿಗೆ ಸಂಬಂಧಿಸಿದಂತೆ ಎಂಟು ಉಪ ಪಾತ್ರಗಳು ಇಲ್ಲಿ ಸೃಷ್ಟಿ 
ಗೊಂಡಿವೆ. ಇವೆಲ್ಲವೂ ಪ್ರಮುಖ ನಾಟಕದ ಹಾಗೂ ನಾಟಕಕಾರನ ವೈಚಾರಿಕ 
ಪ್ರತಿನಿಧಿಗಳೆಂಬುದನ್ನು ಗಮನದಲ್ಲಿಡಬೇಕು. ಒಂದೊಂದು ಉಪನಾಟಕದಲ್ಲಿ 
ಒಂದೊಂದು ವಿಚಾರದ ಮೇಲೆ ಬೆಳಕು ಚೆಲ್ಲಿದ್ದಾನೆ ನಾಟಕಕಾರ. ಈ ಹಿಂದೆ ಸೂಚಿಸಿ 
ದಂತೆ ನೇರವಾಗಿ ತಾನೇ ಹೇಳಬೇಕಾದುದನ್ನು ಈ ಪಾತ್ರಗಳಿಗೆ ಒಪ್ಪಿಸಿ ತಾನು 
ವಿಶ್ರಾಂತಿ ಹೊಂದುತ್ತಾನೆ. ಮೊದಲನೆಯದಾಗಿ ಅಸ್ತ್ರೆಗಳ ಸನ್ನಿವೇಶ, ಎರಡನೆಯ 
ದಾಗಿ ಕಾಡಮನುಷ್ಯ-ಆಧುನಿಕ ಡಾಕ್ಟರನ ಸನ್ನಿವೇಶ, ಮೂರನೆಯದಾಗಿ ಮಂತ್ರಿ- 
ರಾಜಕೀಯ ಮುಂದಾಳುವಿನ ಸನ್ನಿವೇಶ, ನಾಲ್ಕನೆಯದಾಗಿ ಕಾಡಮನುಷ್ಯ-ಆಧು 
ನಿಕ ಯುವತಿಯ ಸನ್ನಿವೇಶ, ಐದನೆಯದಾಗಿ ಹಾಗೂ ಕೊನೆಯದಾಗಿ ಮತ್ತೆ ಅದೇ 
ಅಸ್ತ್ರಗಳ ಸನ್ನಿವೇಶ ಹೀಗೆ ಒಂದರ ಮೇಲೊಂದರಂತೆ, ಆದರೆ ಅಷ್ಟೇ ಪರಿಣಾಮ 
ಕಾರಿಯಾಗಿ ಬಿಂಬಿತವಾಗಿವೆ ಈ ಸನ್ನಿವೇಶಗಳು. 


ಬುದ್ಧಿಯ ಪ್ರಭುವಾದ ಮನುಷ್ಯನಿಂದ ನಿರ್ಮಿತವಾದ ಅಸ್ತ್ರಗಳು ಕೊನೆಗೆ 
ಅವನಿಗಿಂತ ತಾವೇ ಮಿಗಿಲೆಂಬುದನ್ನು ಸಾರಿ, ಜೊತೆ-ಜೊತೆಗೆ ಮಹಾದೇಶಗಳೆರಡರ 
ಮಧ್ಯೆ ತಲೆದೋರಿದ ದ್ವೇಷಾಸೂಯೆಗಳನ್ನೂ, ಅದರಿಂದೊದಗುವ ಹಿಂಸೆ-ಹತ್ಕಾ 
ಕಾಂಡಗಳನ್ನೂ ಸೂಚಿಸಿ; ಕೊನೆಗೆ ತಮ್ಮ ತಪ್ಪಿನ ಅರಿವಾಗಿ, ತಮ್ಮ ಪ್ರಭುವಿನ 
ಸ್ವಾರ್ಥದ ಬಗ್ಗೆ ತಿಳಿದು ಅವನನ್ನೇ ಬಲಿ ತೆಗೆದುಕೊಳ್ಳುವ ಮನೋಜ್ಞ ಸನ್ನಿವೇಶ 
ನಾಟಕಕ್ಕೆ ವಿಶೇಷ ಕಳೆ ತಂದಿದೆ. ಆರಂಭದಲ್ಲಿ ಪ್ರವೇಶಿಸಿ ತಮ್ಮ ಉದ್ದೇಶಗಳನ್ನು 
ತಿಳಿಸಿ ಮರೆಯಾದ ಅಸ್ತ್ರಗಳು, ನಾಟಕ ಮುಂದುವರೆದಂತೆಲ್ಲ ತಮ್ಮ ಪ್ರಭುವಿನ 
ನೀತಿಯನ್ನು ಅರ್ಥೈಸಿಕೊಂಡವೆಂಬ ಸೂಚನೆ ಇಲ್ಲಿ ಅಡಗಿದೆ... ಆತನ ದೋಷ 
ಪೂರ್ಣ ನೀತಿಯ ಅರಿವಾದೂಡನೆಯೇ ಅಸ್ತ್ರಗಳು ಮತ್ತೆ ಪ್ರವೇಶಿಸಿ ವಾಸ್ತವಿಕವಾಗಿ 
ನಾಟಕಕಾರ ಹಾಗೂ ವಿಮರ್ಶಕರಾಗಿದ್ದರೂ, ಸಾಂಕೇತಿಕವಾಗಿ ತಮ್ಮ ಪ್ರಭುಗಳನ್ನೇ 
ಬಲಿ ತೆಗೆದುಕೊಂಡು ಬಿಡುತ್ತವೆ. ಅಸ್ತ್ರಗಳು ನಿರ್ಜೀವವಾಗಿದ್ದರೂ ಅವು ಇಲ್ಲಿ 
ಮಾತಾಡಿವೆ. ಮನುಷ್ಯರಿಗೇ ಬುದ್ಧಿ ಕಲಿಸಿವೆ. ದಾರಿ ತೋರಿಸಿವೆ. 


“ದಾರಿ ಯಾವುದಯ್ಯಾ ವೆ ೈಕುಂಠಕೆ” ಕೆ ೧೦೯ 


ನಿಸರ್ಗನಿಯಮಗಳನ್ನು ಒಪ್ಪಿ, ಸಾವು ಬಂದಾಗ ಸ್ವೀಕರಿಸಬೇಕೆಂದು ವಾದಿಸುವ 
ಕಾಡಮನುಷ್ಯ ಹಾಗೂ ನಿಸರ್ಗವನ್ನು ಗೆಲ್ಲಬೇಕು, ಸಾಯುವವರನ್ನು ಬದುಕಿಸ 
ಬೇಕೆಂದು ವಾದಿಸುವ ಆಧುನಿಕ ಡಾಕ್ಟರನ ಪಾತ್ರಗಳನ್ನೊಳಗೊಂಡ ಎರಡನೆಯ 
ಸನ್ನಿವೇಶವೂ ಅಷ್ಟೇ ಆಕರ್ಷಕವಾಗಿದೆ. ಈ ಹಿನ್ನೆಲೆಯಲ್ಲಿ ಹಳೆಯಕಾಲದ ಸಹಜ 
ಸ್ಥಿತಿ, ಹೊಸಕಾಲದ ವೈಜ್ಞಾನಿಕ ಪ್ರಗತಿ ಇವುಗಳ ಸೂಕ್ಷ್ಮ ಪರಿಚಯ ಒದಗಿ 
ಬರುತ್ತದೆ. ಕಾಡಮನುಷ್ಯ ಅಜ್ಞಾನದ ಅಥವಾ ಹಳೆಯದರ ಸಂಕೇತವಾದರೆ 
ಆಧುನಿಕ ಡಾಕ್ಟರ್‌ ವಿಜ್ಞಾನದ ಅಥವಾ ಹೊಸದರ ಸಂಕೇತವಾಗಿದ್ದಾನೆ. ನಿರುಪ 
ಯುಕ್ತ ವ್ಯಕ್ತಿಗಳನ್ನು ಸಾಯಬಿಡಬೇಕೆಂಬ ವಿಚಾರ ಕಾಡಮನುಷ್ಯನದಾದರೆ, 
ಅವರನ್ನು ಬದಂಕಿಸಬೇಕೆಂಬ ವಾದ ಡಾಕ್ಟರನದಾಗಿದೆ. ಒಟ್ಟಿನಲ್ಲಿ ಇಬ್ಬರದೂ 
ತಪ್ಪೇ! ಆತ ಕೊಂದು ತಪ್ಪು ಮಾಡಿದರೆ ಈತ ಬದುಕಿಸಿ ತಪ್ಪು ಮಾಡುತ್ತಾನೆ. 
ಏಕೆಂದರೆ ಹಾಗೆ ಬದುಕಿದ ಸ್ವತಃ ಅವರಿಗಾಗಲಿ, ಅವರಿಂದ ಸಮಾಜಕ್ಕಾಗಲಿ ಸುಖ 
ಖಂಡಿತವಾಗಿಯೂ ಇಲ್ಲ. ಎಲ್ಲರೂ ದುಡಿಯಬೇಕು, ತಿನ್ನಬೇಕು ಎಂಬ ಅಭಿಪ್ರಾಯ 
ಹಳೆಯದು. ತರುಣರು ದುಡಿಯಬೇಕು, ವೃದ್ಧರಂ ವಿಶ್ರಾಂತಿ ಪಡೆಯಬೇಕು ಎಂಬ 
ಅಭಿಪ್ರಾಯ ಹೊಸದು. ಹೀಗೆ ನಾಟಕಕಾರ ಹೋಲಿಕೆ ನೀಡುತ್ತಾ, ಪ್ರಗತಿಗೆ 
ಸಂಬಂಧಿಸಿದ ತನ್ನ ವಿಚಾರಕ್ಕೆ ಪೂರಕವಾಗಿ ಈ ಸನ್ನಿವೇಶವನ್ನು ಔಚಿತ್ಯಪೂರ್ಣವಾಗಿ 
ಬಳಸಿಕೊಂಡಿದ್ದಾನೆ. 

ರಾಜ ಹಾಗೂ ರಾಜಕೀಯ ಮುಂದಾಳುವಿನಿಂದೊಡಗೂಡಿದ ಮೂರನೆಯ 
ಸನ್ನಿವೇಶವಂತೂ ಇನ್ನೂ ಹೆಚ್ಚಿನ ವಾಸ್ತವಿಕತೆ ಹಾಗೂ ವಿಡಂಬನೆಗಳಿಂದ ವಿಜೃಂಭಿ 
ಸಿದೆ. ಇಲ್ಲಿಯ ರಾಜ ಹಳೆಯ ರಾಮರಾಜ್ಯದ ಪ್ರತೀಕನಾದರೆ ರಾಜಕೀಯ 
ಮುಂದಾಳು ಇಂದಿನ ಅರಾಜಕತೆಯ ಪ್ರತಿಬಿಂಬವಾಗಿದ್ದಾನೆ. . ಅಂದಿನ ರಾಜ 
ಪ್ರಜರಿಗಾಗಿ ಇದ್ದರೆ, ಇಂದಿನ ಪ್ರಜೆಗಳು ರಾಜರಿಗಾಗಿ ಇದ್ದಾರೆ, ಎಂಬ ತಿರುವು 
ಮುರುವಿನ ವಾಸ್ತವಿಕತೆಯನ್ನು ಕವಿ ಮಾರ್ಮಿಕವಾಗಿ ಬಿಂಬಿಸಿದ್ದಾನೆ. ಪ್ರಜಾ 
ಕೋಟಿಯ ಕಲ್ಯಾಣ ಅಂದಿನ ರಾಜರ ಗುರಿಯಾಗಿತ್ತು. ವೈಯಕ್ತಿಕ ಸುಖೋಪ 
ಭೋಗಗಳು ಅಧಿಕಾರದ ದುರುಪಯೋಗಗಳು ಇಂದಿನ ಮುಂದಾಳಂವಿನ ಗುರಿ 
ಯಾಗಿವೆಯೆಂಬಂದು ನಾಟಕಕಾರನ ಆರೋಪ. ಹೀಗೆ ಕಣ್ಣಿಟ್ಟ ರಂಗದಲ್ಲೆಲ್ಲ 
ಅನ್ಮಾಯ-ಅರಾಜಕತೆಗಳೇ ಕಿಕ್ಕಿರಿದು ತುಂಬಿದ ಈ ನಿಮ್ಮ ಸಮಾಜದಲ್ಲಿ ಪ್ರಗತಿ 
ಹಂಬುದಿದೆಯೇ ? ಎಂಬ ಅಪ್ರತ್ಯಕ್ಷ ಪ್ರಶ್ನೆ ಇಂಥ ಪ )ತಿಯೊಂದೂ ಸನ್ನಿವೇಶಗಳ 
ಹಿಂದೆಯೊ ಅಡಗಿ ಅಣಕಿಸಿರುವುದನ್ನು ಬುದ್ಧಿ ಜೀವಿಗಳು ಗುರುತಿಸಬಹುದಾಗಿದೆ. 
ಸಂಪೇದನಾಶೀಲರು ಅನುಭವಿಸಬಹಂದಾಗಿದೆ ! ಹಳಯ ರಾಜ ಪ್ರಜೆಗಳಿಗಾಗಿ 
ಯೆಂದ್ವದಲ್ಲಿ ತನ್ನ ಪ್ರಾಣ ನೀಗಲೂ ಸಿದ್ಧ | ಅಂಥ ಪರಿಸ್ಥಿತಿ ಬಂದರೆ ಇಂದಿನ 
ನಾಯಕರ ದೃಷ್ಟಿಯಲ್ಲಿ ಪ ಜೆಗಳ ಹಕ್ಕುಗಳೆಲ್ಲ ನಿಷಿದ್ಧ ! ಒಟ್ಟಿನಲ್ಲಿ ತಕ್ಷಣ ತುರ್ತು 
ಪರಿಸ್ಥಿ ತಿಗೆ ಇವರು ಪ್ರಸಿದ್ಧ! ಈ ಧಾಟಿಯ ಮೊನಚು ಮಾತುಗಳು ನಾಟಕದ 


೧೧೦ ಕರ್ನಾಟಕ ಭಾರತಿ 


ತುಂಬ ಅಲಲಿ ಕಂಡು ಬಂದಿರುವುದರಿಂದ ವಿಡಂಬನೆಯೇ ನಾಟಕದ ಜೀವಾಳವೆನ್ನಿ 
ಸುತ್ತದೆ. ಈ ಇಬ್ಬರ ಮಧ್ಯದ ಸಂವಾದವನ್ನು ಇನ್ನೂ ವೈವಿಧ್ಯಮಯವಾಗಿ 


ನಿರೂಪಿಸುವ ಸಾಧ್ಯತೆಯಿದೆಯಾದರೂ ವಿಸ್ತಾರಭಯದಿಂದ ಕೇವಲ ಪ್ರಾತಿನಿಧಿಕ 
ವಿಷಯಗಳನ್ನು ಮಾತ್ರ ಎತ್ತಿಕೊಂಡು ಮಿಕ್ಕವುಗಳನ್ನು ಮೊಟಕುಗೊಳಿಸಲಾಗಿದೆ. 


ಇಂದಿನ ಸ್ತಿ) ಸಮಾಜದ ಸ್ವೇಚ್ಛಾ ಮನೋಭಾವವನ್ನು ಬಿಂಬಿಸುವ ಯುವತಿ, 
ಅಂದಿನ ಪುರುಷ ಸಮಾಜದ ಭೋಗಪ್ರಿಯತೆಯನ್ನು ಬಿಂಬಿಸಂವ ಕಾಡಮನುಷ್ಯನ 
ಪಾತ್ರಗಳನ್ನು ಹೊಂದಿದ ಮತ್ತೊಂದು ಸನ್ನಿವೇಶ ವಿಶೇಷವಾಗಿ ಹಳೆಯ-ಹೊಸದರ 
ಹೋಲಿಕೆಯಾಗಿ ಒಡಮೂಡಿದೆ. ಸ್ವತಂತ್ರವಾಗಿ ಸ್ತಿೀಸವಕಾಜ, ಪುರುಷಸವರಾಜ 
ಗಳನ್ನು ಚಿತ್ರಿಸಲು ಈ ಪಾತ್ರಗಳು ಹುಟ್ಟಿವೆಯಾದರೂ ಒಂದರೊಂದಿಗೆ ಇನ್ನೊಂದು 
ಸಮಾಜದ ಚಿತ್ರಣವೂ ಲಭಿಸಿದೆಯೆಂದು ಬೇರೆ ಹೇಳಬೇಕಾಗಿಲ್ಲ. ಅಂದು ಒಬ್ಬ 
ವ್ಯಕ್ತಿ ಅನೇಕ ಸ್ತಿ ಥೀಯರನ್ನು ಹೊಂದಿದ್ದರೆ ಇಂದು ಒಬ್ಬ ಸ್ತ್ರೀ ಅನೇಕ ಪುರುಷ 
ರನ್ನು ಹೊಂದಬಯಸುತ್ತಾಳೆ. ಒಟ್ಟಿನಲ್ಲಿ ಎರಡೂ ಹಾಸ್ಯಾಸ್ಪದ ವಿಷಯಗಳೇ ! 
ಅಂದಿನ ಸ್ತಿ ಯರಿಗೆ ಸ್ವಾತಂತ್ರ್ಯವಿರಲಿಲ್ಲ ಇಂದಿನವರಿಗೆ ಸ್ವಾತಂತ್ರ, ಅಷ್ಟೇ ಏಕೆ? 
ಸ್ವೇಚ್ಛೆಯೂ ಇದೆಯೆಂಬುದು ಇಲ್ಲಿಯ ವಿಶೇಷಾಂಶವಾಗಿದೆ. ಅಂದಿನ ಸ್ತ್ರೀಯ 
ರನ್ನು ಪುರುಷರು ಆಳುತ್ತಿದ್ದರೆ ಇಂದಿನ ಸ್ತಿಫೀಯರು ಪುರುಷರಿಗೇ ಬಂದ್ವಿ ಕಲಿಸ 
ಬಲ್ಲವರಾಗಿದ್ದಾರೆ. ಇದಲ್ಲದೆ ಲೈಂಗಿಕ ಹವ್ಯಾಸ, ಮಕ್ಕಳು ಬೇಕು-ಬೇಡ, ಅದ 
ರಲ್ಲೂ ಗಂಡು ಹೆಣ್ಣು ಸಂತಾನ ಈ ಎಲ್ಲ ವಿಚಾರಗಳೂ ಇಲ್ಲಿ ಚರ್ಚಿತವಾಗುತ್ತವೆ. 


“ಒಟ್ಟಿನಲ್ಲಿ ಪ್ರಗತಿಯೆಂಬುದಿಲ್ಲ. ಏಕೆಂದರೆ ಅಂದೂ ಮದುವೆ ಇಲ್ಲ. ಇಂದೂ 
ಇಲ್ಲ, ಅಂದು ಒಬ್ಬ ಗಂಡಸಿಗೆ ಅನೇಕ ಹೆಂಗಸರು ಭೋಗದ ವಸ್ತು, ಇನ್ನು ಮುಂದೆ 
ಒಬ್ಬ ಹೆಂಗಸಿಗೆ ಅನೇಕ ಗಂಡಸರು ! ಅಂದು ಹುಟ್ಟಿದ ಹೆಣ್ಣುಮಕ್ಕಳನ್ನಷ್ಟೇ ಕೊಲ್ಲು 
ತ್ತಿದ್ದರು, ಇಂದು ಹೊಟ್ಟೆಯೊಳಗಿನ ಹೆಣ್ಣು-ಗಂಡು ಎರಡರೆದೂ ಘಾತ. ಒಳೆ ಜೆ 
ಪ್ರಗತಿ” ಎಂಬ ತಿರಸ್ಕಾರಭಾವದ ಪ್ರೇಕ್ಷಕನ ಮಾತಿನೊಂದಿಗೆ ಈ ಸನ್ನಿವೇಶ ಮುಗಿ 
ಯುತ್ತದೆ. 

ಈ ಎಲ್ಲ ದೃಶ್ಯಗಳನ್ನು ತೆರೆಯ ಮರೆಯಲ್ಲಿ ಕುಳಿತು ನೋಡಿದವೋ ಎಂಬಂತೆ 
ಮೊದಲು ಬಂದು ಹೋದ ಅಸ್ತ್ರಗಳೇ ಕೊನೆಗೆ ಮತ್ತೆ ವೇದಿಕೆಗೆ ಬಂದು ನಾಟಕಕಾರ 
ಹಾಗೂ ವಿಮರ್ಶಕರನ್ನು ಸಂಹರಿಸುವ ಮಹತ್ವದ ಸನ್ನಿವೇಶ. ನಾಟಕಕ್ಕೊಂದು 
ನರ್ಣಾಯಕತೆಯನ್ನೊದಗಿಸಿಕೊಡುತ್ತದೆ. ಒಂದರ್ಥದಲ್ಲಿ ಈ ಅಸ್ತ್ರಗಳು ಪ್ರೇಕ್ಷಕನ 
ಎಚಾರಕ್ಕೆ ಸಂವಾದಿಗಳಾದಂಕೆ ಭಾಸವಾಗಂತ್ತದೆ. ಏಕೆಂದರೆ ಅಲ್ಲಿ ಒಡೆಯರಿಂದ 
ದಬ್ಬಾಳಿಕೆ_ಶೋಷಣೆ- ಗುಲಾಮಗಿರಿಗೆ ಗುರಿಯಾದವು ಸ ತಃ ಅಸ್ತ್ರಗಳಾದರೆ ಇಲ್ಲಿ 
ಹಳೆಯ-ಹೊಸ ಯುಗಗಳೆರಡರಲ್ಲಿಯೂ ತುಳಿತಕ್ಕೆ ಸಿಕ್ಕು ಬಲಿಪಶುಗಳಾಗಿ ನೊಂದ 
ವರು ಪ್ರೇಕ್ಷಕರು ಅಥವಾ ಸಾಮಾಜಿಕರು. ನಾಟಕಕಾರ ಮತ್ತು ವಿಮರ್ಶಕರ 


“ದಾರಿ ಯಾವುದಯ್ಯಾ ವೈಕುಂಠಕೆ”... ೧೧೧ 


ಧೋರಣೆಗಳಿಂದ ಪ್ರೇಕ್ಷಕನೂ ಬೇಸರ ಹೊಂದಿದ್ದೂನೆ; ಅಸ್ತ್ರಗಳೂ ಬೇಸರ 
ಹೊಂದಿವೆ. 


ದುರ್ಬುದ್ಧಿ, ದರ್ಪ, ಮಾತ್ಸರ್ಮಗಳಿಂದ ಕೂಡಿದ ಮನುಷ್ಯನ ಕೈಯ ಕೈದು 
ಗಳಾಗಿ ನಾವೇಕೆ ಪಾಪಕ್ಕೆ ಬಲಿಯಾಗಬೇಕು ? ಎಂಬ ನಿರ್ಧಾರಕ್ಕೆ ಬಂದ ಅಸ್ತ್ರಗಳು 
ತಂತಮ್ಮ ಸೃಷ್ಟಿಕರ್ತನನ್ನು ಮುಗಿನುವಲ್ಲಿಯೂ ಒಂದು ಸಂಕೇತಾರ್ಥ ಅಡಗಿರುವು 
ದನ್ನು ಗುರುತಿಸಬಹುದು. ತಮ್ಮಲ್ಲಿಯ ವಿರಸ-ವಿಷಮಂತೆ ನಶಿಸಿ ದೇಶದೇಶಗಳ 
ಮಧ್ಯೆ ಸರಸ ಸಾಮರಸ್ಕಗಳು ನೆಲೆಸಲಿ, ನಮ್ಮಿಂದಾಗಿ ಈ ವ್ಯಕ್ತಿಗಳೂ ಇಂಥ ಪಾಠ 
ಕಲಿಯಲಿ ಎಂಬ ಮನೋಭಾವ ಅಸ್ತ್ರಗಳಿಂದ ಪ್ರಕಟವಾದುದನ್ನು ಮೇಲಿನ ಮಾತಿಗೆ 
ಉದಾಹರಣೆಯಾಗಿ ನೀಡಬಹುದು. 


ಹೀಗೆ ಈ ನಾಲ್ಕೈದು ಉಪನಾಟಕಗಳ ಮೂಲಕ ನಾಟಕ ಅಲ್ಲಲ್ಲಿ ವೈಚಾರಿಕ 
ತಿರುವುಗಳನ್ನೂ, ಪುಷ್ಟಿಯನ್ನೂ ಪಡೆದಿದೆಯೆಂಬುದರಲ್ಲಿ ಸಂದೇಹವಿಲ್ಲ. ಪ್ರಗತಿಗೆ 
ಸಂಬಂಧಿಸಿದ ವಿಚಾರ ನಾಟಕದ ಸ್ಥಾ ಯೀಭಾವವಾದರೆ ಹಾಗೂ ನಾಟಕಕಾರ, 
ವಿಮರ್ಶಕ ಪ್ರೇಕ್ಷಕರ' ಪಾತ್ರಗಳು ನಾಟಕದ ಸ್ಮಾಯೀಪಾತ್ರಗಳಾದರೆ, ಈ ಎಲ್ಲ 
ಉಪನಾಟಕಗಳೂ, ಉಪಪಾತ್ರಗಳೂ ಮೇಲಿನ ಸ್ಥಾಯಿಗೆ ಪೂರಕವಾದ ಸಂಚಾರೀ 
ಭಾವ ಹಾಗೂ ಸಂಚಾರೀಪಾತ್ರಗಳಾಗಿವೆ. 


ನಾಟಕಕ್ಕೊಂದು ವಿಶೇಷ ಸ್ಥಾನ ಕಲ್ಪಿಸಿದ ಭಾಷೆ, ವಸ್ತು, ಸಂವಾದ, 
ವಿವೇಚನಾಕ್ರಮ, ಪಾತ್ರಷೋಷಣೆ, ರಂಗಸಜ್ಜಿಕೆ, ತಂತ್ರ, ಶೈಲಿ, ಪ್ರಯೋಗ 
ಇತ್ಯಾದಿಗಳ ಬಗ್ಗೆ ಹೇಳಬೇಕಾದುದೂ ಅತ್ಯವಶ್ಯಕ. 


ಇಲ್ಲಿಯ ಭಾಷೆ ಗೃಂಥಸ್ಥವಾದರೂ ಜಟಿಲವಾಗಿಲ್ಲ. ರಸಗ್ರಹಣಕ್ಕೆ ತೊಂದರೆ 
ದಾಯಕ ಎಂಬಂತೇನೂ ಇಲ್ಲ. ಇಡೀ ಸವರಾಜವನ್ನೇ ಪ್ರತಿಬಿಂಬಿಸುವ ನಾಟಕದ 
ವಸ್ತುವಂತೂ ಅತಿ ಗಂಭೀರವಾದುದು. ಹಾಗೆ ನೋಡಿದರೆ ಅದು ಹೆಚ್ಚು 
ಜನಾಕರ್ಷಕವಲ್ಲದಿದ್ದರೂ ಮನಾಕರ್ಷಕವಾದುದಾಗಿದೆ. ಪಾತ್ರದಿಂದ-ಪಾತ್ರಕ್ಕೆ, 
ವಿಚಾರದಿಂದ ವಿಚಾರಕ್ಕೆ, ಸನ್ನಿವೇಶದಿಂದ ಸನ್ನಿವೇಶಕ್ಕೆ ನೆಗೆಯುವ ನಾಟಕಕಾರರ 
ವಿವೇಚನಾಕೌಶಲವಂತೂ ಅದ್ವಿತೀಯವಾದುದು. ಇಲ್ಲಿಯ ಪಾತ್ರಪೋಷಣೆ ಹಾಗೂ 
ಸಂವಾದದ ವೈಖರಿಯ ಹಿಂದೆ ಅಸಾಧಾರಣ ಪಾಂಡಿತ್ಯ ಅಡಗಿದೆ. ವಿಚಾರ 
* ಮೊದಲೇ ಭಾರ! ಅದನ್ನು ಪ್ರಮುಖವಾದ ಮೂರೇ ಮೂರು ಪಾತ್ರಗಳು ಹೊತ್ತು 
ನೀಗಿಸುವುದಂ ಇನ್ನೂ ಭಾರ! ಈ ದೃಷ್ಟಿಯಿಂದ ಲೇಖಕರು ಮಧ್ಯದಲ್ಲಿ ಸೂಕ್ತ 
ವಾದ ಪ್ರಾತಿನಿಧಿಕ ಪಾತ್ರಗಳನ್ನೂ ಹೆಣೆದುಕೊಂಡಿದ್ದಾರೆ. ಅವು ವೇದಿಕೆಯ ಮೇಲೆ 
ಕಾಣುವುದು ಅತ್ಕಲ್ಪಕಾಲವಾದರೂ, ಪ್ರೇಕ್ಷಕರ ಮನೋವೇದಿಕೆಯ ಮೇಲೆ ವಕಾತ್ರ 
ಬಹುಕಾಲ ಬದುಕಬಲ್ಲಂಥವಾಗಿವೆ. ಅವುಗಳ ಆಯುಷ್ಯ ಅಲ್ಬವಾದರೂ ಅಸ್ತಿತ್ವ 
ಮಾತ್ರ ಅನಲ್ಪ ! ಇಲ್ಲಿಯ ರಂಗಸಜ್ಜಿಕೆಯಂತೂ ತೀರ ಸರಳ ಹಾಗೂ ನಿರಾಡಂಬರ. 


೧೧೨ ಕರ್ನಾಟಕ ಭಾರತಿ 


ಯಾವ ಹೆಚ್ಚಿನ ಪರಿಕರಗಳೂ ಇಲ್ಲಿ ಬೇಕಾಗಿಯೇ ಇಲ್ಲ. ಇದ್ದ ಕನಿಷ್ಠ ಪರಿಕರ ' 
ಗಳನ್ನು ಸಂದರ್ಭೋಚಿತವಾಗಿ, ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಪ್ರತಿಭೆ " 
ಪ್ರಯೋಗಿಸುವವರಲ್ಲಿರಬೇಕು. ಈ ಎಲ್ಲ ವಿಷಯಗಳಿಂದೊಡಗೂಡಿದಂತೆಯೇ ಈ ' 
ನಾಟಕದ ತಂತ್ರನಾವೀನ್ಯತೆಯನ್ನು ನಿಚ್ಚಳವಾಗಿ ಗುರುತಿಸಬಹುದು. ಲೇಖಕರ ಶೈಲಿ 
ವಿಷಯಕ್ಕೆ ತಕ್ಕಂತೆ ಗಾಂಭೀರ್ಯದಿಂದೊಡಗೂಡಿದೆ. ಹೊರನೋಟಕ್ಕೆ ಎಲ್ಲವೂ 
ವಾಚ್ಯವಾಗಿ ಕಂಡರೂ ಪ್ರತಿಯೊಂದರಲ್ಲೂ ಧ್ವನಿಯಿದೆ, ವ್ಯಂಗ್ಯವಿದೆ. ಓದಿ ' 
ಊಹಿಸುವುದಕ್ಕಿಂತ ಹೆಚ್ಚಿನದನ್ನು ನೋಡಿ ತಿಳಿದುಕೊಳ್ಳುವ ಸಾಧ್ಯತೆಯಿಂದೆ. ' 
ಆದ್ದರಿಂದ ಇದನ್ನು ದೃಶ್ಯಕ್ಕೆ ಅಳವಡಿಸಿದಾಗ ಇದರ ಪ್ರಭಾವಪರಿಣಾಮ ಇನ್ನೂ 
ಹೆಚ್ಚಾಗುವುದೆಂಬಂದು ನನ್ನ ಅನಿಸಿಕೆಯಾಗಿದೆ. 

ಕೊನೆಯದಾಗಿ ಈ ನಾಟಕದ ಬಗ್ಗೆ ಇಡಿಯಾಗಿ ಕೆಳಗಿನ ಕೆಲವು ಮಾತುಗಳನ್ನು ' 
ಹೇಳಿ ಈ ಲೇಖನವನ್ನ ಮುಗಿಸಬಯಸುತ್ತೆನೆ : ಇದು ಸಾಮಾನ್ಕರ ಆಡುಂಬೊಲ 1 
ವಲ್ಲ. ಒಮ್ಮೊಮ್ಮೆ ಬುದ್ಧಿ ಜೀವಿಗಳದೇ ಇಲ್ಲಿ ಬಲಪರೀಕ್ಷೆ ನಡೆಯುತ್ತದೆ ಅಂದಾಗ 
" ಸಾಮಾನ್ಯರ ಪಾಡೇನು? ಇಲ್ಲಿ ಸಾಮಾನ್ಯ ತರಗತಿಯ ರಂಜನೆಯಿಲ್ಲ ಬದಲಾಗಿ 
ಉನ್ನತ ಮಟ್ಟದ ಚಿಂತನೆಯಿದೆ, ಜೊತೆಗೆ ಅಲ್ಲಲ್ಲಿ ನವುರಾದ ಹಾಸ್ಯವೂ ಅಡಗಿದೆ. 
ವಿಚಾರ-ವಿಡಂಬನೆ ಸ್ವಾತ್ಮಶೋಧನೆಗಳು ನಾಟಕದ ಜೀವಾಳಗಳಾಗಿವೆ. ಇಲ್ಲಿಯ 
ವಿಷಯದ ಬಗ್ಗೆ ಹೇಳುವುದಾದರೆ ಅದಂ ಸಮುದ್ರಸವಕಾನ. ಅದರ ಅರ್ಥಗ್ರಹಣ 
ಕ್ಕಾಗಿ ಓದುಗ ಶ್ರವಿಂಸಬೇಕಾಗುತ್ತದೆ. ತನ್ನ ತರ್ಕಶಕ್ತಿಯ ಗಡಿಯಾಚೆ ಹೋದ 
ಓದುಗ ಒಮ್ಮೊಮ್ಮೆ ಗೊಂದಲದಲ್ಲಿ ಬೀಳುವುದೂ ಉಂಟು ! 


ಒಟ್ಟಿಗೆ ನಾಟಕಮಾಧ್ಯಮಕ್ಕೆ ಭಾರವಾಗಂವಷ್ಟು ವೆ ಚಾರಿಕತೆ ಇಲ್ಲಿ ನೆಲೆಸಿದೆ. 
ಅಂತೆಯೇ ಇತರ ನಾಟಕ ಪ್ರಪಂಚಕ್ಕೆ ಹೋಲಿಸಿ ನೋಡಿದಾಗ ಇದು “ಹಿಂಡನಗಲಿದ 
ಗಜ”, “ಕಬ್ಬಿಣದ ಕಡಲೆ" ಎನ್ನಬಹುದು. ವೈಚಾರಿಕ ನಾಟಕಗಳಿಗೆ ಮಾತ್ರ 
ಸರ್ವೋನ್ನತ ಮಾದರಿ ಇದಾಗಿದೆ. ಇಲ್ಲಿಯ ಪಾತ್ರಗಳು ಮೌನ ತಳೆದರೆ ಚಿಂತನ, 
ಮಾತೆತ್ತಿದರೆ ಮಂಥನ! ಹೀಗೆ ಇದೊಂದು ಚರ್ಚಾಕೂಟವೋ, ವಿಚಾರಸಂಕಿರಣವೋ 
ಎಂದೂ ಒಮ್ಮೊಮ್ಮೆ ಸಂದೇಹ ಮೂಡುತ್ತದೆ. “ವಿಚಾರವೇ ನಾಟಕವಾಗಿದೆ” 
ಯೆನ್ನುವ ಲೇಖಕರ ಸ್ವಂತದ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸಬಹುದು. 
“ಇದುವರೆಗಿನ ನನ್ನ ನಾಟಕಗಳಲ್ಲಿ ವಿಚಾರಗಳನ್ನೇ ಮುಖ್ಯವಾಗಿ ಪ್ರತಿಪಾದಿಸುತ್ತಿದ್ದೆ 
ಎಂದು ನನ್ನನ್ನು ಅಲ್ಲಲ್ಲಿ ದೂಷಿಸುವ ಗೆಳೆಯರ ಉತ್ಸಾಹ ಈ ನಾಟಕದಿಂದ ಹೆಚ್ಚುವ 
ಸಂಭವವಿದೆ. ಯಾಕೆಂದರೆ ಇಲ್ಲಿ ವಿಚಾರವನ್ನೇ ನಾಟಕವಾಗಿಸಿ ದೂಷಣೆಗೆ ಇನ್ನಷ್ಟು 
ಅರ್ಹನಾಗಿದ್ದೇನೆ. ಇದನ್ನು ಮೀರಿಯೂ ನನ್ನ ಬೆನ್ನನ್ನು ಯಾರಾದರೂ ತಟ್ಟಿದರೆ 
ಅವರಿಗೆ ನಾನು ಕೃತಜ್ಞ.” ಹೀಗೆ ಇಲ್ಲಿ ಸೇರಿದ ವೈಚಾರಿಕತೆ ಅಕಸ್ಮಾತ್ತಾದಂದಲ್ಲ 
ಬದಲಾಗಿ ಉದ್ದೇಶಿತವಾದುದು. ಅಂತೆಯೇ ವಿಚಾರಶೀಲರನ್ನು ಕವಿ ಆತ್ಮೀಯವಾಗಿ ' 
ಅಹ್ವಾನಿಸುತ್ತಿದ್ದಾನೆ ಅರ್ಥಗ್ರಹಣದ ಕುಸ್ತಿಗಾಗಿ ಹಾಗೂ ಅದರಲ್ಲಿ ಗೆದ್ದರೆ ತಕ್ಷಣ 


ಕ ಟ್‌ 


15) “ದಾರಿ ಯಾವುದಯ್ಯಾ ವೈಕುಂಠಕೆ” ... ೧೧೩ 


ರಸಪಾಕದ ಭೋಜನಕ್ಕಾಗಿ ! ಸಾಮಾನ್ಯಮತಿಗಳ ದೃಷ್ಟಿಯಿಂದ ನೋಡುವುದಾದರೆ 
ವಕಾತ್ರ ಈ ನಾಟಕ "ನಿಲುಕದ ಹಣ್ಣು'! ವಿಚಾರದ ಈ ಭದ್ರಕೋಟೆಯನ್ನು 
ಭೇದಿಸುವುದು ಅಂಥವರಿಂದ ಅಸಾಧ್ಯವೇ ಸರಿ! ಏಕೆಂದರೆ ಒಂದಕ್ಕೆ ಹತ್ತಾಗಿ, 
ಹತ್ತಕ್ಕೆ ನೂರಾಗಿ ಓಟ್ಟಿನಲ್ಲಿ ರಕ್ತಬೀಜಾಸುರನ ರೀತಿಯಲ್ಲಿ ಹಬ್ಬಿ ಹರಿಯುವ ದೈತ್ಯ 
ಶಕ್ತಿಯ ವಿಚಾರದ ವಿಚಿತ್ರ ವವ್ಯಹಾರ ಇಲ್ಲಿದೆ. “ಪೃಥ್ವೀ ವಿಪುಲ, ಕಾಲ ನಿರವಧಿ”, 
“ಬಾಲ ವರಾತ್ರ ಕಳಚಿದೆ ಮಂಗಬುದ್ಧಿ ಮಾಯವಾಗಿಲ್ಲ”, “ಮಂತ್ರ ಒಂದೇ ಶಾಸ್ತ್ರ 
ಒಂದೇ, ಶಸ್ತ್ರ ವಾತ್ರ ಬದಲಾಗಿದೆ”, “ಒಳಗಿನ ಶಾಂತಿ ಅನ್ನೋದಕ್ಕೆ ಅರ್ಥ 
ಇಲ್ಲ, ಹೊರಗಿನ ಸುಖ ಅನ್ನೋದನ್ನ ಪತ್ಯಕ್ಷ ಅನಂಭವಿಸಬಹುದು” ಇತ್ಯಾದಿ 
ಇನ್ನು ಅನೇಕ ಉಕ್ತಿಗಳನ್ನೂ ಮೇಲಿನ ವಠಾತಿಗೆ ಉದಾಹರಣೆಗಳನ್ನಾಗಿ ನೀಡ 
ಬಹಂದಂ. 


ಒಟ್ಟಿನಲ್ಲಿ ಜ್ವಲಂತ ಹಾಗೂ ಜೀವಂತ ವಿಚಾರವೊಂದನ್ನು ಮಂಥನಕ್ಕೆ ಗುರಿ 
ಮಾಡಿ ಅದರಲ್ಲೂ ನಾಟಕ ಮಾಧ್ಯಮದಲ್ಲಿ ಅಳವಡಿಸಿ, ಎಲ್ಲಿಯೂ ವೈಪರೀತ್ಯಕ್ಕೆ 
ಎಡೆ ನೀಡದೆ, ಉಚಿತ ನಿರ್ಧಾರಕ್ಕೆ ಬರುವ ಲೇಖಕ ಪ್ರತಿಭೆ ಅಸಾವಕಾನ್ಯವಾದು 
ದೆಂದೂ, ಈ ಅಸಾವರಾನ್ಯ ಪ್ರತಿಭೆಯ ಫಲಸ್ವರೂಪವಾದ “ದಾರಿ ಯಾವುದಯ್ಯಾ 
ವೈಕುಂಠಕೆ' ನಾಟಕ, ತಾನು ಯಶಸ್ವಿಯಾಗಿರುವ ಮೂಲಕ ಇತರ ವೈಚಾರಿಕ 
ನಾಟಕಗಳಿಗೂ ದಾರಿಯನ್ನು ತೋರಬಲ್ಲುದಾಗಿದೆಯೆಂದೂ ಧೈರ್ಯದಿಂದ ಹೇಳ 
ಬಹಂದಂ. 


ಅನುಭವ ಮಂಟಪ 


ಜಿ. ಎಸ್‌. ಸಿದ್ಧಲಿಂಗಯ್ಯ 


ಅನುಭವ ಮಂಟಪ ಆಗುವುದು ಯಾವಾಗ ? 
ವಕಾತು ಬೆಳಕಾದಾಗ ? ಬೆಳಕು ಮಾತಾದಾಗ ? 
ಭೂಮಿ ಆಕಾಶಗಳ ಅಂತರ ಅಳಿದು ದಿಗಂತಗಳು 
ಹತ್ತಿರ ಹತ್ತಿರ ಬಂದಂ ಮಂಖಾಮುಖಿಯರಾಗಿ 
ಅಕ್ಕನ ಬತ್ತಲೆ ಅಣ್ಣನ ಪ್ರಾಮಾಣಿಕತೆ 
ಅಲ್ಲಮತ್ವಗಳು ದಿವ್ಯಗಳ ಹಾದು ಗೆದ್ದಾಗ, 
ಒಂದು ಕೈಯಲ್ಲಿ ರಾಟಿ ಮತ್ತೊಂದರಲ್ಲಾಕಾಶ 
ಗೊಂದಲಗೊಳ್ಳದೆಯೆ ಬದುಕಿ ಮೋಹಮದ 
ವಣಾತ್ಸರ್ಯಗಳಂ ಎಲ್ಲ ಬದುಕಿನ ದ್ರವ್ಯಕ್ಕೆ ಕರಗಿ 
ಪಂಚಭೂತಗಳು ಸೋತು ಗೆಳೆಯರೆ ಆಗಿ 
ಭೂವಿಂಯಲ್ಲೊಂದಂ ಮತ್ತೆ ಆಕಾಶದಲ್ಲೊಂದು 
ಕಾಲೂರಿನಿಂತು ಸೌದೆ ಒಡೆಯುವ ನುಲಿಯ 
ಹೊಸೆಯುವ ಮಡಿಯ ಮಾಡಂವ ಅಕ್ಕಿ ಆಯುವ 
ನುಡಿವ ಎಲ್ಲರಂಗೈಗಳಲ್ಲೂ ಬಯಲು ! 


ಅಡಿಯ ಬುಡದಲ್ಲಿ 


ದೇವೇಂದ್ರಕುಮಾರ ಹಕಾರಿ 


ಬೆಟ್ಟ, ಕಾಡು ಹೊಳೆ ಹಳ್ಳ 

ಹಳ್ಳಿ, ನಗರ ದಾರಿ-ಹೀಗೆ 

ಅಲೆವಕಾರಿ ನಾನಂ, ಎಷ್ಟೋ ವರ್ಷಗಳಿಂದ: 
ನಿನ್ನನ್ನಿ ನಾನು ಹುಡಂಕಿದೆನೊ 

ಅಥವ, ಹುಡುಕಿದೆಯೋ ನೀ ನನ್ನ, 
ಒಗಟಾಗಂತಿದೆ ಎಲ್ಲ ದಿನದಿಂದ ದಿನಕೆ ! 
ಇಲ್ಲಿ, ಎಲ್ಲಿ ಬೇಕೆಂದರಲ್ಲಿ 

ಬೆಳಗಂ, ಗರಿಗೆದರಿದರೂನಂ 

ಸಂಜೆ ಚಿಕ್ಕೆ ಜಾಲವಹರಡಿ 

ಚಂದ್ರ ನಗೆ ಉಕ್ಕಿಸಿದರೂನಂ, 

ಎಲ್ಲ ಒಟ್ಟೊಟ್ಟಾಗಿ ಮತ್ತೆ ಕತ್ತಲಕೂಪ 
ದಲ್ಲಿ ಧುಮ್ಮಿಕ್ಕಿ ಧೀಂಕಿಡಂವ ಹಿಕ್ಕತ್ತು! 
ತಂತ್ತುತುತ್ತಿಗೆ ಕತ್ತಿವರಸೆ ನೆತ್ತರ ಪರಿಸೆ 
ಎಲ್ಲಿ ಕಾಲಿಟ್ಟರೂ ಹುಡದಿಗೀಡಾಗಿ 
ಕೆರಳಿ ನರಳಂವ ಬೀದಿ- 

ಆದರೂ ಕೇಳು ಹೆಜ್ಜೆ ಕಂಂತಿಲ್ಲ; 
ಮತ್ತೆ ದಿನದಿನ ಹಗಲ ಬೆನ್ನೇರಿ 
ಕಂದಂರೆಗಳ ಕೆನೆತ ನಿಂತಿಲ್ಲ 

ರಾತ್ರಿ ನರ ನರ ಸೀಳಿ ಒಡಲಾಳದಿಂದ 
ಸಿಂಹಗಳ ನೆಗೆತ. ಮೊರೆತ ಕಂತಿಲ್ಲ 
ತಲೆಯ ತಪ್ಪೇಲಿಯಲಿ 

ಗುಳ್ಳಿ ಮೂಡಂತ್ತವೆ, 

ಮೂಡಿದಂತೆಯೆ ಕನಸನೆಯಬಐ ಒಡೆಯುತ್ತವೆ; 
ಆದರೂ ಆ ನಿನ್ನ, 

ನಿನ್ನ ಆಳಕ್ಕಿಳಿವ, ಅಥವ 


೧೧೬ ಕರ್ನಾಟಕ ಭಾರತಿ 
ನಿನ್ನನೇ ನನ್ನೊಳಕ್ಕೆಳೆದುಕೊಳ್ಳುವ 
ಹಂಂಬ ಹಂಬಲವು ಕಳಚಿಲ್ಲ 

ಹೇಳಲೇನು ? 

ನನಗೆ ನಿನ್ನನು ಕಂರಿತು ಆ...... 
ಅಂಥದೇನೂ ಇರಲೆ ಇಲ್ಲ- 

ಆದರೂ ಬೆಂಬತ್ತಿ ಬಂದೆ 

ನೀ ಬಿಡಲಿಲ್ಲ. 

ನಿನ್ನ ನೆನಪಿನ ವಂದ್ಯ ಕಂಡಿದ 

ಮತ್ತಿನಲಿ ಜೋಲಿಹೊಡೆಯಂತ್ತ 

ಹೆಜ್ಜೆ ಇಡುವಾಗ, ಏನೋ ತಂಳಿಯಂತ್ರೇನೆ; 
ಅರೆ ! ಇದೇನೆಂದು ಬಾಗಿ ನೋಡುತ್ತೇನೆ: 
ಅಡಿಯ ಬಂಡದಲ್ಲಿ ಬಿರಿದ ಬದುಕಂ! 


ಲೆಕ್ಕ 


ಬೆಳಗೆದ್ದು 

ಆ 855 

ಕಳಿಸಿ 

ಇಷ್ಟಗಲ ಹಗಲ ಅನುಭವ 
ಗಳಿಗೆ 

ಕದದೆರೆದು ನಿಂದಾಗ 
ಕೈಗೆ ದೊರೆತುದನೆಲ್ಲ 
ತಿಂದದ್ದು ತೇಗಿದ್ದ 
ಅವಸರವಸರದಲ್ಲಿ 
ಗಬಗಬಾ ನಂಂಗಿದ್ದೂ 
ಹೊಟ್ಟೆ ಕೆಡಿಸಿದ್ದು 
ಕಂಡು ಕನಕರಿಸಂವೊಲು 
ಇರುಳ ಹೊರಸಿಸ ಮೇಲೆ 
“ಚಂದ್ರಾಮ ನಕ್ಕ' 
ಹಗಲಂ ಹಾಕಿದ 

ಪುಣ್ಯ ಪಾಪದ 

ಲೆಕ್ಕ 

ರಾತ್ರಿ 
ಕನಸಿನೊಳಗಾವುದೋ 
ಕ್ಷಣದಲ್ಲಿ 

ಚೊಕ್ಕ ! 


ಸಂಪಿಗೆ ಮೊಗ್ಗು 


ಅನಂವಾದ : ಎಸ್‌. ಪಿ. ಪಾಟೀಲ 
ವಂರಾಠಿ ವೂಲ : ಡಿ.ಡಿ. ಮಗದುಮ 


ಬೆಳಗಿನ ಹಳದಿ ಎಳೆ ಬಿಸಿಲನು ಕಂಡಿದಂ 
ವೆಂ ಿವಂರೆತ 
ಹಳದಿ ಸಂಪಿಗೆ ! 


ನಿನ್ನಲಿ ಅಭಿಜಾತ ಕಲೆಯಂನು 
ಉತ್ಪಾಲ್ಲಗೊಳಿಸುವ 
ಉತ್ಕಟಗೊಳಿಸುವ 

ಸೌಂದರ್ಯ ನೋಡುಂತಿದೆ 

ಮತ್ತೆ | 
ಪಾಪ, ಹಂಚ್ಚಾಗಿ ಹೋಗಂತಿದೆ! 
ತನ್ನನೇ ಮರೆತು 

ಅಪರಿಚಿತ ಗಂಂಗಿನಲಿ 
ವಂಕ್ತಹಸ್ತದಿಂದ 

ನಿನ್ನ ಮೇಲೆ ಎರಚಿ ಬಿಡಂತಿದೆ 
ತನ್ನದೇ ರಂಗ-ರೂಪ-ಗಂಧಗಳನಂ 


ಆ ಅದೆಲ್ಲ 

ರಸಿಕತೆಯಿಂಂದ ವೆಂ ಮಂನಗಳಲಿ ಕಾಪಾಡಿಕೊಂಡು 
ಅರ್ಪಿಸಿದೆ ನನಗೆ 

ಆಂದಿಔಿಂದಿ,.. ...... 

ಮನದ ಹೂದೋಟದಲಿ ಅರಳಿದ 

ಅದೊಂದು ನಗಂವ ಸಂಪಿಗೆ ಮೊಗ್ಗ ನಂ 
ಕಾಪಾಡುತ್ತಿರಂವೆ 

ಜೀವಕೋಶದಲಿ, 


ಕೆಸರು-ಮೊಸರು 


ಶಾಮಸುಂದರ ಕೋಚಿ 


ಸಂತ್ತ ಮುತ್ತ 
ಕತ್ತಿನವರೆಗೂ ತುಂಬಿ 
ಉಸುರುಗಟ್ಟಿ ಸಂವ 

2 SY ಹಾಳು ಕೆಸರಿನಲ್ಲಿ, 
ಇನ್ನೂವರೆಗೂ 

ಸಿಂಬಳದ ನೊಣದಂತೆ 
ಸಿಕ್ಕು ಒದ್ದಾಡುತ್ತಿದ್ದೇನೆ 
ಅರೆ ಸತ್ತವನಾಗಿ ! 

ಕೈ ಕಾಲು ರಭಾಡಿಸಿ 
ಕೊಡವಿ ಎದ್ದು ನಿಲ್ಲಬೇಕೆಂದು 
ಯತ್ನಿಸಿದಾಗಲೆಲ್ಲ, 


ಕುಸಿದ ಅನಂಭವ ! 
ಇನೆ ನಂ... ಕಂಸಿದಾಯಿಂತಂ 


ಮತ್ತೆ... ಎಲ್ಲಿಲ್ಲದ ಜಿಗಂಟಂತನ ! 
ಕೈ ಕಾಲಂ ಬಡಿಯುಂತ್ತೇನೆ 
ಬಾಯಿಂ ಬಿಡಂತ್ಕೇನೆ 

ಕೊನೆಗೆ... ಮೈಯನ್ನೆಲ್ಲ 
ಪರಚಿಕೊಂಡಾದರೂ 

ಎದ್ದು ನಿಲ್ಲಂತ್ತೇನೆ ! 

ಆದರೆ...? ! 

ನಾ...ಬಂದಂ ನಿಂತದಲ್ಣ 
ಮತ್ತೂ...ಕೆಸರಲ್ಲೆ !! 

ಅದೂ ಕೆಸರು 


೧೨೦ 


ಇದೂ ಕೆಸರು 
ಎನ್ನುವ ಅನುಭವ 
ವಾಗುವ ಹೊತ್ತಿಗೆ, 
ಹೊಟ್ಟೆಯ ಸಿಟ್ಟು 
ರಟ್ಟೆಯ ಶಕ್ತಿ 
ಎರಡೂ ಇಂಗಿಹೋಗಿ 
ಕೆಸರನ್ನೆ...... 
ಮೊಸರೆಂದಂ ತಿಳಿದು 


ನಿ...ಟ್ಟು...ಸಿ...ರು... 


ಬಿಡುತ್ತೇನೆ ! 


ಕರ್ನಾಟಕ ಭಾರತಿ 


ಕ್ರೈಸ್ತೋಪಾಸನೆ ಮತ್ತು ಸಂಸ್ಕಾರಗಳು 
(ಜಾನಪದ ವೈಜ್ಞಾ ನಿಕ ಭಾಷ್ಯ) 


ನಿಲ್ಯಂ ಮಾಡ್ತ 


ಪ್ರತಿಯೊಬ್ಬನ ಮೂಲ ಹಾಗೂ ಗುರಿ ತಾನೇ ಅಲ್ಲವೆಂಬುದು ಮಾನವನ ಸಮ 
ಷ್ಟ್ಯಾನುಭವ (shared experience). ಆತನ ಅಸ್ತಿತ್ವ (6%1410006) ಪರಾವ 
' ಲಂಬಿಯಾಗಿರುವುದೇ ಅದಕ್ಕೆ ಕಾರಣ. ಪರಾವಲಂಬಿ ಅಸ್ತಿತ್ವ (615-0-0110)ದ 
ಆಧಾರ/ಸ್ಮ © (source and 8೦೩1) ಸ್ವಾವಲಂಬಿ ಅಸ್ತಿತ್ವ (71-0-66). ಈ 
ಪರಮ ಸ ಸ್ಥಲ(the ultimate Grounೆ)ವನ್ನು (Madtha 1976 : 36) 
ಜೀವಾತ್ಮ( body-soul-complex )ನಾಗಿರುವ ಮಾನವ, ಪರಮಾತ್ಮ( Gಂd ) 
ನೆಂದು ಅಥವಾ / ಮತ್ತು ಇತರ ಹೆಸರುಗಳಿಂದ ಕರೆದಿದ್ದಾನೆ. ಈ ಜೀವಾತ್ಮ-ಪರ 
ಮಾತ್ಮರೊಳಗೆ ಸಂಬಂಧ ಕಲ್ಪಿ ಸಿಕೊಳ್ಳುವ ಮಾನವಕಲ್ಪಿತ ಸಾಧನವೇ ಉಪಾಸನೆ 
(worship). ಭಿನ್ನ ಭಿನ್ನ ಜನಸಂಸ್ಕೃ 'ತಿಗಳನ್ನ ವಲಂಬಸಿ ಬೇರೆ ಬೇರೆ ಉಪಾಸನಾ 
ಕ್ರವಂಗಳೂ (rituals) ಸಂಸಾ ಸಾಕಗಳೂ' (sacraments) ವಿವಿಧ ಮತಾಚರಣೆಗಳಲ್ಲಿ 
ಕಂಡುಬರುತ್ತವೆ. 


ಪ್ರಸ್ತುತದಲ್ಲಿ ಕೈಸ್ತೋಪಾಸನೆಯ ಹಾಗೂ ಸಂಸ್ಕಾರಗಳ ಮೂಲಭೂತ 
ಅರ್ಥ(1೩dcal meaniಗ)ವನ್ನು ಹುಡುಕಿ ಕಾಲಾನುಗತಿಯಲ್ಲ ಅವು ಪಡೆದ 
ಕವಚವನ್ನು ಬಿಚ್ಚಿ ಅವುಗಳ ನಿಜಾಥ(authentic 13081108) ವನ್ನು ತೋರಿ 


ಕೊಡುವ ಪ್ರಯತ್ನ ಸ್ವಲ್ಪದರಲ್ಲಿ ಮಾಡಲಾಗಿದೆ. 


೦೨ 


ಕಾಲಚಿನ್ಹೆ(51885 of the 1305) ಗಳಿಗನುಗುಣವಾಗಿ ಉಪಾಸನೆ ಸಂಸ್ಕಾರ 
ಗಳ ಭಾಷ್ಯ (hermeneutics) ನಡೆಯಚೇಕಾದುದು ಎಂದಿನಂತೆ ಇಂದೂ ತೀರ 
ಅವಶ್ಯಕ. ಈ ಹಿನ್ನೆಲೆಯಲ್ಲಿ ಹಿಂದಿನ ಪಾರಿಭಾಷಿಕ ಪದಗಳಿಗೆ ಹೊಸ ಅರ್ಥವನ್ನು 
ಕೊಡುವ ಅನಿವಾರ್ಯ ಪ್ರಸಂಗವೂ ಬರಬಹುದು ಅಥವಾ ಹೊಸ ಅನಂಭಾವಗಳನ್ನು 
ಶಿಳಿಸಲಂ ಹೊಸ ಪದಗಳ ನಿರ್ಮಾಣವೂ ಬೇಕಾಗಬಹುದು. ಅದೇನೇ ಇದ್ದರೂ 
ಒಂದು ತಾತ್ವಿಕ ಹಿನ್ನೆಲೆಯಲ್ಲಿ ಈ ಕಾರ್ಯ ಜರಗಬೇಕು. 


೧೨೨ ಕರ್ನಾಟಕ ಭಾರತಿ 


"ಕ್ರೈಸ್ತ? ದ ತಾತ್ವಿಕ ಹಿನ್ನೆಲೆ  ವಕಾನವ, ಹುಟ್ಟಿನಿಂದ ಕ್ರೈಸ್ತನಲ್ಲ. ಆತ 
ಕೇವಲ ಮಾನವನಾಗಿ ವಿಕಾಸಹೊಂದಬಲ್ಲ ಪ್ರಾಣಿ. ಶಿಶುವಾಗಿ ಹುಟ್ಟಿದಾತ ತಕ್ಕು 
ದಾದ ನಿರ್ಣಯಗಳನ್ನು ಮಾಡಿ ಸಮಾಜದ ನೆಲೆಯಲ್ಲಿ ಮುಂದೆ ಸಾಗಿದಾಗ ಹೆಚ್ಚೆಚ 
ಮಾನವೀಕರಣ(hಟumಷ೩ಗsed)ಗೊಳ್ಳುತ್ತಾನೆ. ಈ ನಿರಂತರ ಪ್ರಕ್ರಿಯೆಗೆ "ಕ್ರೈಸ್ತ 
ನಾಗುವುದು ಎಂಬುದು ಕ್ರೈಸ್ತ ಪರಿಭಾಷೆ : 

ಕೈೈಸ್ತನಾಗುವುದೆಂದರೆ ಒಂದು ವಿಶಿಷ್ಟ ಧರ್ಮಾವಲಂನಯಕಾಗುವುದೆಂದರ್ಥವಲ್ಲ 

ಕ ಮಾನವನಾಗುವುದೆಂಬಂದೇ ಅದರ ಅರ್ಥ. 


(Bonhoeffer, 198 ; Cf. ¢tiam Robinson, 24-5). 


ಮೇಲಿನ ತಾತ್ವಿಕ ಹಿನ್ನೆಲೆಯನ್ನು ಗಮನಿಸಿದಾಗ "ಕ್ರೈಸ್ತ' ವೆಂದರೆ ಅದೊಂದು 
ಜೀವನದ ರೀತಿ (11008 2100701 | life-style (Ac 9.20) ಯೇ ಹೊರತು 
ಶುಷ್ಕ ವಿಧಿಕರ್ಮಗಳಿಗೆ ಅಂಟಿಕೊಂಡಿರುವ ಸಂಘಟನೆ (18513108) ಅಲ್ಲವೆಂಬುದಂ 
ಮನವರಿಕೆಯಾಗದಿರಲಾರದು (King, 1978). 


ಕೈಸ್ತ ದ ಐತಿಹಾಸಿ ಕ ಹಿನ್ನೆಲೆ ಃ ಐತಿಹಾಸಿಕವಾಗಿ ಕ್ರಿಸ್ತ cChristos (Gk.) 
"ಸ್ವಾಮಿ / Lಂrd ಎಂಬುದು ಪಾಲೆಸ್ತಿನ್‌ ದೇಶದ ನಸರೇತ ಹಳ್ಳಿಯ ಬಡಗಿ 
ಕುಮಾರನಾದ ಯೇಸು ( : 185hu(ಗೇbಿ) ವಿನ ಬಿರುದು. ಸುಮಾರು 1986 
ವರ್ಷಗಳ ಹಿಂದೆ ಹುಟ್ಟಿದ ಈತನ ಜೀವನ ರೀತಿಯೇ ಉಪಾಸನೆಯಾಗಿತ್ತು. 


«ಫ್‌ 


ಹುಟ್ಟಿನಿಂದ ಯೇಸು "ಅ-ಬ್ರಾಹ್ಮಣ' (708-011050), ಆತನ ಜಾತಿ 
ಯಿಂದ ಯಾರೂ ಪುರೋಹಿತನಾಗುವಂತಿರಲಿಲ್ಲ : 

ಯೇಸು ಒಬ್ಬ ಗೃಹಸ್ಥ (127-10೩0) ನಾಗಿದ್ದ. ಆತ ಹುಟ್ಟಿದ್ದು 

ಪೌರೋಹಿತ್ಯದ ಲೆವಿ ಕುಲದಲ್ಲಿಯಲ್ಲ; ಆತ ಯೂದ ಕುಲದವನು. ಆತನ 


೧. ಯೇಸು ಐತಿಹಾಸಿಕ ವ್ಯಕ್ತಿಯೆಂಬುದನ್ನು ಖಚಿತಗೊಳಿಸಲು ಕೆಳಗಿನ ಆಧಾರಗಳು ಸಹಾಯಕ. 


ವಾಗಿವೆ : 
ಅ) ಅಕ್ರೈಸ್ತ / ರೋಂ - ಐತಿಹಾಸಿಕ ಮೂಲಗಳು : 
1. Tacitus, Annals, 15.4 
2. Suctonius, Claudius, 25.4 
3. Pliny (the younger), Epistola, 10.96 
4, Josephus, Antiquities, 20.200 
ಆ) ಕೈಸ್ತ ಮೂಲ : 
ಹೊಸ ಒಡಂಬಡಿಕೆ (NT) : ಇಂದಿನ ಬೆ ಬಲ್‌ ತಜ್ಞರ ಅಭಿಪ್ರಾಯದಂತೆ ಹೊಸ ಒಡಂಬಡಿಕೆ 
ಯನ್ನು ಐತಿಹಾಸಿಕ ಆಧಾರವೆನ್ನುವುದಕಿ ಸಂತ ಹೆಚ್ಚಾಗಿ ಅನುಭಾವಿಕ ಪ್ರಮಾಣ (testi- 
mony of belief)ವೆಂದು ತಿಳಿದುಕೊಳ್ಳುವುದೇ ಲೇಸು (Rahner, 730). 
ವಿ, ಯೇಸುವಿನ ಹುಚ್ಚು ಸು, ಕ್ರಿ. ಪೂ. 7-6 (?) Jones, 466 


| 


ತ 
ವ 


ಕ್ರೈಸ್ತೋಪಾಸನೆ ಮತ್ತು ಸಂಸ್ಕಾರಗಳು ೧೨೩ 


ಕಾರ್ಯಕ್ಷೇತ್ರ... ಗುಡಿಯಲ್ಲ, ಸಮಾಜ. ಆತ ಯಜ್ಞತರ್ಪಣಾದಿಗಳನ್ನು 
ಅರ್ಪಿಸುವುದರ ಬದಲು ಶೋಷಿತರ ಕಡೆಗೆ ಹೋಗಿ ಶೋಷಣೆ ಮಾಡುವವ 
ರನ್ನು ಖಂಡಿಸಿ ಶೋಷಿತರಿಗೆ ಅಭಯವನ್ನು ಕೊಟ್ಟ... ಹೀಗೆ ಪುರೋಹಿತರು 
ಧಾರ್ಮಿಕ ಸಂಕೇತಗಳ ಮೂಲಕ ಬಯಸಿದ ದೇವರ ಪ್ರೀತಿವಾತ್ಸಲ್ಯ ಹಾಗೂ 
ಮಾನವ ಐಕ್ಕತೆಗಳನ್ನು ಯೇಸು ಗೃಹಸ್ಥನಾಗಿದ್ದುಕೊಂಡೇ, ಲೌಕಿಕದಲ್ಲಿ 
ಕಣ್ಣುಕುಕ್ಕುವಂತೆ ನಿಜಮಾಡಿಕೊಟ್ಟ (500180, 304). 


ಯೇಸು ಉತ್ತಮೋತ್ತಮ ಕುಲದವನಲ್ಲದಿದ್ದರೂ, ವೃತ್ತಿಯಿಂದ ಬಹುಶಃ 
ನೇಗಿಲು ಮಾಡುವ ಕಾಯಕದವನಾಗಿದ್ದರೂ (Fernandes, 20-21), ತನ್ನ 
ಸುತ್ತಮುತ್ತಲಿನ ಸಮಾಜವನ್ನು ತೀಕ್ಷ್ಣವಾಗಿ ಗಮನಿಸುತ್ತಿದ್ದ. ಆತನಿಗಿಂತ 
ಪೂರ್ವದಲ್ಲಿ ಎಷ್ಟೋ ಕ್ರಾಂತಿಕಾರರು- ಪ್ರವಾದಿಗಳು (Prophets) viz: 1S 
SOE C1 HE CHoOT6.6, Am 82118, 111 161 
ಹುಟ್ಟಿದರೂ ಯೇಸುವಿನ ಸಮಾಜ ಇನ್ನೂ ಕಿವುಡಾಗಿತ್ತು; ಅದಕ್ಕೆ ತನ್ನ ಕನಸು 
ಗಳನ್ನು ತಿಳಿಸಲು ಬಾಯಿ ಇಲ್ಲದಾಗಿತ್ತು; ಸ್ವಂತ ಕಾಲ ಮೇಲೆ ನಡೆಯಲು ಅದು 
ಹೆಳವಾಗಿತ್ತು ! ಇಂತಹ ದುಃಸ್ಥಿತಿಗೆ ಮೂಲಕಾರಣವೆಂದರೆ ಯೆಹೂದಿ ಸಮಾಜ 
ಆಗಲೇ ಒಂದು ಶೋಷಿತ (60101೬66) ವರ್ಗವಾಗಿತ್ತು !! ತನ್ನ ಸ್ಥಲದ ಅರಿವು 
ಅದಕ್ಕೆ ಸ್ವಯಂಪ್ರೇರಿತವಾಗಿರಲಿಲ್ಲ; ಕಾರಣ, ತನ್ನ ಮಹಾಶಕ್ತಿಯನ್ನೇ ಕಳೆದು 
ಕೊಂಡು ಧಾರ್ಮಿಕ ರಾಜಕೀಯಾದಿ ಬವಣೆಗಳಿಂದ ಕುಷ್ಠ್ಕರೋಗಿಯಂತೆ ಅದಂ ಬಳಲು 
ತ್ತಿತ್ತು !! 


ಅದೇ ಸ್ಥಿತಿಯಲ್ಲಿಯ ಈ ಧಾರ್ಮಿಕ ಸವಾಜ(Chosen people of God)ದಲ್ಲ 
ಹುಟ್ಟಿ ಬೆಳೆದ ತೀಕ್ಷ್ಣಮತಿ ಯೇಸುವಿಗೆ ಈ ಹೀನಾವಸ್ಥಯ ಕಾರಣ ಮಾನವನನ್ನು 
ಮಾನವಪಾತಳಿಯಿಂದ ವಿಮುಖಗೊಳಿಸುವ (೩lienatin್ರ) ಧರ್ಮವೆಂದೇ ಸ್ಥಷ್ಕವಾ 
ಯಿತು. ಧರ್ಮದ ಹಿನ್ನೆಲೆಯಲ್ಲಿರುವ ಪುರೋಹಿತರ ಕೈವಾಡದ ಅರಿವೂ ಆತನಿಗಾಯಿತು. 
ಆದುದರಿಂದ, ತನ್ನ ಸ್ವಂತ ಮನೆಬಳಗವನ್ನು ಲೆಕ್ಕಿಸದೆ ಹಳ್ಳಿಹಳ್ಳಿಗಳನ್ನು ಅಲೆದಾಡಿ, 
ಪಟ್ಟಣಗಳನ್ನು, ಸುತ್ತಾಡಿ ರಾಮ-ರಾಜ್ಕ (God’s Kingdom/Reign)ನಿಮ್ಮ 
ಲ್ಲಿಯೇ ಇದೆ (cf Jr 31.33; 1 Co 3, 16-17,,6.19). ಅದರ ಸ್ಪಷ್ಟರೂಪ 
ಸಮಾಜದಲ್ಲಿ ಕಾಣಬೇಕಾದರೆ, ಹೊಸ ಸಮಾಜ ರೂಪಿತಗೊಳ್ಳಬೇಕಾದರೆ, ಮಾನವ 
ಪರಿವರ್ತನೆ (11414716) ಹೊಂದಬೇಕು. (Jn 12.25-26, 15. 12-14). 
ಇಂದೇ ಅದಕ್ಕೆ ಸೂಕ್ತ ಸಮಯ (141105) ಎಂದು ಕೂಗಾಡಿದ ( Mk 7.8, 
15}* ಕಿವಿಯಿದ್ದವರು ಕೇಳಿದರು; ಆದರೆ, ಕೆಲವರು ಮಾತ್ರ ಅತನನ್ನು ಹಿಂಬಾಲಿ 


; 
೩. ಇಂತಹ ಸಂದೇಶವನ್ನು ಕ್ರಿ. ಪೂ. ೬ ಶತಮಾನಗಳ ಹಿಂದೆಯೇ ಭಾರತದಲ್ಲಿ ಬುದ್ಧ ಕೊಟ್ಟಿರುವು 
ದನ್ನು ಇಲ್ಲ ಸ್ಮರಿಸಿಕೊಳ್ಳಬೇಕು. 


ತಾ 


ಸಿದರು. ಬಡವರು, ಗುಲಾವಂರು, ಶೋಷಿತರು, ದಲಿತರು-- ಹೀಗೆ ಬಾಯಿ 
ಇಲ್ಲದವರು (he 1೪೦1೦೦1055) ಹೆಚ್ಚೆಚ್ಚು ಈ ಹೊಸಗಾಳಿಯ ಪ್ರಭಾವಕ್ಕೊಳ 
ಗಾಗಿ ಕುಲಜಾತಿವರ್ಗ ಸೂತಕವಿಲ್ಲದ ವಿಶ್ವ ಭ್ರಾತೃತ್ವ (Koinonia)— ಹೊಸ 
ಸಮಾಜವನ್ನು ರೂಪಿಸಿದರು. ಅನ್ಯರು 8೩8885) ಇವರನ್ನು "ಕ್ರಿಸ್ತಿಯಾನೊಸ್‌/' 
ಕ್ರೈಸ್ತರು (Ac 11 26, 26.29)ಎಂದು ಮೂದಲಿಸಿದರು (ಸು. ಕ್ರಿ. ಶ. 
35.55)! ಇವರು ಮೂದಲಿಸಿದಂತೆ ಗ್ರೀಕ್‌ (Ac 6.1-6, 11. 19-25), 
ರೋಂ (Ac 28.16-31) ಚಕ್ರಾಧಿಪತ್ಕಗಳು ಕ್ರೈಸ್ತಾಂತರಗೊಂಡವು (1.8, Rm 
10. 18 23). 


ಕೈಸ್ತಗಾಳಿ ರಭಸವಾಗಿ ಬೀಸಿದಂತೆ ಅದು ಸ್ವತಃ ಮಾಲಿನ್ಯಗೊಂಡದ್ದು ಅತಿ 
ಪ್ರಮುಖವಾದ ಹಾಗೂ ದುರದೃಷ್ಟಕರವಾದ ಐತಿಹಾಸಿಕ ಸಂಗತಿ ! ಮೆಲ್ಲ ಮೆಲ್ಲನೆ 
ಕ್ಲೈಸ್ತನಿಷ್ಕೆ (christian faith) ಕೈಸ್ತ ಧರ್ಮವಾಗಿ ಸಂಘಟಿತಗೊಂಡು (Sobrino, 
'ತಿ48) ಗ್ರೀಕ್‌, ರೋಂ ಧರ್ಮಗಳನ್ನು ಕೆಡಹಿ ಸಾರ್ವಭೌಮ ಧರ್ಮವಾಗಿ ತನ್ನ 
ಚಕ್ರಾಧಿಪತ್ಯ (imperialism)ವನ್ನು ನಡೆಯಿಸಿತು. ತತ್ಪರಿಣಾಮವಾಗಿ ಐತಿ 
ಹಾಸಿಕ ಬಂಡುಕೋರ ಯೇಸು (Jesus the Rebel) ಪೌರಾಣಿಕ ಕ್ರಿಸ್ತ (Mythi- 
cal Christ)ನಾಗಿ ಪೂಜಿತನಾದುದರಿಂದ ಯೇಶಾ ೦ದೋಲನವನ್ನು ಸಮಗ್ರ 
ಸಾಮಾಜಿಕ ಕ್ರಾಂತಿಯನ್ನಾಗಿ ಮುಂದುವರೆಯಿ: ಸಲು ಕಾಲಾಂತರದಲ್ಲಿ ಇನ್ನೊಬ್ಬ 


ಯೆಹೂದಿ ಪ್ರವಾದಿ (ಲಿ! 11818611), ಕಾರ್ಲ್‌ ವರಾರ್ಕ್‌, ಹುಟ ಬೇಕಾಯಿತು, 


ಕ್ರೈಸ್ತೊ ೇೀಷಾಸನೆಯ ತಾತ್ವಿಕ ನೆಲೆ: ಕೈಸ್ತೋಪಾಸನೆ ತನ್ನ ಮೂಲಾರ್ಕ 
ವನ್ನು ಪಡೆದಾಗ ಮಾತ್ರ ಅದಕ್ಕೆ ಕ )ಮಾಣ್ಯ ಡಿ (authenticity) ಬರುತ್ತ ದೆ 
ಯೇಸುವಿನ ಭಾವ ಪೂಜೆ(Worship in spirit and truth Jn. 4.21-24, 
14.20-23)ಯೇ ನಿಜ ಕೈಸೆ ಸ್ತೋಪಾಸನೆಯಾದುದರಿಂದ ಇಂದಿನ ಕೈಸೆ ಸ್ತೋಪಾಸನೆ 
ಅರ್ಥ ಪಡೆದುಕೊಳ | ಬೇಕಾದರೆ ಅದು ಯೇಸುವಿನಲ್ಲಿಗೆ ಹೋಗಬೇಕು ( Heb. 
12.2-3) : Go 101 to the roots. 


ಯೇಸುವಿನ ಪ ಪ್ರಜ್ಞಾಪಾತಳಿ(conscious 10161) ಯನ್ನು ಗಮನಿಸಿದಾಗ ಆತ 
ನಲ್ಲಿ ನಾವು ದ್ವೈತವನ್ನು ಕಾಣಲಾರೆವು. ಪ ಪ್ರತಿಯೊಬ್ಬ ಮಾನವನ ಪ ಿಜ್ಞಾಪಾತಳಿ 
ಯಲ್ಲಿ ನಾವು ಎರಡು ಸ _ರಗಳನ್ನು ಗಮನಿಸುತ್ತೇವೆ: ಒಂದು. ಅಂತಃಸ್ತರ (depth 
dimension): ಇನ್ನೊಂದು ಬಹೀಸ್ತರ (surface dimension), ಸ್ವಪ್ರಜ್ಞೆ 
(Self consciousness) ಆತನ ಬಹಿಃಸ್ತರವಾದರೆ ಅದರ ಸ್ಮಲಪ್ರಾಯವಾದ 
ಬ್ರಹ್ಮಪ್ರಜ್ಞೆ (Self 00115010081685) ಯೇ ಆತನ ಅಂತಃಸ _ರ(॥(೩00ೀ1 1977: 
135). ಮಾನವ ಪ ಪ್ರಜ್ಞೆಯ ಈ ದ್ವಿಪಾತಳಿಗಳ ಸಾಮರಸ್ಯ (೩dvaitic/integ- 
ral union) ಆಗಬೇಕಾದದು ಆತನ " ಇಲ್ಲಿ'ಯ ಜೀವನ ಶೈಲಿಯಲ್ಲಿ (ln. 3.17- 


೨)ಸ್ತೋಪುಸನೆ ಮತ್ತು ಸಂಸ್ಕಾರಗಳು ೧೨೫ 


18). ಈ ಸಾಮ್ಯರಸ್ಯದಲ್ಲಿಯೇ ವಕಾನವನ ವಿಕಾಸ ಹಾಗೂ ಪರಿಪೂರ್ಣತೆ 
(Rahner, 510). 


ಮಾನವ ಜೀವನ ಕೇವಲ ಇರುವಿಕೆ (being jn the world) ಅಲ್ಲ, ಅಡು 
ಸಮಾಜಕ್ಕೋಸ್ಕರ (being for the world) ಕೂಡಿಕೊಂಡಿರುವಿಕೆ (being 
with the world). 


ಕ್ರೈಸ್ತೋಷಾಸನೆಯ ಆದರ್ಶ : ಯೇಸು. 


ಮಾನವ ಪ್ರಜ್ಞಾ ಪಾತಳಿಗಳ ಸಾಮರಸ್ಕಕ್ಕೆ ಯೇಸುವಿನ ಜೀವನವೇ ಆದರ್ಶ 
ವೆಂಬ ನಂಬಿಕೆಯೇ ಕ್ರೈಸ್ತ ಸತ್ಸಂಘ(christian fellowship)ದ ನಿರ್ಮಾಣಕ್ಕೆ 
ಮೂಲ ಕಾರಣ (raison d’ étre ) ಹಾಗೂ ಅದರ ಬೆಳವಣಿಗೆಗೆ ಮೂಲ ಪ್ರಚೋ 
ದನೆ (1141). - 
ಅನುಭಾವ (depth-experience) -- ಅಂತಃಸ್ತರದ ಅನುಭವ೫-- ಸರ್ವ 
ಧರ್ಮಗಳಿಗೆ ಅಡಿಪಾಯವಾಗಿ ನಿಲ್ಲುತ್ತದೆ. ಈ ಅಂತಃಸ್ತರ ಯೇಸುವಿಗೆ ತಂದೆ 
(Abba/Father) (Mk. 14.36) ಆಗಿ ಅನುಭಾವದಲ್ಲಿ ಕಂಡಿತು; ತಾನು ಅದರ 
ಬಹಿಃಸ್ತರವೆಂದು--- ಮಗನೆಂದು-- ಅನುಭಾವವಾಯಿತು (Jn. 14.9); ಆದರೂ 
ಅವರೀರ್ವರ ಸಂಬಂಧ ದ್ವೈತ (6081/5008886) ಆಗಿರದೆ ಅದ್ವೈತವಾಗಿ(800- 
dual) ಯೇ ಯೇಸುವಿನ ಅನುಭಾವಕ್ಕೆ ಬಂತು(Jn. 10.30, 14.20, 17.21) * 
ಯೇಸುವಿನ ಈ ಅದ್ವೈತಾನುಭಾವ£ವೇ ಯೇಶಾ _ಂದೋಲನದ ಭದ್ರಬುನಾದಿ. 
ಈ ಮೂಲಾನುಭಾವ (0೦೯-€xpೀriene) ವನ್ನು ಒಪ್ಪಿಕೊಂಡರೆ, ದೇವರನ್ನು 


4. Madtha, 1977: 310 etiam ?. ೧. 5. 

Essentially human esse / existence is co-esse / co-existence. Hence 
the maxim : Aut duo aut nemo / Either two or none. 

೫, ಅಂತಃಸ್ತರದ ಅನುಭವ(self-transcendence)ವನ್ನು ಕಾರ್ಲ್‌ಮಾರ್ಕ್ಸ್‌ ಕೂಡಾ 

ಒಪ್ಪಿಕೊಳ್ಳುತ್ತಾನೆಯಷ್ಟೆಯಲ್ಲದೆ ಮಾನವನಿಗೂ ಮಾನವೇತರ ಪ್ರಾಣಿಗೂ ಇರುವ ಅಂತರಕ್ಕೆ 

ಈ ಪ್ರಜ್ಞಾಪಾತಳಿಯೇ ಕಾರಣವೆನ್ನುತ್ತಾನೆ (Kappen 1977 (0) : 62-63). ಇದು 

ಹೌದಾದರೆ ಮಾರ್ಕ್ಸ್‌ವಾದ(Marxism)ವನ್ನು ಭೌತವಾದ (materialism)ವೆಂದು 

ಕರೆಯುವುದಕ್ಕಿಂತ ಮಾನವತಾವಾದ (1017871507) ಎಂದು ಕರೆಯುವುದು ಸೂಕ್ಷ. 
ಇದನ್ನೇ ವೇದಾಂತದ,ಪರಿಭಾಷೆಯಲ್ಲಿ “ಅಹಂ ಬ್ರಹ್ಮಾಸ್ಮಿ" “‘my-Self is Brahman’ 
ಎಂದು ಕರೆಯಬಹುದು. 

೭, ಇಲ್ಲಿ 'ಅದ್ವೈತ/ತಾದಾತ್ಮ್ಯತೆ' ಎಂಬುದು ಭಕ್ತನ ಆನುಭಾವಿಕ 'ಪ್ರಜ್ಞಾಸ್ಥಿತಿ' (Consci- 
ous reality) ಯನ್ನು ಸೂಚಿಸುತ್ತದೆ ವಿನಹ 'ವಸ್ತುಸ್ಥಿತಿ' (Ontic reality)Mಯನ್ನ ಲ್ಲ. 
ಜೀವಾತ್ಮ ಪರಮಾತ್ಮನಲ್ಲಿ ಪರವಶನಾಗುತ್ತಾನೆ, ತಾದಾತ್ಮ್ಯಗೊಳ್ಳುತ್ತಾನೆ ಅರ್ಥಾತ್‌ ತನ್ನ 
“ಅಹಂ' ಪ್ರಜ್ಞೆಯನ್ನು ಕಳೆದುಕೊಂಡು "ಬ್ರಹ್ಮ ಪ್ರಜ್ಞೆ' ಯಲ್ಲಿ ಐಕ್ಕನಾಗುತ್ತಾನೆ. ಕಾರಣ, 
ಇಲ್ಲಿ ತಾನಿದಿರೆಂಬ ಪ್ರಜ್ಞೆ ಶೂನ್ಮಗೊಳ್ಳುತ್ತದೆಯೇ ವಿನಹ ತಾನಿದಿರುಗಳ ಅಸ್ತಿತ್ವವಲ್ಲ, 

ಹೆ 


( 


೧೨೬ ಕರ್ನಾಟಕ ಭಾರತಿ 


ಹುಡುಕಿ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ (Jn 4. 21-24 Cf. Isl.10- 
17); ಯಾಕೆಂದರೆ, ದೇವ-ಸ್ಕಾನ ಮಾನವನಲ್ಲಿಯೇ ಇದೆ (1Co 6.19,3.16-17) 


ದೇವರು ಸಮಾಜವನ್ನು ಬಿಟ್ಟು ಇಲ್ಲ. ಆತ ಸಮಾಜದ ಅಂತಃಸ್ತರನಾಗಿ 
ಹಲವರ ಒಕ್ಕೂಟವನ್ನು ಸಾಧಿಸುತ್ತಾನೆ (Kappen, 1977 (a) : 135). 


"ಸ್ಥಲ'ವನ್ನರಿತು ಮಾಡಿದ ವರಾನವಸೇವೆ (service of man) ಯೇ 
ಮೂಲತಃ ದೇವೋಪಾಸನೆ (service of God) : 


ವಕಾನವರನ್ನು ಪ್ರೀತಿಸುವಲ್ಲಿ ದೇವರನ್ನು ಪ್ರೀತಿಸುತ್ತೇವೆ... ಯೇಸುವಿನಲ್ಲಿ 
ಮಾನವೀಯತೆ (humanism) ಮಂತ್ತು ಧರ್ಮ (religion) ಗಳ ಬಗೆಗೆ 
ದೆ Jತೆಭಾವವಿರಲಿಲ್ಲ. 


(ಅದೇ, 123-4, Lk 10. 29-37, Mt 25. 31-46, Ga 5-14, 
1 308 4.7-8, Cf. Is 58. 6-7, 66. 1-2). 


ಇ 


ವಸ್ತುಸ್ಥಿತಿ ಹೀಗಿರುವುದರಿಂದಲೇ ಯೇಸು, ಸೋಲೋಮನನು ಜೆರುಸಲೇಂ 
ನಗರದಲ್ಲಿ ಭವ್ಯವಾಗಿ ಕಟ್ಟಿಸಿದ ದೇವಸ್ಮಾನಕೆ ಬೆರಳು ಮಾಡಿ 'ಈ ದೇವಸ್ಥಾನವನ್ನು 
ಕೆಡವಿರಿ' (Jn 2.19 etiam Mk 13.2, Mt 26.619, Ac 6.14); 
ಯಾಕೆಂದರೆ, ಇಷ್ಟರಲ್ಲಿಯೇ(: "ಮೂರು ದಿನಗಳಲ್ಲಿ') ಅದನ್ನು--ಹೊಸ ದೇವಸ್ಥಾನ 
ವನ್ನು : ಹೊಸ ಸಮಾಜ (New society) ವನ್ನು ಸ್ಕಾ ಪಿಸುವೆನು' (Jn 2.19 
Mt 26. 61s, 16.18, Mk 14,58) ೧9 ಎಂದು ಹೇಳಿ ಆತ ತನ್ನ ಶಿಷ್ಯಂದಿರಿಗೆ 
ನವ ಸಮಾಜ (ಗಿಂ 2.42-47; 4. 34-37)ದ ನಿರ್ಮಾಣಕ್ಕೆ ಕರೆಯನ್ನಿತ್ತ. 
ಈ ಹಿನ್ನೆಲೆಯನ್ನು ಗಮನದಲ್ಲಿಟ್ಟಾಗ ಕೈಸ್ತಾವಲೋಕನದಲ್ಲಿ ದಾಸೋಹ (60:0%ಂ- 
110)ವೇ ಪೂಜೆ (King, 251-3)ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಸ್ವತಃ 
ಅನುಭಾವಿಕ ಪ್ರಜ್ಞಾಸ್ಥಿತಿಯ ಸಂದರ್ಭ(ystical ಲಂಗೀxಕ)ದ ಮಾತುಗಳನ್ನು ವಸ್ತು 
ಸ್ಥಿತಿಯ ಸಂದರ೯(Metaphysical cಂಗntext)ದಲ್ಲಿ ಬಳಸುವದರಿಂದ ಅನಾವಶ್ಯಕವಾಗಿ 
ಜಟಿಲ ತೊಂದರೆಗಳು ಉದ್ಭವಿಸುತ್ತವೆ (Madtha, 1976 : 40) 
S$, Cf etiam Edwards, 67 & 77 


೯, CT. Kloosterman, 81; Moran 115 & 151: Kappen, 1977 (0) 754; 
Gutisrrez, 194 


೧೦, ಮಾನವೀಯತೆ, ಜವಾಬ್ದಾರಿತನ, ಪರಸ್ಪರ ಹಂಚಿಕೊಳ್ಳುವಿಕೆಗಳಿಂದಾಗಿ ವೃಷ್ಟಿಪ್ರಜ್ಞೆಯ 
ಸ್ಥಲವಾಗಿರುವ ಸಮಷ್ಟಿಪ್ರಜ್ಞೆಯ ಅರಿವು ಮೂಡಿದಾಗ ಹೊಸ ಹಾಗೂ ಭದ್ರ, ಸಮಾಜ 
ನಿರ್ಮಾಣವಾಗುತ್ತದೆ. (Kappen, 1970: 60) | 


ಕ್ರೈಸ್ತೋಪಾಸನೆ ಮತ್ತು ಸಂಸ್ಕಾರಗಳು ೧೨೭ 


ಯೇಸುವಿನ ಜೀವನದಲ್ಲಿ ಈ ಮಾತು ನೂರಕ್ಕೆ ನೂರು ಸತ್ಯವಾಗಿತ್ತು (Mt 9. 138, 
Lk 17-20-21; Kung, 254) ೧೧ 


ಯೇಸು ಪುರೋಹಿತ ಕುಲದಲ್ಲಿ ಹುಟ್ಟಲೂ ಇಲ್ಲ, ಆ ಕಸಬನ್ನು ಆಶಿಸಲೂ 
ಇಲ್ಲ (Kung, 174, 178-9); (Kappen (a) : 131) ಎಂಬ ಕಾರಣದಿಂದ 
ಆತ ಪುರೋಹಿತರನ್ನು ದ್ವೇಷಿಸಲಿಲ್ಲ: ಅದರ ಬದಲಾಗಿ ಆತ ಇನ್ನೂ ಮುಂದು 
ವರೆದು ಪೌರೋಹಿತ್ಕಕ್ಕೆಯೇ ಕೊಡಲಿ ಪೆಟ್ಟನ್ನು ಹಾಕಿದ. ಅನ್ಯವಸ್ತುವನ್ನು 
ಅ/ಹಿಂಸಾತ್ಮಕವಾಗಿ ಬಲಿಯಾಗಿ ಕೊಟ್ಟು ಪೌರೋಹಿತ್ಯವನ್ನು (ritual 061008೩! 
ion)ನಡೆಯಿಸುವ ಬದಲು ತನ್ನನ್ನೇ ಪರರ ವಿಮೋಚನೆ(liberation/salvation) 
ಗಾಗಿ ಸವೆಯಿಸಿ (ಬಲಿಯನ್ನಾಗಿ) ಅರ್ಪಿಸಿದನಲ್ಲದ (Lk 17, 32-33, Jn 12.24 
-25.Heb 9.12) ಭೋಜನದ ವೇಳೆಯಲ್ಲಿ ಸಾಂಕೇತಿಕವಾಗಿ ತನ್ನ ಜೊತೆಗಿದ್ದ 
ಶಿಷ್ಯಂದಿರಿಗೆ ರೊಟ್ಟಿಯನ್ನು ಹಂಚಿಕೊಟ್ಟು೧5 ದಾಸೋಹದಲ್ಲಿ (Mt 20.25-28) 
ಸರ್ವಾರ್ಪಣಭಾವದ ಸ್ಮಾನವನ್ನು ನಿದರ್ಶನವಾಗಿ ತೋರಿಸಿ ಈ ಭಾವಪೂಜೆಯನ್ನು 
(ಹಿಂದಿನ ಗುಡಿಪೂಜೆಯ ಬದಲಾಗಿ) ಮುಂದುವರೆಯಿಸಬೇಕೆಂದು ಅಪ್ಪಣೆಯನ್ನು 
ಕೊಡಿಸಿದ (Mt 26. 26-29, Mk 14. 22-25, Lk 22. 15-20 ೬ 
In 4. 23). 


೧೧. ತನ್ನ ನೆರೆಹೊರೆಯವರನ್ನು ಪ್ರೀತಿಸುವುದೂ ದೇವರನ್ನು ಪ್ರೀತಿಸುವುದೂ ಆತನಿಗೆ [ಯೇಸು 
ವಿಗೆ] ಒಂದೇಯಾಗಿತ್ತು. 
(Kappen 1977 (0) ; 54) cf. etiam Rahner, 1841; Robinson, 
90 and Sobrino 387f. ಫ್ಯೂರ್‌ಬಾಕ (Furbach)5 “ಮಾನವ ದೇವ 
ಮಾನವನೇ” ಎಂಬ ವಾಕ್ಕದ ಮತಿತಾರ್ಥ "ದಾಸೋಹವೇ ಪೂಜೆ' ಎಂದು ನನ್ನ ಅಭಿಪ್ರಾಯ. 
೧೨, ಯೇಸು ಆಗಾಗ ಪರೆಜಾತಿಯವರೊಡನೆ ಕೆಳವರ್ಗದ ಜನರೊಡನೆ, ಸಹಪಂಕ್ತಿಭೋಜನ 
( Commensual fellowship) ಮಾಡುತ್ತಿದ್ದ (Mk 2.15-170). ಇದು 
ಪುರೋಹಿತರನ್ನು ಕೆರಳಿಸುತ್ತಿತ್ತು (1/( 11.19). ಗುಡಿ-ಪೂಜೆಗಿಂತ ಇಂತಹ ಭೋಜನ 
ಗಳಿಗೆ ಆತ ಹೆಚ್ಚಿನ ಪ್ರಾಶಸ್ತ್ಯ ಕೊಡುತ್ತಿದ್ದ (Mk 13.2, 6.30-44, 8.1-10, 2.18 
-20, King, 382). ಉತ್ತಮರಂತ್ಯರೆಂಬ ಬೇಧಭಾವನೆಗೆ ವಿಶೇಷ ಪ್ರಾಶಸ್ತ್ಯವನ್ನೀಯು 
ತ್ತಿದ್ದ ಪುರೋಹಿತ ವರ್ಗ ಯೇಸುವಿನ ಈ ಸಮತಾದೃಷ್ಟಿಯನ್ನು ಸಹಿಸಲಾರದಾದರು. 
ಊಟದ ಸಮಯದಲ್ಲಿ ಊಟವನ್ನು ಸಾಂಕೇತಿಕವಾಗಿ ಹಂಚಿಕೊಡುವ ಒಂದು ಪದ್ಧತಿ 
ಯೇಸುವಿನ ಪೂರ್ವದಲ್ಲಿಯೇ ಯೆಹೂದಿಯರಲಿತ್ತು. ಆದುದರಿಂದ ಆತ ಅದನ್ನು ಆರಂಭಿಸಿ 
ದವನಲ್ಲ (ಜಗ, 273); ಆದರೆ ಯೇಸು ಅದನ್ನು ತನ್ನ ಜೀವನಶೈಲಿಯ ಸಂಕೇತವನ್ನಾಗಿ 
ತನ್ನ ಶಿಷ್ಯಂದಿರಿಗೆ ಕೊಟ್ಟುದುದರಿಂದ ಅದಕ್ಕೊಂದು ಹೊಸ ಅರ್ಥ (trans-significat 
ion) ಬಂದೊದಗಿತು. ಆದರೆ ಈ ಭೋಜನವೇ ಉಪಾಸನಾಕ್ರಮವಾಗಬೇಕೆಂಬುದು 
ಯೇಸುವಿನ ಆಶೆಯಿರಲಿಲ್ಲ; ಅದರ ಆಶಯವನ್ನು ಜೀವನ ಪಾತಳಿಗಿಳಿಸಬೇಕೆಂಬುದು ಮಾತ್ರ 
ಆತನ ಹೆಬ್ಬಯಕೆಯಾಗಿತ್ತು. (ಅದೇ.323;, Kappen 1977 (a): 103, Leon- 
Duffour, 147). 


೧೨೮ ವ ಕರ್ನಾಟಕ ಭಾರತಿ 


ಸ್ತ ಪೌರೋಹಿತ್ಯ (Christian priesthood) ಭಾವಪೂಜೆ (Jn 
4.23-24)ಗೆ ಸಂಬಂಧಿಸಿದುದೇ ವಿನಹ ಕರ್ಮಕಾಂಡಕ್ಕೆ ಅಂಟಿಕೊಂಡಿದ್ದ ಪೂಜಾರಿ 
ಯತ್ವವಲ್ಲ (೩13 12.1_21).೧೩ ಪ್ರಸ್ತುತದಲ್ಲಿ ಬುದ್ಧನ ಮನೋಧರ್ಮಕ್ಕೂ 
ಯೇಸುವಿನ ಮನೋಧರ್ಮಕ್ಕೂ ಹೆಚ್ಚು ಸಾಮಿಪ್ಯವಿರುವುದನ್ನು ಗಮನಿಸಬಹುದು 
(Kappen 1980 : 225). 


ಯೇಸುವಿನ ಈ ಹೊಸ ಧೋರಣೆ ಹಾಗೂ ಕ್ರಮ ಸಾಂಪ್ರದಾಯಿಂಕ 
ಧರ್ಮಕ್ಕೆ ಕರ್ಮಗಳಿಗೆ ಆಂಟಿಕೊಂಡಿದ್ದ ಯೆಹೂದಿ ಸಮಾಜದಲ್ಲಿ (Walker, 3) 
ಒಂದು ದೊಡ್ಡ ಕ್ರಾಂತಿಯೆಂದರೆ ಅತಿಶಯೋಕ್ತಿಯಾಗಲಾರದು. ಯೇಸು ಪಥದಲ್ಲಿ 
ನಡೆದವರಿಗೆ ಗುಡಿಗಳೇ ಇಲ್ಲವೆಂದ ಮೇಲೆ ಪೂಜಾರಿಗಳ ಮಾತಂತೂ ಬಹಂದೂರ ! 
(Ac 17.24-31). ಅವರು ತಮ್ಮ ಭೋಜನ ಸವಂಯದಲ್ಲಿ ಯೇಸು ಕಲಿಸಿ 
ಕೊಟ್ಟ ಭಾವ-ಪೊಜೆಯ ಸ್ಮರಣೆ (1301301181) ಆಗಿ "ರೊಟ್ಟಿ ಯನ್ನೂ ಹಂಚಿ 
ಕೊಂಡು ಊಟ ಮಾಡುತ್ತಿದ್ದರು” (ಸಂ 2.428). ಹೀಗೆ ತಮ್ಮ ಸರ್ವಸ್ವವನ್ನೇ 
ಪರರಿಗಾಗಿ ಹಂಚಬೇಕು, ಸವೆಯಿಸಿಕೊಳ್ಳ ಬೇಕೆಂಬ ಯೇಸುವಿನ ಬೋಧನೆಯನ್ನು 
ತಮ್ಮಲ್ಲಿ ಹಾಗೂ ಇತರರಲ್ಲಿ ಸ್ಥಿರೀಕರಿಸಿಕೊಳ್ಳುತ್ತಿದ್ದರು. (1 00 11.24). 

ಅಂದಿನಂತೆ ಇಂದಿಗೂ ಸ್ವಾರ್ಪಣದಿಂದ ಮಾತ್ರ (Rm 12.1, Ep 5.1-2, 
18 2.5) ನಾವುನಿಜ ಕ್ರಿಸ್ತನನ್ನು (: "1060 & blood’ of Jesus) `ಸ್ವೀಕರಿಸಿ' 
ಕ್ರಿಸ್ತೈಕ್ಯ ಭಾವದಿಂದ ಜೀವಿಸುವುದು ಸಾಧ್ಯ. ಇಂತಹ ಸವಾನರ್ಪಣ ಭಾವ 
ಪರಮಂಖಿಯಾದಾಗ-ದಾಸೋಹವಾದಾಗ- ಅದು ಭಾವಪೂಜೆ / ಉಪಾಸನೆಯೆನಿಸಿ 
ಕೊಳ್ಳುತ್ತದೆ (Jn 13.33-5, 17.19 n, 0) 

ನಿಜ ಕ್ರೈಸ್ತೋಸಾಸನೆ : ಯೇಸುವಿನ ಉಪಾಸನಾ ಜೀವನವನ್ನು ಸ್ಮರಿಸು 
ವುದೇ ಕ್ರೈಸ್ತ ಧರ್ಮ ಸಭೆ (1:/0016510)59*ಯಲ್ಲಿ ಉಪಾಸನೆ (liturgy cf. Kung 
121, 126, 174). ಆದರೆ ಈ ಸ್ಮರಣೆ ಅರ್ಥಪೂರ್ಣವಾಗಿರಬೇಕಾದರೆ ಅದು 


೧೩. Jesus of Nazareth ...... does not call [for].... inconsequential 
adoration or even to mystical union. Nor of course does he call 
for literal imitation. But he does call for practical, personal desci- 
pleship (10/78, 545) 
ಗಿ. ಔ. : The emphasis is not in the original. 

೧೪. Ecclesia (< ekkaleo (Gk) 'ನಾನು ಕರೆಯುತ್ತೇನೆ' ಎಂಬ ಪದ ಹಿಬ್ರೂವಿನ 
chala/Synagoge ಎಂಬ ಪದಗಳಿಗೆ ಸಂವಾದಿಯಾಗಿ ಭಾಷಾಂತರಗೊಂಡಿದೆ. ಕ್ರ ಸ್ವ 
ಧರ್ಮಸಭೆ ಇಂದು ವಾಸ್ತವಿಕವಾಗಿ ಅನೇಕ ಧರ್ಮಸಭೆಗಳಾಗಿರುವುದು ಕಹಿ ಸತ್ಯ! ಈ ಸತ್ಸಂಘ 
(1Co1.2, Rm 1.7) ದ ಪರಮ ಗುರಿ ರಾಮರಾಜ್ಯ / ನ್ಯಾಯಬದ್ಧ ಸಮಾಜದ 
ಸ್ಥಾಪನೆ. ಅದಕ್ಕೆ ಸಾಮಾಜಿಕ, ಭೌಗೋಲಿಕ ರಾಜಕೀಯಾದಿ ಇತಿಮಿತಿ ಗಡಿಮೇರೆಗಳಿಲ್ಲ 


ಅದೊಂದು ಅಧ್ಯಾತ್ಮಿಕ, ಅನುಭಾವಿಕ ಕ್ಷೇತ್ರವೆಂದು ವಿವರಿಸಬಹುದು. 


17) ಕ್ರೈ ಎಸ್ತೋಪಾಸನೆ ಮತ್ತು ಸಂಸ್ಕಾರಗಳು ೧೨೯ 


ಕ್ರಿಯಾತ್ಮಕವಾಗಿರಬೇಕು, ಕೇವಲ ಒಂದೆಡೆ ಸೇರಿಕೊಂಡು “ರೊಟ್ಟಿಯನ್ನು ಹಂಚಿ” 
ತಿಂದರೆ ಅದೊಂದು ಐತಿಹಾಸಿಕ ಸ್ಮಾರಕ ಚಿಹ್ನೆ (memorial 5; 87) ಆಗಬಹುದೇ 
ಹೊರತು ಜೀವಂತ ಸಂಕೇತ (living symbol) / ಸಂಸ್ಕಾರ (sacrament) 
ಆಗಲಾರದು. ಕಾರಣ ಯೇಸುವಿನ ಭಾವ ಪೂಜೆಯನ್ನು ೧೫ (McKenzie, 132) 
ಸಂಕೇತಿಸುವ ನಮ್ಮ ತ್ಕಾಗಮಯ (self-sacrificing) ಜೀವನವೇ (Ga 2. 
19-20) ನಿಜ ಕ್ರೈಸ್ತೋಪಾಸನೆ (Kung, 125). 


ಗಂಡಿ ಪೂಜೆ (temple ೪7೦೯5010) ಧರ್ಮದ ಅವಿಭಾಜ್ಕಾಂಗ. ಆದರೆ, 
ಯೇಶಾ ಎಂದೋಲನ (Jesuan movement) ಪ್ರತ್ಯೇಕ ಧರ್ಮವಲ್ಲ; ಯೇಸು ಧರ್ಮ 
ಸ್ಕಾ ಪಕನೂ ಅಲ್ಲ (Mt 5. 17f, Rm 3.31; Ktng, 212); ಆತ ಓರ್ವ 
ಭೀಜಮುಕೋರೆ (Rebel) / ಕ್ರಾಂತಿಕಾರಿ ವ್ಯಕ್ತಿ (Revolutionary); ಹಿಬ್ರೂ 
ಧರ್ಮವನ್ನೇ ಅಡಿ ಮೇಲು ವತಾಡಿದ és ಟೆ ಟಾ ಅಟ Ek ಯ 
30-37, 15.47, 11-32, 18.10-14). ಆದರೆ ಯೇಸುವಿನ ತರುವಾಯ 
ಕ್ಷಿಪ್ರದಲ್ಲಿಯೇ. ಕ್ರಿಸ್ತಶಕೆಯ ಮೊದಲನೆಯ ಶತವಃಾನದೊಳಗೆಯೇ-- ಈ 
ಯೇಶ್ವಾಂದೋಲನ ಹತ್ತರೊಟ್ಟಿ ಗೆ ಹನ್ನೊಂದಾದ ಧರ್ಮವಾಗಿ ಸ್ಥಿತ್ಯಂತರಗೊಂಡು 
(Sobrino, 384), ಹಿಂದಿನ ಹಾಗೂ ಸುತ್ತುಮುತ್ತಲಿನ ಧರ್ಮಗಳಿಂದ ಗುಡಿ- 
ಪೂಜಾರಿ ವ್ಯವಸ್ಥೆ ಸಿಯನ್ನು ಪಡೆದುಕೊಂಡು (Ac 15. 3-35) ತನ್ನತನವನ್ನೇ 
ಕಳೆದುಕೊಂಡಿತ್ತಲದೆ ಕಾಲಕ್ರಮೇಣ ನಿಷ್ಕಾವಂತರ ಅಪನಂಬಿಕೆಗೂ ಗುರಿಯಾಗ 
ಬೇಕಾಯಿಂತು : 

“ಪ್ರತ್ಯಕ್ಷ ಕೈ ವಸು ಧರ್ಮಸಭೆ (Visible church)” ಮೇಲೆ ನನಗೆ ನಂಬಿ 
ಕೆಯೇ ಇಲ್ಲ...... ಇದರಿಂದ ವಿಮುಕ್ತನಾಗಿ ಇದಕ್ಕೆ ಸೀಮಿತನಾಗಿರದ ಸ್ವಾಮಿ 
ಯನ್ನು 'ಕಾಣಲಂ ನಾನಂ ಸಾವನ್ನಪ್ಪಿಕೊಳ್ಳಲೂ ಸಿದ್ಧನಾಗಿದ್ದೇನೆ?- 
ಎಂದು ಯೇಸು ಸಭೆಯ ಧರ್ಮಗುರುಗಳಾದ ತೆಯೂರ್ದ್‌ ದೆ ಶಾರ್ದೆಂ ಹೇಳಿದ 
ವಕಾತನ್ನು ಇಲ್ಲಿ ನೆನಪಿಸಬೇಕು (Speaight, 140). 

ಗುಡಿಪೂಜೆಯ ಅಗ್ರಸ್ಥಾನವನ್ನು ಉಗ್ರವಾಗಿ ಕಿತ್ತೊಗೆದು ಅದರ ಸ್ಥಾನದಲ್ಲಿ 
ಭಾವಪೂಜೆಯನ್ನು ತಂದಿರಿಸಿದ (Jn 4.24, 14, 23, 2 Co 3.18, 5.16), 
“ದೇವರನ್ನು ಹುಡುಕಿ ಹೊರಗೆ ಹೋಗಬೇಕಾಗಿಲ್ಲ. ಆತ ನಿಮ್ಮೊಳಗೆಯೇ ಇದ್ದಾನೆ' 
ಎಂದು ಘೋಷಿಸಿ ದ್ನ ಸಿದ ಯೇಸುವನ್ನೇ ಭದ್ರವಾಗಿ ಗುಡಿಯೋ ಗಟ್ಟ 
ನೀನೇ ದೇವರೆಂದು ಅನೇಕ ಸಂಪ್ರದಾಯಗಳಿಂದಲೂ ಎರವಲು ಪಡೆದ ಪೂಜ 
ಎಧಿಕರ್ಮಗಳಿಂದಲೂ ಭಕ್ತರು ಕಾಲಾಂತರದಲ್ಲಿ ಪೂಜಿಸಲಾರಂಭಿಸಿದರು. ವೆ 


೧೫. Cf. Father James T Burtchaell in Commonweal, Sept 4, 
1970, P. 440. 


ಇ೩೦ ಕರ್ನಾಟಕ ಭಾರತಿ 


"ಮಾನವ ಸೇವೆ' ದಾಸೋಹದಲ್ಲಿ ನಿರತರಾಗಬೇಕಾದವರು "ದೇವರ ಸೇವೆ'ಗಾಗಿ 
ಗರ್ಭಗುಡಿಗೆ ತಮ್ಮನ್ನು ' ಸೀಮಿತಗೊಳಿಸಿದರು. ಸ್ವತ್ಕಾಗದ ಭಾವಪೂಜೆ (Mk ' 
10.43-5, Lk 10.25-37)ಯ ಬದಲು ಗುಡಿಪೂಜೆ/ಬಲಿದಾನಗಳು ಯೇಸು ' 
ಸ್ಮರಣೆಯಾಗಿ ನಡೆದವು (Sobrino, 372.384)! ಪೂಜಾರಿಗಳು ಗುಡಿಪೂಜೆಯನ್ನು 
ಮುಕ್ತಿ ಸಾಧನೆಯ ರಾಜಮಾರ್ಗವೆಂದು ಬೋಧಿಸಿ ವಾಸ್ತವಿಕವಾಗಿ ತಮ್ಮ ಆರ್ಥಿಕ 
ಸಂಪಾದನೆಯ ಹೆದ್ದಾರಿಯನ್ನುಗಿ ರೂಪಾಂತರಿಸಿ ಸ್ವತಃ ಮೈಗಳ್ಳರಾಗಿ ಬಿಟ್ಟರು. 
ಹೀಗೆ ಯಾವ ಸ್ಥಗಿತ ಧಾರ್ಮಿಕ ವ್ಯವಸ್ಥೆಯ ವಿರುದ್ಧ ಯೇಸು ಹೋರಾಡಿ ತನ್ನ 
ಜೀವನವನ್ನೇ ತೆತ್ತಬೇಕಾಯಿತೋ ಅದೇ ವ್ಯವಸ್ಥೆ ಬೇರೊಂದು ರೂಪದಲ್ಲಿ ಆತನ 
ಹೆಸರಿನಲ್ಲಿಯೇ ಭದ್ರವಾಗಿ ಸ್ಥಾಪಿತಗೊಂಡಿತು ! ಯೇಸುವಿನ "ದಾಸೋಹ'- ಭಾವ 
ದಿಂದ (Mk 10.45) ಉದ್ಭವಿಸಿದ ಸತ್ಸಂಘ (Koinonia) ಗಂಡಿಪೂಜೆ 
ಯಿಂದಾಗಿ ಪುರೋಹಿತ ("Church-brahmins’) ಮತ್ತು ಪರಿಶಿಷ್ಟ ("Church. 
paraiahs) ಎಂದು ಎರಡು ವರ್ಗಗಳಾಗಿ ವಿಭಜಿತಗೆೊಂಡು (kung, 385-87, 
Madtha 1979 : 310) ಅಧಿಕಾರ ಪುರೋಹಿತರ ಕೈಯನ್ನು ಸೇರಿದರೆ ಸೇವೆ 
ಪರಿಶಿಷ್ಟರ: ಸಾಮಾನ್ಯ ಕ್ರೈಸ್ತರ (ity) ಸೊತ್ತಾಯಿತು. 


ಇಂದಿನ ಪರಿಸ್ಥಿತಿಗೆ ಪ್ರಸ್ತುತ (₹೮1೮೪೩೫೩) ಆಗಿ ಕ್ರೈಸ್ತೋಪಾಸನೆಯನ್ನು 
ಕುರಿತು ಹೇಳಬೇಕಾದರೆ ಅದು ಗುಡಿ ಪೂಜಾರಿಗಳಿಗೆ' ಸೀಮಿತವಾಗಿ ಅಥವಾ/ಮತ್ತು 
ಕೇಂದ್ರೀಕೃತವಾಗಿ ಉಳಿಯದೆ ನ್ಯಾಯಬದ್ಧ ಸವಕಾಜ-- ರಾಮರಾಜ್ಯ (God's 
76188)-ವನ್ನು ನಿರ್ಮಿಸಲು ಹೆಣಗಾಡುವ ಸರ್ವರಿಗೂ ಹಿಂದು, ವಂಃಸಲ್ಮಾನ, 
ಮಾರ್ಕ್ಸ್‌ವಾದಿ ಹಾಗೂ ಇತರರನ್ನೊಳಗೊಂಡು-- ಮುಕ್ತವಾಗಿರುವ (Mn 17. 
21-23) ಕಾರ್ಯೋನ್ಮುಖ ವೇದಿಕೆ (table-fellowship)en ರೂಪಾಂತರಗೊಳ್ಳ 
. ಬೇಕಂ. ಆಗ ಮಾತ್ರ ಅಂದಿನ ಯೇಸುವನ್ನು ನಾವು ಇಂದಿಗೂ ಕಣ್ಣಾರೆ ಕಾಣು 
ವಂತಾಗುವುದು (86೩1 presence). ವಕಾನವನ "ಸ್ಮಲ' ವನ್ನು ಸಮಾಜದಲ್ಲಿ ಕಾಣದೆ 
ಗುಡಿಗಳಲ್ಲಿ," ಪೂಜಾವೇದಿಕೆಯ ಮೇಲೆ ಕಾಣುವ ಪ್ರಯತ್ನ ಮಾತ್ರ ಯೇಸುವಿನ 
ಸಂದೇಶದ ಹಾಗೂ ಕ್ರೈಸ್ತೋಪಾಸನೆಯ ಆಭಾಸವೆಂದು ಪ್ರತ್ಯೇಕವಾಗಿ 'ಹೇಳ 
ಬೇಕಾಗಿಲ್ಲ (5೦0170, 384). 


ತ್‌ ಸಂಸ್ಕಾರಗಳು ; 

ಕೈಸ್ತಾವಲೋಕನದಲ್ಲಿ ಸ್ಥಲವನ್ನರಿತು ದಾಸೋಹಂ ಭಾವದಿಂದ ಜೀವಿಸಿದ 
ಕಾಯಕಮಯ ಜೀವನವೇ ನಿಜೋಪಾಸನೆಯೆಂಬುದನ್ನು ಈಗಾಗಲೇ ಪ್ರಸ್ತಾಪಿಸ 
ಲಾಗಿದೆ. ಈ ಉಪಾಸನಾ ಜೀವನ ಹುಟ್ಟುವಾಗಲೇ ಯಾರಿಗೂ ಉಪಲಬ್ಬವಿರುವು 
ದಿಲ್ಲ... ಅದನ್ನು ನಾವು ಆಜೀವಪರ್ಯಂತ ಸಾಧಿಸಿಕೊಳ್ಳಬೇಕಾಗಿದೆ. ಈ ಸಾಧನಾ- 
ಪಥದಲ್ಲಿ ನಮ್ಮ ಪ್ರಜ್ಞಾಪಾತಳಿಗಳೆ ಸಾಮರಸ್ಕವನು ಕಂಡನುಭವಿಸಿ ಪೆರರಿಗೆ ಉಣಿ 


ಕ್ರೈಸ್ತೋಪಾಸನೆ ಮತ್ತು ಸಂಸ್ಕಾರಗಳು 


೧೩೧ 


ಸುವ ಪ್ರಯತ್ನ /ಸಂದರ್ಭಗಳೇ ಸಂಸ್ಕಾರಗಳು. ನಮ್ಮ ಜೀವನದ ಸಂದರ್ಭಗಳನ್ನು 
ಬಳಸಿಕೊಂಡು ವ್ಯಕ್ತಿಸಾಮರಸ್ಕತೆಯನ್ನು ಜಾ ಬ) ಯೇಸುವಿನ ಆದರ್ಶ 
ಜೀವನ ನಮಗೆ ಇದ್ದೇ ಇದೆ. ಈ ಸಾಧನೆಗೆ ಅನುಕೂಲವಾಗುವಂತೆ ವ್ಯಕ್ತಿಯ 
ದೈನಂದಿನ ಜೀವನದ ಕೆಲವು ವಿಷಯಗಳನ್ನು /ರೀತಿಗಳನ್ನು (ನೀರು, ಎಣ್ಣೆ , ಊಟ, 
ಕ್ಷಮಾಪಣೆ, ಸಮರ್ಪಿತ ಜೀವನ, ಪರೋಪಕಾರಿ ಜೀವನ, ಸೇವಾಭಾವ) ಸಾಂಕೇ 
ತಿಕವಾಗಿ ಬಳಸಿಕೊಂಡು ವ್ಯಕ್ತಿಯ ಪ್ರಜ್ಞಾಪಾತಳಿಗಳ ಸಾಮರಸ್ಯತೆಯನ್ನು ಸಾಧಿಸಿ 
ಕೊಳ್ಳಲು ಕ್ರೈಸ ; ಧರ್ಮಸಭೆ ಬೋಧಿಸುತ್ತದೆ. ವ್ಯಕ್ತಿಯ ಬೆಳವಣಿಗೆಯ ವಿವಿಧ 
ಹಂತಗಳಲ್ಲಿ ಪ ಹೆಸ ಮಾನವಾ! ಅವುಗಳನ್ನು ಆಚರಿಸಿದರೆ ಮಾತ್ರ ಸಂಸ್ಕಾರಗಳು 
ಉಪಯುಕ್ತವೆಂದು ಬೇರೆ ಹೇಳಬೇಕಾಗಿಲ್ಲ (Rahner 487). 


ಜ್ಞಾ ನದೀಕ್ಷೆ (Baptism), ದೃಢೀಕರಣ (confirmation), ಕ್ರಿಸ್ಮಪ್ರಸಾದ 
(Eucharist), ಪಶ್ಚಾತ್ತಾಪ (Reconciliation) ವಿವಾಹ (Matrimony), 
ಗುರುದೀಕ್ಷೆ (ಂ॥y Orders) ಮತ್ತು ಅಭ್ಯಂಜನ (The Anointing of the 
Sick) ಎಂಬ ಸಪ್ತ ಸಂಸ್ಕಾರಗಳನ್ನು ಕಥೋಲಿಕ ಕೈಸ್ತ ಧರ್ಮಸಭೆ ಸಂ. ಕ್ರಿ. ಶ. 
ಹತ್ತನೆಯ ಶತವಕಾನದಿಂದ ಆಚರಿಸುತ್ತಾ ಬಂದಿದೆ (McKenzie, 175). 


೧. ಜ್ಞಾನದೀಸ್ಸೆ (Baptism ೮ baptein / baptizein (GK). 
`ಮುಳುಗು/ಮಂಳುಗಿಸು (ತೊಳೆ)' 

ಕ್ರೈಸ್ತ ಧರ್ಮಸಭೆಯಲ್ಲಿ. ಪ್ರಥಮ ಧಾರ್ಮಿಕ ವಿಧಿಯೆಂದರೆ ಜ್ಞಾನದೀಕ್ಷ. 
ಯೇಶ್ನಾ ಸರಿತಾ ಸಮರ್ಪಣಾ ಭಾವದಿಂದ ಪಾಲುದಾರನಾಗಲು ಅರ್ಥಾತ್‌ 
ವಕಾನವನ ಸಮಗ್ರ ವಿಮೋಚನಾ ಕಾರ್ಯದಲ್ಲಿ ಸಂಪೂರ್ಣವಾಗಿ ಕ್ರಿಯಾಶೀಲನಾಗಲು 
ಜಾ ನದೀಕ್ಷೆ ಸಿ (invitation)ವೂ ಹೌದು, ದೀಕ್ಷೆ(nitiation) ಯಯ 
ಹೌದು. ಈ ದೀಕ್ಷೆಯಿಂದಾಗಿ ಅಭ್ಯರ್ಥಿ ತನ್ನ ಸ ಸ್ವಾಭಾವಿಕ ಅಹಂಕೇಂದ್ರಿ ೀಯ ಜೀವ 
ನಕ್ಕೆ (ecif-ceutredness) ಸತ್ತು (Mt 10.39, Mk 8.3, Lk 9.24, 
Jn. 12.2325) ಪರಕೇಂದ್ರೀಯ:- ಜೀವನದಲ್ಲಿ ( other - centredness ) 
ತೊಡಗಬೇಕಾಗಂತ್ತದೆಯಾದುದರಿಂದ' (Rm. 6.11-14, Ep. 3. 16-19, 
Ph. 3.10-12 ), ಇದು ಆತನಿಗೆ ಎರಡನೆಯ ಹುಟ್ಟು. ಹೀಗೆ ಜ್ಞಾನದೀಕ್ಷ 
ಯಿಂದ ಮಾನವ ದ್ವಿಜನಾಗುತ್ತಾನೆ. ಸ್ವಪ್ರಜ್ಞಾ ಪಾತಳಿಯ ಸ್ಥಲ ಬ ಚಹ್ಮಪ್ರಜ್ಞಿ 
ಯೆಂಬ ಜ್ಞಾನ ಈ ಪಧಿಯ ಆಶಯ. ಈ ದೀಕ್ಷೆಯನ್ನು ಪಡೆದ ವಕಾನವ-ಕ್ರೈಸ ಸ್ತ 
ಪ ಪ್ರಜ್ಞಾ ಪಾತಳಿಗಳ ಸಾಮರಸ್ಥಕ್ಕೋಸ್ಕರ ಸ ವರಾಜಮುಖಿಯಾಗದೆ ನಿರ್ವಾಹವಿಲ್ಲ. 
ಯಾಕೆಂದರೆ, ಸಮಾಜ ಜೀವಿಗೆ ಇಹದಲ್ಲಿ ಕಾಣುವ ಸಮಾಜವೇ ಅಪ್ರತ್ಯಕ್ಷ ಸ್ಥಲದ 
ಪ್ರಾತ್ಯಕ್ಷಿಕೆ. ಹೀಗೆ ಸ್ವಭಾವತಃ ಅಹಂಕೇಂದ್ರೀಯ ಮಾನವನನ್ನು ಬ್ರಹ್ಮಪ್ರಜ್ಞೆಯ 
ಮೂಲಕ ಪರಕೇಂದ್ರೀಯಂವನ್ನೂಗಿ ಮಾಡುವ ಅವಕಾಶ ಜ್ಞಾ ನದೀಕ್ಷೆ ಕಲ್ಪಿಸುತ್ತ ದೆ. 
ಕಾರಣ, ಈ ವಿಧಿ ಮಾನವನ ವಿಕಾಸದಲ್ಲಿ ಆಗಬೇಕಾದ ಮೂಲಭೂತ ಪರಿವರ್ತನೆ 


೧೩೨ ಕರ್ನಾಟಕ ಭಾರತಿ 


(radical change/teshubah (ಟೆಂಗಿ.)ಯ ಸಂಕೇತ (Mt 9.13, Lk 5. 
32, 24-47, Ac. 3.19-20, Rahner, 74). ೧೬ 


ಆಂತರಿಕ ಪರಿವರ್ತನೆ pi ಅಗತ್ಯತೆಯನ್ನು ಯೇಸು ಪದೇ 
ಪದೇ ಹೇಳಿದರೂ( 3.5) ತಾನು ಸ್ಯ ಃ ಜ್ಞಾನದೀ ಕ್ಷ ಫ್‌ ದೀಕ್ಷಾ ವಿಧಿಯನ್ನಾಗಿ 
(Initiation rite) ಯಾರಿಗೂ ಕೊಟ್ಟ ತಿಲ. ವಸ್ತುಸ್ಥಿತಿ ಹೀಗಿದ್ದರೂ ಅಕ 
ಶಿಷ್ಯಂದಿರಿಂದ ಹಿಡಿದು (Jn 4. 1-3) ಇವತ್ತಿನವರೆಗೂ ಈ ಸಂಪ್ರದಾಯ ಕ್ರೈ 
ಧರ್ಮಸಭೆಯಲ್ಲಿ ಆಳವಾಗಿ ಬೇರೂರಿ ನಿಂತಿದೆ. ಬಹುಷಃ ಹಿಂದಿನ ಭು ನ 
(Ex 40.12, Lev 8.6, 13.6, 14. 4-9, 16.4, 24, Ezk 36.24-28) 
ಹಾಗೂ ಅನ್ಯ (Pagan) ಧರ್ಮಗಳ ಪ್ರಭಾವವೇ ಈ ವಿಧಿಗೆ ಕಾರಣವಾಗಿರಬಹುದು. 
ಸ್ವಪ್ರಜ್ಞೆ ಬ್ರಹ್ಮಪ್ರಜ್ಞೆಯಲ್ಲಿ ಮುಳುಗಿ ಏಳಬೇಕಾದುದೇ ಪ್ರಸ್ತುತ ಸಂಸ್ಕಾರದ 
ಪ್ರಧಾನಾಶಯ. ಯೇಸುವಿನ ಆದರ್ಶವನ್ನೊಪ್ಪಿಕೊಂಡು ದಾಸೋಹಂ ಭಾವನೆ 
ಯಿಂದ ಪರಮುಖಿಯಾಗಿ ಬಾಳಲು ಪ ಪ್ರತಿಜ್ಞೆ ಮಾಡಿಕೊಂಡು ಯೇಶ್ವಾಂದೋಲನಕ್ಕೆ 
ದೀಕ್ಷಾಬದ್ಧ ನಾಗುವುದೇ ಜ್ಞಾನದೀಕ್ಷೆಯ ಉದ್ದೇಶ. 


ವ. ಈ ಢೀಕರಣ : ಯೇಶ್ವಾಂದೋಲನ ಮುಂದುವರೆಯಿಸಲು ದೀಕ್ಷಾ 
ಬದ್ಧ ssa ೀಕರಿಸಿದ ಪ್ರತಿಜ್ಞೆ "ಯನ್ನು ದೃಢೀಕರಿಸುವ (Mt 5. 20-48) 
ಸಂಸ್ಕಾರವನ್ನು ದೃಢೀಕರಣ (confirmation) ಎಂದು ಕರೆಯುತ್ತಾರೆ. ದ ಢೀ 
ಕರಣಗೊಂಡ ವ್ಯಕ್ತಿ ಯೇಸುವಿಗೆ ಸಾಕ್ಷಿ (೪110685)ಯಾಗಿ (Lk 24.48, In 
3.1 1) ಬಾಳಬೇಕು; ಅರ್ಥಾತ್‌ ಯೇಸು ಬಾಳಿ ತೋರಿದ ವಿಮೋಚನೆಯ ನುವಾರ್ತೆ 
(liberating good 1೮೫18) ಯನ್ನು ಪ್ರಕಟಿಸು (೩೫8೦000108) ವ್ರದರ (Rm 
6, Ep 2, 1-10, .1 7/1 1. 15-16) ಜೊತೆಗೆ ಸಧ್ಯದ ಶೋಷಿತ ಪರಿಸ್ಥಿತಿ 
(status 1೬0) ಯನ್ನು ಖಂಡಿಸಿ (40100800108) ಬಾಯಿಯಿಲ್ಲದವರ ಬಾಯಿ 
ಯಾಗಿ ಹೋರಾಡಬೇಕು. ಇದಕ್ಕೆ ಧೈ ರ್ಯಸ್ಥೆ ೨ರ್ಯಗಳು ಬೇಕು; ಸುಜ್ಞಾ ನ 
ದೃಢೀಕರಣಗೊಳ್ಳಬೇಕೆಂಬ ಎಚ್ಚ ರಿಕೆಯನ್ನು ಸುಜಾ ನಿಗೆ ಮ ಈಸ 
ರದ ಆಶಯ. 


16, ಪರಿವರ್ತನೆ (metanoia/|metanoiein ಎಂಬ ಪದ ಿ|! ನಲ್ಲಿ 7 ಸಲ, Mk 
ನಲ್ಲ 3 ಸಲ, 1 ನಲ್ಲಿ 14 ಸಲ. ಜಿಂ ನಲ್ಲಿ 1| ಸಲ್ಲ ಪೌಲನಲ್ಲಿ 5 ಸಲ ಬಂದರೆ 37೧ ನ ನಲ್ಲಿ 
ಅದು ಕಂಡುಬರುವುದೇ ಇಲ್ಲ; ಪರಿವರ್ತನೆಗೆ ಸಮೀಪವಾಗಿರುವ ಶ ದ್ದೆ (Faith : Pistis/ 
pisteuein ( Gk) ಎಂಬ ಪದ Mtg 19 ಸಲ, Mkನಲ್ಲಿ19ಸಲ, [kನಲ್ಲಿ 

0 ಸಲ, ಸಿ ನಲ್ಲಿ 52 ಸಲ, ಪ್‌ಲನಲ್ಲಿ 196 ಸಲ ಮತ್ತು ೫೧ ನಲ್ಲಿ 108 ಸಲ ಬಳಕೆ 
ಯಾಗಿದೆ (Vellanickal, 59). 
ಟೈಟ್‌ ವಿಶ್ವಸಭೆಯ ಪ್ರಕಾರ ಪರಿವರ್ತನೆ/ಶೃದ್ಧೆ ೩utomatic/ex opere 
0ಗ01010 ಆಗಿ ಉಂಟಾಗುತ್ತದೆ. (D 857-70) 


ಕ್ರೈ ಸ್ತೋಪಾಸನೆ ಮತ್ತು ಸಂಸ್ಕಾರಗಳು ೧೩೩ 


ದುರ್ದೈವವಶಾತ್‌ ಜ್ಞಾ ನಸ್ಕಾ ನವನ್ನು ಹಸುಳೆಯರಿಗೆ ಕೊಡುವಂತೆ ದೃಢೀ 
ಕರಣವನ್ನು ಕಥೊಲಿಕ್‌ ಧರ್ಮಸಭೆಯಲ್ಲಿ ಬಾಲಕ ಬಾಲಕಿಯರಿಗೆ ಕೊಡುವುದರಿಂದ ಈ 
ಸಂಸ್ಕಾರಗಳು ಕೇವಲ ಭಾನಾಮತಿಯಾಗುವ ಸಂಭವವೇ ಹೆಚ್ಚು (Walker, 94). 
ಕಾರಣ, ಈ ಸಂಸ್ಕಾರಗಳ ಫಲ ಸಾಮಾಜಿಕ ಜೀವನದಲ್ಲಿ ಕಾಣಸಿಗುವುದು ವಿರಳವೇ 


ಸರಿ, 


ಪಿ ದಿವ್ಯ ಪ್ರಸಾದ ಃ ಯೇಶ್ವಾಂದೋಲನ ಯಶಸ್ವಿ ಯಾಗಬೇಕಾದರೆ 
ಆ ವಿಷಯದಲ್ಲಿ ದೀಕ್ಷಾಬದ್ಧರಾಗಿ ಧೈರ್ಯಸ್ಥೆ ೈರ್ಬುದಿಂದ ಮುಂದುವರೆದರೆ 
ಸಾಲದು; ಆಂದೋಲನವೆಂಬುದಂ ಸಾಂಘಿಕ ಕ್ರಿಯೆಯಾಗಿ ರೂಪಾಂತರಗೊಳ ಚ 
ಬೇಕು. 


ಸತ್ಸಂಘದಲ್ಲಿ ಅಹಂಕಾರಕ್ಕೆ ಸ್ಥಾನವಿರಕೂಡದು. ಮೂಲಭೂತವಾದ 
ಅಹಂಕಾರದ ನಿರ್ನಾಮವನ್ನು ಸಂಕೇತಿಸಲು ರೊಟ್ಟಿಯನ್ನು ಚೂರುಮಾಡಿ ಎಲ್ಲರಿಗೆ 
ಹಂಚು (breaking the bread for the many) ಸಂಸ್ಕಾರವೇ ದಿವ್ಯ 
ಪ್ರಸಾದ. 

ಈ ಸಂಸ್ಕಾರದ ಅಂಗವಾದ ಸಹಪಜ್‌ ಭೋಜನ (Commensual fel- 
lowship) ಕೂಡಿಬಾಳುವುದೇ ಕ್ರೈ ಸು ಜೀವನದ ಗುರಿಯೆಂಬುದನ್ನು ಸಾಬೀತು 
ಗೊಳಿಸುತ್ತದೆ : 

ಪರಚಿಂತೆಯಿಲ್ಲದೆ... ಅಥವಾ ಆಂತರಿಕ ಬದಲಾವಣೆಗೆ ಎಡೆಕೊಡದೆ 

ಕ್ರೈಸ್ತಾಂದೋಲನದಲ್ಲಿ ಭಾಗವಹಿಸಲು ಸಿದ್ಧರಾಗಿರದೆ . ಕ್ರೈಸ್ತಪ್ರಸಾದ 

ಸ್ವೀಕರಿಸಿದರೆ ಅದೊಂದು ಮಹಾಮೋಸ (181೩06) ವೆಂದು ತಿಳಿದುಕೊಳ ಸ್ಥ 

ಬೇಕು (Walker, 96). 

ದಿವ್ಯಪ್ರಸಾದ ಭೋಜನ ನಿಜವಾಗಿಯೂ ವಿಶ್ವಭ್ರಾತೃತ್ವ (10170710) ಕೈ 
(Jn 13. 35, ಡಂ 2. 4260, 18 1. 3) ಕರೆಯಾಗಿದೆ. ಈ ವಿಶ್ವ 
ಕುಟುಂಬದಲ್ಲಿ ಎಲ್ಲ "ರೊಟ್ಟಿ' ಅರ್ಥಾತ್‌ ಸಕಲೈಶ್ವರ್ಯ ಲಭ್ಯತೆಗಳೆಲ್ಲವೂ ಸಮನಾಗಿ 
ಹಂಚಿಹೋಗಿ ಎಲ್ಲರೂ ಸಂತುಷ್ಟರಾಗಿ ಬಾಳಬೇಕು (Ac 2. 42-7) ಎಂಬ 
ಧೋರಣೆಯನ್ನು ಮನದಟ್ಟಾಗುವಂತೆ ಮಾಡುವುದೇ ಈ ಸಂಸ್ಕಾರದ ಧ್ಯೇಯ ೧೭, 

ಈ ಹಂಚೋಣ ಭಾವ (sharing experience) ವನ್ನು ತಮ್ಮದನ್ನಾಗಿ 
ಮಾಡಲು ಯೇಸು ತನ್ನ ಶಿಷ್ಕಂದಿರಿಗೆ ಅಪ್ಪಣೆಯನ್ನು ಕೊಟ್ಟಿದ್ದ. ಆದರೆ ಅದನ್ನು 
ಧಾರ್ಮಿಕ ಸಂಸ್ಕಾರವನ್ನಾಗಿ ಆತ ಸ್ಕಾಪಿದನೆ ? ಅಲ್ಲದೆ, ತನ್ಮೂಲಕ ತಾನು ಶಾಶ್ವತ 
ವಾಗಿ ಬಾಳಿಕೊಂಡಿರಲು ಅಪೇಕ್ಷೆಸಿದನೆ ? ಎಂಬುದರ ಬಗೆಗೆ ಭಿನ್ನಾಭಿಪ್ರಾಯಗಳಿವೆ 


Wl ಸ Euchrlist as Sacrifice-a ritual killing of Jesus-was unknown 
| fo the NT (McKenzie, 183). 


೧೩೪ ಕರ್ನಾಟಕ ಭಾರತಿ 


(Leon- Dufour 448). ನಿರಂತರವಾಗಿ ನಡೆಯಬೇಕಾದ (1 Co2.26) 
ವರ್ಗರಹಿತ ಸಮಾಜ (classless society)ದ ನಿರ್ಮಾಣವೇ: "ಅಂತಿಮ 


ಭೋಜನ' (Last supper)ದ ಸ್ಮಾಯೊಭಾವ. 


೪. ಪಶ್ಚಾತ್ತಾಪ : ಯೇಶ್ವಾಂದೋಲನಕ್ಕೆ ದೀಕ್ಷಾಬದ್ಧನಾಗಿ ಯೇಸು- 
ಜೀವನಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಬಾಳುವುದು ಸುಲಭ ಸಾಧ್ಯವಲ್ಲ. ಈ ಪಥದಲ್ಲಿ 


ಬಿದ್ದು ಎದ್ದು ಸಾಗಬೇಕಾಗುತ್ತದೆ. . ಭ್ರಾತೃತ್ವದ ತಳಹದಿಯ ಮೇಲಿನ ಸಮಾಜ 
ದಲ್ಲಿ "ದಾಸೋಹಂ' ಭಾವದಿಂದ ಸೇವೆಗೈಯವುದರಲ್ಲಿ ತಪ್ಪಿದಾಗ ಭ್ರಾತೃತ್ವದಲ್ಲಿ 
ಒಡಕುಂಟಾಗುತ್ತದೆ, ಸೆ [ಹಭಂಗವುಂಟಾಗುತ್ತದೆ ತ 

ಉಂಟಾದ ಒಡಕನ್ನು ಸರಿಪಡಿಸಬೇಕಾದರೆ ಮನಸ್ತಾಪವನ್ನು ಪರಿಹರಿಸಿ 
ಸ್ನೇಹಭಾವ ಪುನಃ ಅಂಕುರಿಸಿ ಬೆಳೆಯುವಂತೆ ವಾಾಡಬೇಕೆಂಬುದರ ಸಂಕೇತವೇ 


1 


ಪಶ್ಚಾತ್ತಾಪ. ಸಂಸ್ಕಾರ (Walker 98) ಬಹಿಃಸ್ತರದಲ್ಲಿ ಸ್ವ ಹಾಗೂ ಪರರಲ್ಲಿ | 


ವ 
ಸಾಮರಸ್ಯ ಉಂಟಾದಾಗ ಅಂತಃಸ್ತರದೊಡನೆಯೂ ಸಾಮರಸ್ಯ ಉಂಟಾಗಿದೆಂಬುದು 


ಖಚಿತ. 
ಪಶ್ಕಾತ್ತಾಪವಿಲ್ಲದ ಪಾಪಸಂಕೀರ್ತನೆ ( going to confession) ಈ 
ಸಂಸ್ಕಾರದ ಅವಹೇಳನೆ ಅಂತೆಯೇ ಅದರ ಭಾನಮತೀಕರಣ. 


he 


NN ಡು ಹು್‌..ಟೂುೂಟತಂ 


ಹತ್‌ ಚಾ AC ae 


೫. ವಿವಾಹ: ಸುಂದರವಾದ ವಿಶ್ವಭ್ರಾತೃತ್ವದ ಕಲ್ಪನೆಯನ್ನ್ನ ಮೂರ್ತ ' 


ಸ ಎರೂಪಕ್ಕಿಳಿಸುವುದು ಸುಲಭದ ಕೆಲಸವಲ್ಲ. ನಿರ್ದಿಷ್ಟ ಅವಧಿಯೊಳಗೆ ಅದನ್ನುಂಟಂ 
ಮಾಡುವುದು ಆಗದ ಕೆಲಸ. ಇದು ನಿರಂತರವಾಗಿ ನಡೆಯಬೇಕಾದ ಕೆಲಸ. . ಇಲ್ಲಿ 
ಬೇಕಾಗುವ ಪರಸ್ಪರ ಸಹಕಾರ ಸೌಹಾರ್ದತೆಗಳು ಏಕಪ್ರಮಾಣದಲ್ಲಿ ಎಲ್ಲರಿಂದಲೂ 
ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಕಾಲದಲ್ಲೂ ಸಿಗುವುದು ಕಠಿಣ. 


ಸಮಾಜದ ಪ್ರಪ್ರೆಥಮ . ಘಟಕವಾದ ಕುಟುಂಬಗಳಲ್ಲಿ ಮೇಲಿನ ಗುಣಗಳು 
ಸಾಕಷ್ಟು. ಪ್ರಮಾಣದಲ್ಲಿ ಮೊಳಿತು ಬೆಳೆದು ಹಬ್ಬಿದರೆ ಸಮಾಜದಲ್ಲಿ ಭ್ರಾತೃತ್ವ 
ಸಾಧ್ಯಗೊಳ್ಳುವುದು ತಕ್ಕಮಟ್ಟಿಗೆ ಸುಲಭವಾಗಬಹುದು. ಕೌಟುಂಬಿಕ ಜೀವನದಲ್ಲಿ 
ವಾಾನವನಿಗೆ ವಿಕಾಸಗೊಳ್ಳಲು ಬೇಕಾದ ಪರಿಸರ ಸಿಗುವುದು ಸುಲಭ. ಸತಿಪತಿ 
ಭಾವದಿಂದ ಸಮರಸವಾದ ಬಾಳನ್ನು ಜೀವಿಸುವುದು ಅಷ್ಟೊಂದು ಕಠಿಣವಲ್ಲ. 
ಅಲ್ಲಿಯ ಪ್ರೀತಿ, ಪ್ರೇಮ, ವಾತ್ಸಲ್ಯಾದಿ, ಭಾವನೆಗಳಿಂದ .ಮಾನವ ಪ್ರಾಣಿಯ 
ಮಾನವೀಕರಣ (humಷ೩ಗ।7೩tiಂn) ಸುಲಭಸಾಧ್ಯ. ಕಾರಣ ವೈವಾಹಿಕ ಜೀವನ 
ದಲ್ಲ ಸ್ವತ್ಯಾಗಮಯ ಪ್ರೇಮ ಚಿಗುರಿ ಬಲಿಯಬೇಕೆಂಬ ಆಶಯವನ್ನು- ವಿವಾಹ 
ಸಂಕೇತಿಸುತ್ತದೆ. 


ಸ್ವತ್ಯಾಗಮುಯ ಪ್ರೇಮ ವಿವಾಹದಲ್ಲಿ ಮುಖ್ಯವೇ ಹೊರತು ದಂಪತಿಗಳ 
ಜಾತಿ ಮತ ಅಂತಸ್ರ್ತೂಗಳಲ್ಲವೆಂಬುದನ್ನೂ ಇಲ್ಲಿ ಪ್ರತ್ಯೇಕ ಹೇಳಬೇಕಾಗಿಲ್ಲ. 


ಕ್ರೈಸ್ತೋಪಾಸನೆ ಮತ್ತು ಸಂಸ್ಕಾರಗಳು ೧೩೫ 


೬. ಗುರುದೀಕ್ಸೆ: ವಿವಾಹ ಸಂಸ್ಕಾರ ಸಮಾಜದಲ್ಲಿರಬೇಕಾದ ಸಾಮ 
ರಸ್ಕದ ಸಂಕೇತವಾದರೆ ಗುರುದೀಕ್ಷೆ ಅಲ್ಲಿರಬೇಕಾದ ದಾಸೋಹಂಭಾವದ ಸಂಕೇತ. 

ನ್ಯಾಯಬದ್ಧ ಸವಕಾಜದ ರಚನೆಯಲ್ಲಿ ಸಾಮರಸ್ಮತೆಯಂತೆ ದಾಸೋಹಂ 
ಭಾವವೂ ಅತಿ ಪ್ರಮುಖವಾದುದು. ಸೇವಾಭಾವವಿಲ್ಲದೆ ಭ್ರಾತೃತ್ವ ಬಹಳ ಕಾಲ 
ಉಳಿಯದು. ಯಾವುದೇ ಭ್ರಾತೃತ್ಮ ಸ್ವರೂಪದ ಸಮಾಜದಲ್ಲಿ, ಸರ್ವಾಧಿಕಾರಕ್ಕೆ 
ಸ್ಮಾನವಿಲ್ಲ. ಅಲ್ಲ ಪ್ರೀತಿ, ಸೇವೆ, ತ್ಯಾಗ-ಸಹಕಾರಗಳೇ ಪ್ರಮುಖವಾದವುಗಳು. 
ಅಧಿಕಾರದ ದರ್ಪಕ್ಕೆ ಆಥವಾ ದರ್ಪದ ಆಡಳಿತಕ್ಕೆ "ಹೊಸ ಸಮಾಜ'ದಲ್ಲಿ ಎಡೆಯೇ 
ಇಲ್ಲವಾದುದರಿಂದ ಮೂಲ ಸತ್ಸಂಘದಲ್ಲಿ ದಾಸೊಹಂ ಭಾವಕ್ಕೆ ಪಾ )ಧಾನ್ಯತೆ ಇದ್ದುದು 
ಕಂಡು ಬರುತ್ತದೆ. ಕಾರಣ, ಗುರುದೀಕ್ಷೆ ಸೇವಾದೀಕ್ಷೆಯೇ ವಿನಹ ಆಡಳಿತ ಅಧಿ 
ಕಾರವಲ್ಲ, ಗುಡಿಸೇವೆಯಲ್ಲ. ಮಾನವ ಸೇವೇ 11010110 ೨ಯೇ ದೇವಸೇವೆ 
(16817 gia) ಎಂಬಂದರ ಸಂಕೇತವಾಗಿ ಕೈಸ್ತಾವಲೋಕನದಲ್ಲಿ ಗುರುದೀಕ್ಷೆಯ ಸ್ಥಾನ 
ಮಾನ. 

೬, ರೋಗಿ- ಅಭ್ಯಂಗ: ದುಃಖ( suring ) ವೆಂಬುದು ಇಹದಲ್ಲಿ 
ಮಾನವ ಜೀವನದ ಅವಿಭಾಜ್ಕಾಂಗ. ನೋವು ಅನುಭವಿಸುವಾತ ಹೆರವರಿಂದ ದಯೆ 
ಅನಂಕಂಪೆ-ಅನುಭೂತಿಗಳ ಸ್ಪಂದನವನ್ನು ಅಂತೆಯೇ ಸಾಮಿಪ್ಯತೆಯನ್ನು ಅಶಿಸು 
ವುದು ಸ್ವಾಭಾವಿಕ. ದಂಃಖದ ಸನ್ನಿವೇಶದಲ್ಲಿ ಭ್ರಾತೃತ ತೆಯನ್ನು ಅತಿ ಆಳವಾಗಿ 
ಮಾನವ ಆಶಿಸುತ್ತಾನೆಂಬುದರ ನೆನಪನ್ನುಂಟುಮಾಡುವ ಕಾರ್ಯ ಈ ಅಭ್ಯಂಗ 
ಸಂಸ್ಕಾರ ಮಾಡುತ್ತಿದೆ. ಕ್ಲೈಸ್ತಜೀವನಶೆ ಲಿಯ ಗುಣಪರೀಕ್ಷೆ ನಡೆಯುವುದು ರೋಗಿ 
ಗಳ, ನೋವಿನಲ್ಲಿರುವವರ, ನಿರ್ಗತಿಕರ, ಅನಾಥರ, :ದೀನದಲಿತರ ಸೇವೆಯಲ್ಲೆಂಬ 
ಸೇವೆ ಸತ್ಯವನ್ನು ಪ್ರಸ್ತುತ ಸಂಸ್ಕಾರ ಸಾರಿಹೇಳುತ್ತದೆ. 
ಸಮಾರೋಪ : ಫಿ 

ಮೇಲಿನ ವಿವರಣೆಯನ್ನು ಗಮನಿಸಿದಾಗ ಸಂಸ್ಕಾರಗಳು ಭಾನಾಮತಿ (೧1881- 
cal / hocus pocus ) 7೮ ಕ್ರಿಯೆಗಳಲ್ಲೂ; ಅವು ನಿಜವಾಗಿಯೂ ಧಾರ್ಮಿಕ 
ಸಂಕೇತಗಳು (5807೩೧36015) ಎಂಬುದು ಸ್ಪಷ್ಟವಾಗದಿರಲಾರದು : 


೧೮. Hocus-pocus (Hoc est porcus ‘ಇದು ಹಂದಿ') ಎಂಬ:ದು Hಂc est 
corpus 'ಇದು ನನ್ನ ಶರೀರ' ಎಂಬ ಕ್ರೈಸ್ತ ಪೂಜಾವಿಧಿಯಲ್ಲಿ ಬಳಸುವ ಪವಿತ್ರ ವಾಕ್ಕದ 
ವಿಡಂಬನಾ ರೂಪ ! ಪೂಜಾವಿಧಿಯಲ್ಲಿ ಪುರೋಹಿತ ಈ ವಾಕ್ಕವನ್ನು ಉಚ್ಚರಿಸಿದಾಗ ಅಲ್ಲಿರುವ 
ರೊಟ್ಟೆ ಯೇಸುಕ್ರಿಸ್ಮನಾಗಿ ರೂಪಾಂತರಗೊಳ್ಳುತ್ತದೆ. (substantial change) 
ಎಂಬುದು ಕೈಸ್ತ ಸಾಂಪ್ರದಾಯಕ ನಂಬಿಕೆಯೇ ಈ ವಿಡಂಬನೆಗೆ ಕಾರಣ (Montefiore, 
46.) 

ಎಷ್ಟೋ ಸಲ ಕ್ರೈಸ್ತ ಪುರೋಹಿತರು, : ಸಂಸ್ಕಾರಗಳು ಭಾನಾಮತಿ ಕ್ರೀಯೆಗಳೆಂದು ಸ್ಪಷ್ಟ 


೧೯. 
ಲ್ಲಿ ಅವುಗಳ ಬಾಹ್ಯ ವಿಷಯಗಳಿಗೆ: ಹೆಚ್ಚಿನ ಮಹತ್ವವನ್ನು ಕೊಟ್ಟು 


ಗೊಳಿಸುವ ರೀ ತಿಯ 


೧೩೬ ಕರ್ನಾಟಕ ಭಾರತಿ 


ಸಂಸ್ಕಾರಗಳು ದೇವಾನುಗ್ರಹವನ್ನಾಗಲಿ ಪವಿತ್ರಾತ್ಮನನ್ನಾಗಲಿ ಒಲಿಸುವ ' 
ಸಾಧನಗಳಲ್ಲ; ಯಾಕೆಂದರೆ, ಅವುಗಳ ಆಚರಣೆಯಿಂದ ಯಾರಿಗೂ ಲಭಿಸದಂತಹ 
ಉನ್ನತಮಟ್ಟದ ಜೀವಶಕ್ತಿಯಾಗಲಿ ಅಧ್ಯಾತ್ಮಿಕ ಪ್ರಯೋಜನವಾಗಲಿ ಯಾರಿಗೂ 
> ಕಲಾಂತು (Walker 88)೨೦, 


ಹೀಗೆ ಸಂಸ್ಕಾರಗಳು ವಕಾನವ ಚಟುವಟಿಕೆಗಳೇ. ಅವುಗಳ ಮೂಲಕ ನಮ್ಮ 
ಅಂತಃಸ್ತರದ ಅರಿವು ನಮ್ಮಲ್ಲಿ ಮೂಡಂವಂತೆ ಕ್ರೈ ಸ್ತಸಭೆ ಅವುಗಳನ್ನು ಆಚರಿಸು 
ತ್ತದೆ. ತನ್ಮೂಲಕ ನಮ್ಮ ಪ್ರಜ್ಞಾ ಪಾತಳಿಗಳ ಸಾಮರಸ ಸ್ಕವನ್ನು ಪಡೆದು ಸಮರಸ 


ಜೀವನ ಸಾಗಿಸುವುದೇ ಅಲ್ಲಿಯ ಆಶಯ (Gray 130-40) 


ವ್ಯಷ್ಟಿ ನೆಲೆಯಲ್ಲಿ ಪ್ರಜ್ಞಾಪಾತಳಿಗಳ ಸಾಮರಸ್ಯ, ಸಮಷ್ಟಿಯಲ್ಲಿ ಸ್ವ-ಪರ 
ಸಾಮರಸ್ಯ ಸಾಧಿಸಿಕೊಂಡು ಬಾಳುವುದೇ ಮಾನವ ಬದುಕು/ಮಾನವ ಧರ್ಮ. ದೇವರಂ ' 
ತನನ ಸ್ಥಲವಾಗಿರುವಾಗ ಆತನ ಸೇವೆಗಾಗಿ ಗುಡಿ ಪೂಜೆ ಮಾಡಬೇಕಾಗಿಲ್ಲ. 
ಮಾನವನೇ ದೇವ-ಸ್ಮಾನ (Locus Dei) ಆಗಿರುವಾಗ ಮಾನವ ಸೇವೆಯೇ ದೇವ 
ಸೇವೆ/ಕ್ರೈಸ್ತೋಪಾಸನೆ, ಈ ಮಾನವ ಸೇವೆಯ/ದಾಸೋಹದ ವಿವಿಧ ರೀತಿಗಳನ್ನು 


ಸೂಚಿಸುವ ಸಂಕೇತಗಳೇ ಸಂಸ್ಕಾರಗಳು. 


ಸಂಸ್ಕಾರಗಳನ್ನು ವ್ಯಕ್ತಿವಿಕಾಸದ ವಿವಿಧ ಹಂತಗಳಲ್ಲಿ ಅರ್ಥಪೂರ್ಣವಾಗಿ 
ಆಚರಿಸಿದರೆ ಅವು ಕ್ರೈಸ್ತ ಜೀವನದಲ್ಲಿ ಮಾರ್ಗದರ್ಶಿಗಳಾಗುವ ಸಂಭವವಿದೆ 
(Rahner 87), ಆದರೆ ಅದರ ಬದಲಾಗಿ ಅವನ್ನು ಶುಷ್ಕ ಮತಾಚರಣೆಗಾಗಿ 
(ex 00676 0007610 ritualia) ವ್ಯಕ್ತಿಯ ವಯಸ್ಸು, ಪರಿಸರ, ಸಂಸ್ಕೃತಿಗಳ 
ಗೊಡವೆ ಇಲ್ಲದೆಯೇ ಆಚರಿಸಿದರೆ ಅವು ಧಾರ್ಮಿಕ ಶೋಷಣೆಯ ಸಾಧನಗಳಾಗಿ ಸಮಾಜ 
ದಲ್ಲಿ ಉಳಿದುಕೊಂಡು ಅದನ್ನು ಸಂಪ ಶದಾಯಬದ್ಧ ಜಡ ಸವಕಾಜವನ್ನಾಗಿ ಅಧೋ 
ಗತಿಗಿಳಿಸಬಹುದು. 


ಯೇಸುವಿನ ಸಂದೇಶಕ್ಕೆ ವಿರೋಧವಾಗಿ ನಡೆದಿದ್ದಾರಲ್ಲದೆ ಬುದ್ಧಿ ಜೀವಿಗಳ ವಿರೋಧವನ್ನೂ 
ಕಟ್ಟಿಕೊಂಡಿದ್ದಾರೆಂಬುದು ಇಂದು ಸರ್ವವಿದಿತ. (Abhishiktananda 1970 : 1-2). 
೨೦. ಸಂಸ್ಕಾರಗಳು ಕಾರ್ಯಕಾರಣ ಸಂಬಂಧವುಳ್ಳವುಗಳೆಂಬ ಯಾವುದೇ ಅಭಿಪ್ರಾಯ ಅವು ಭಾನಾ 
ಮತಿಯೆಂಬುದನ್ನು ಪುಷಿ ತ್ಯಾ: ಅವು ex 0001 00071010 ದೇವಾನುಗ ಹದ 
ಕಾರಣಗಳೆಂಬುದು ಸರ್ವಥಾ ತಪ್ಪು... (Hillman, 104-5). 
ಸಂಸ್ಕಾರಗಳ ಕ್ರಿಯೆ ex opere operato ಸ ಎಭಾವದ್ದು ಎಂದು ಕಥೋಲಿಕ ಸಂಪ್ರ 
ದಾಯ ನಂಬುತ್ತದೆ: (11. Denzinger (33rd ed. 1965) : 1608, 354 
Dz ಬಗೆಗೆ ನೋಡಿ : Madtha 1980 : 175 8. n. 1. 


ಓದಿ 
(ನಿಮರ್ಶೆ) 


ಜಿ. ಎಂ. ಹೆಗದೆ 


ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನಪೀಠದ ೧೩ ಜನ ಸ್ನಾತ 
ಕೋತ್ತರ ವಿದ್ಯಾರ್ಥಿ, ವಿದ್ಯಾರ್ಥಿನಿಯರ. ೨೩ ಕವಿತೆಗಳು. ಹಾಗೂ ನಾಲ್ಕು ಬಿಡಿ 
ಗವನಗಳು `ಧ್ವನಿ' ಕವಿತೆಯ ಸಂಕಲನದಲ್ಲಿವೆ. ಧಾರವಾಡದ ಯುವಕವಿಗಳ ಈ 
ಪದ್ಯಗಳು ಸಮಕಾಲೀನ ಜೀವನದ ಧ್ವನಿಯನ್ನು ಪ್ರಕಟಿಸುತ್ತವೆ. ಬದಲಾಗು 
ತ್ತಿರುವ ಕನ್ನಡ ಕಾವ್ಯದ ಸ್ಥಿತಿಗತಿಗಳ ಕಡೆಗೆ ಅರಿವಿರುವ ಈ ಯುವಕವಿಗಳೆಲ್ಲ 
“ತಾರೆ, ಚಂದ್ರ ಮತ್ತು ಗುಲಾಬಿಗಳೇ, ನಿಮ್ಮ ಬದುಕಿನ ಉಸಾಬರಿ ಬೇಡವಿನ್ನು' 
ಎಂಬ ಧೋರಣೆಯನ್ನಿಟ್ಟುಕೊಂಡಿದ್ದಾರೆ. ಸಮಕಾಲೀನ ಬದುಕಿನ ಬಗೆಗೆ ಕಾಳಜಿ 
ಯಿಲ್ಲದೆ ಹಸಿಹಸಿಯಾದ ಭಾವನೆಗಳನ್ನು ತೀರ ವಾಚ್ಯವಾಗಿ ಬರೆಯುವವರೆ 
ಹೆಚ್ಚಾಗುತ್ತಿರುವ ಸಂದರ್ಭದಲ್ಲಿ ಇಲ್ಲಿಯ ಯುವಕವಿಗಳು ತಮ್ಮ ಕಾವ್ಯಸತ್ವದಿಂದ 
ಕಾವ್ಯಾಸಕ್ತರಿಗೆಲ್ಲ ಭರವಸೆಯನ್ನುಂಟು ಮಾಡಿದ್ದಾರೆ. ಇಲ್ಲಿ ಬಂದ ಕವಿಗಳು 
ಸಮಾಜದ ಬೇರೆ ಬೇರೆ ವರ್ಗಗಳಿಂದ ಬಂದವರಾಗಿದ್ದರೂ ಅವರಲ್ಲಿರುವ ಸಾಮಾಜಿಕ 
ಕಾಳಜಿ ಮೆಚ್ಚುಕೆಯನ್ನುಂಟು ಮಾಡುತ್ತದೆ. 'ನನ್ನ ಮದಿವ್ಯಾಗ ನನ್ನ ಲಗ್ನಾನ 
ಆಗಿಲ್ಲ' (ಸಿದ್ಧನಗೌಡ ಪಾಟೀಲ) ಎಂಬ ಕವಿತೆಯಲ್ಲಿ ಮದುವೆಯಂಥ ಸಾಂಸ್ಕೃತಿಕ 
ಸಂಬಂಧದ ಸುತ್ತ ಇರುವ ವಿಷವೃತ್ತದ ಚಿತ್ರ ವಸ್ತುನಿಷ್ಠವಾಗಿ ಮೂಡಿ ಬಂದಿದೆ. 
“ಸಿಡಿಯದಾಗಿದ್ದಾರೆ' (ಪ್ರಭುದೇವ ಹಾದಿಮನಿ), `ಜೋಡಾಗ್ತಾವ' (ಯಲ್ಲಣ್ಣ 
ಮಾದರ) ಕವಿತೆಗಳು ದಲಿತರ ಬಗೆಗಿರುವ ಕಾಳಜಿಯಿಂದ ಪ್ರತಿಭಟನೆಯ ರೂಪದಲ್ಲಿ 
ಮೂಡಿ ಬಂದ ಕವಿತೆಗಳು. ನಿಸದಿಗಲ್ಲು (ಅಂಬುಜಾಕ್ಷಿ ಬಿಜ್ಜಳ) ಕೊಡೆ, ಸಾಗೈತೊ 
ಇವರ ತಲೆಮಾರೊ (ರಾಜೇಂದ್ರ ಅಣ್ಣಾನವರ) ಗಳು ನಮ್ಮ ಜನತೆಯ ಬಾಳಿನಲ್ಲ 
ಕಂಡುಬರುವ ಬಡತನ ದಾರಿದ್ರ್ಯ, ಮತ್ತು ಕ್ರೌರ್ಯವನ್ನು ಅರ್ಥವತ್ತಾಗಿ ನಿವೇದಿಸು 
ತ್ತವೆ. ಯುವಕವಿಗಳಲ್ಲ ಕಂಡುಬರುವ ಸಹಜವಾದ ತುಡಿತ ಕಾಮ. ಪ್ರೇಮಗಳ 
ಬಗೆಗಿನ ಕವಿತೆಗಳಲ್ಲಿ ಅಭಿವ್ಯಕ್ತಿ ಪಡೆದಿದ್ದರೆ, ಅದು ಸಹಜ. "ಪ್ರೀತಿ ಎಂದರೇನು?' 
(ಮಲ್ಲಿಕಾ ಘಂಟಿ) “ಕಾಮಪ್ರೇಮ' (ಅಂಬುಜಾಕ್ಷಿ) 'ಒಲವಿನಾಸೆ' (ನೀಲಗಿರಿ 
ತಳವಾರ), -ಮೊದಲಾದವು ಇದಕ್ಕೆ ನಿದರ್ಶನ. "ಯಾರ ಕೈಗೂ ಸಿಗದಂತೆ 


ಎಚ್ಚರಾಗಿರು' (ಜಯಲಕ್ಷ್ಮಿ ಹೆಗಡೆ) ಎಂಬ ಪ್ರಾಮಾಣಿಕ ಎಚ್ಚರದ ಧ್ವನಿಯೂ 


೧೩೮ ಕೆರ್ನಾಟಕ ಭಾರತಿ 


ಇಲ್ಲಿ ಇದೆ. "ಹೇಗೆ ಹೇಳಲಿ' ಕವಿತೆಯಲ್ಲಿ ಶಾಂತಿ ಹೆಗಡೆಯವರು ವೈಯಕ್ತಿಕ 
ಅನುಭವದ ನೆಲೆಯಲ್ಲಿ ಹುಡುಕಾಟ ನಡೆಸಿರುವದು ಕಂಡಂಬರುತ್ತದೆ. ಜಾನಪದ 
ಗತ್ತನ್ನು ಬಳಸಿಕೊಂಡ "ಗಂಡಹೆಂಡರ ಸರಸ' (ಪಾರ್ಶ್ವನಾಥ ಕೆಂಪಣ್ಣವರ), ಒಂದು 
ಪ್ರಯತ್ನವಾಗಿದೆ. ಬಿಡಿಗವಿತೆಗಳಲ್ಲಿ ವ್ಯಂಗ್ಯ, ವಿಡಂಬನೆ, ಮೊನಚು ವಿಶೇಷವಾಗಿ 
ಕಂಡು ಬರುತ್ತದೆ. "ಧ್ವನಿ'ಯ ಕವಿತೆಗಳ ವಸ್ತುವಿನಲ್ಲಿ ಕಂಡು ಬರುವ ನೂತನತೆ 
ಪ್ರತಿಮೆ, ಸಂಕೇತಗಳ ಬಳಕೆಯಲ್ಲಿ, ಭಾಷಾಪ್ರಯೋಗದಲ್ಲಿಯೂ ಕಾಣಿಸುತ್ತದೆ. 
ಒಟ್ಟಿನಲ್ಲಿ ಈ ಯಂವಕವಿಗಳೆಲ್ಲ ಸಮಾಜದಲ್ಲಿ ಕಂಡುಬರುವ ಅನ್ಯಾಯ, ಆಕ್ರೋಶ, 
ಕ್ರೌರ್ಯವನ್ನೆಲ್ಲ ಕಾವ್ಯದ ಮಾಧ್ಯಮದ ಮೂಲಕ ಪ್ರಕಟಿಸುವ ಪ್ರಯತ್ನದಲ್ಲಿ ದಿಟ್ಟ ' 
ಹೆಜ್ಜೆ ಇಟ್ಟಿದ್ದಾರೆ. | 


| 


ವಿದ್ಯಾರ್ಥಿಗಳಲ್ಲಿ ಕಾವ್ಯದ ಬಗೆಗೆ ಸಂವೇದನೆಯನ್ನು ಉಂಟುಮಾಡುವ ಒಂದು 
ಪ್ರಯತ್ನವಾಗಿ ಧ್ವನಿ ಸಂಗ್ರಹ ಸ್ವಾಗತಾರ್ಹವಾದದ್ದು. ಕರ್ನಾಟಕ ಸಂಘದ 
ಅಧ್ಯಕ್ಷರೂ, ಸಂಕಲನದ ಸಂಪಾದಕರೂ ಆದ ಪ್ರೊ. ಎಸ್‌. ಪಿ. ಪಾಟೀಲರು 
ಅಭಿನಂದನಾರ್ಹರಾಗಿದ್ದಾರೆ. ಯುವಕವಿಗಳ "ಧ್ವನಿ" ಸುಂದರ ಮುದ್ರಣ, ವಿನ್ಯಾಸ 
ಗಳಿಂದ ಕಾವ್ಯಾಸಕ್ಕರ ಆದರಕ್ಕೆ ಪಾತ್ರವಾಗುತ್ತದೆ. 
ಅ 


“A Comparative Study of Sharana and Disa Literature 
“ಎ ಕಂಪ್ಯಾರೇಟವ್‌ ಸ್ಟಡಿ ಆಫ್‌ ಶರಣ ಅ್ಯಂಡ 
ದಾಸ ಲಿಟರೇಚರ್‌? 


ಲೇಖಕರು : ಡಾ. ಪಿ. ಎಸ್‌. ಶ್ರೀನಿವಾಸ, ಎಂ. ಎ., ಪಿಎಚ್‌. ಡಿ. 


ಬಿ. ಸಿ. ಜವಳಿ 


ಈ ಕೃತಿ, ಲೇಖಕರು ಪಿಎಚ್‌. ಡಿ. ಪದವಿಗೆ ಸಲ್ಲಿಸಿದ ಪ್ರಬಂಧ. ಕನ್ನಡದ 
ಪ್ರಸಿದ್ಧ ವಿದಾ _ಂಸರಾಗಿದ್ದ ಪ್ರೊ. ಎಂ. ಮರಿಯಪ್ಪ ಭಟ್ಟ ಅವರ ಮಾರ್ಗದರ್ಶನ 
ದಲ್ಲಿ ಬರೆದುದು. ಡೆಮಿ 6 ಆಕಾರದಲ್ಲಿ ಎರಡುನೂರಾ ಐದಂ ಪುಟಗಳನ್ನೊಳ 
ಗೊಂಡ ಕೃತಿ. ಪ್ರಬಂಧಕ್ಕೆ ೧೬೮ ಪುಟ; ಮುನ್ನುಡಿ, ಪ್ರಸ್ತಾವನೆ, ಪರಿಚಯಾತ್ಮಕ 
ವಿವರಗಳಿಗೆ ೧೦ ಪುಟ; ಅನುಬಂಧಗಳಿಗೆ ೨೫ ಪುಟ; ಶುದ್ಧಾ ಶುದ್ಧಿ ನಿರೂಪಣೆಗೆ 
೨ ಪುಟ;- ಹೀಗೆ ವಿನಿಯೋಗಿಸಲಾಗಿದೆ. ಮದ್ರಾಸ ವಿಶ್ವವಿದ್ಯಾಲಯವು ೧೯೮೧ 
ರಲ್ಲಿ ಈ ಕೃತಿಯನ್ನು ಪ್ರಕಟಿಸಿ ಸ್ತುತ್ಯಕೆಲಸ ಮಾಡಿದೆ. ಈಗ, ಮದ್ರಾಸ ವಿಶ್ವ 
ವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥ ಪ್ರೊ. ಕೆ. ಕುಶಾಲಪ್ಪಗೌಡರು ಈ 
ಕೃತಿಗೆ ಮುನ್ನುಡಿ ಬರೆದಿದ್ದಾರೆ. ಈ ಕೃತಿ ಇಂಗ್ಲೀಷ್‌ ಭಾಷೆಯಲ್ಲಿರುವುದೊಂದು 
ವಿಶೇಷ. ಕನ್ನಡದ ಎರಡು ಮುಖ್ಯ ಸಾಹಿತ್ಯ ಪ್ರವಾಹಗಳ ಬಗೆಗೆ, ಇಂಗ್ಲೀಷಿನಲ್ಲಿ 
ಪ್ರಬಂಧವನ್ನು ಏಕೆ ರಚಿ ಸಬೇಕಿತ್ತೆಂದು ಯಾರಾದರೂ ಕೇಳಬಹುದು. ಇಂಗ್ಲೀಷಿನಲ್ಲಿ 
ಬರೆದುದರಿಂದ ಯಾವ ಕೊರತೆಯೂ ಆಗದು. ಇಂದು, ಕನ್ನಡ ಕಾವ್ಯ, ಕನ್ನಡ 
ಕವಿಗಳ ಬಗೆಗೆ ಕನ್ನಡಕ್ಕಿಂತ ಇಂಗ್ಲೀಷಿನಲ್ಲಿ ಬರೆದರೆ, ನಮ್ಮ ಕವಿಗಳ ವಿಷಯವನ್ನು 
ಕರ್ನಾಟಕದ ನಿ ಭಾರತದ ಹೊರಗೆ ತಿಳಿದುಕೊಳ್ಳಲು ಸಾಧ್ಯವಾ ಗುತ್ತದೆ. 
ಕನ್ನಡಿಗರ ಮಕ್ಕಳೆಷ್ಟೋ ಇಂದು ಕರ್ನಾಟಕದ ಹೊರಗೆ ಮತ್ತು ಭಾರತದ ಹೊರಗೆ 
ವಾಸಿಸುತ್ತಾರೆ. ಅಂತಹರಿಗೆ ಕನ್ನಡ ಭಾಷೆಯ ಜ್ಞಾನವಿಲ್ಲದಿದ್ದರೂ ಕನ್ನಡ ಸಾಹಿ 
ತ್ಯದ ಬಗೆಗಾದರೂ ತಿಳಿದುಕೊಳ್ಳಲು ಅವಕಾಶ ಸಿಗುತ ದೆ. ಅಲ್ಲದೆ ಕನ್ನಡ ಸಾಹಿತ್ಯದ 
ಬೆಲೆಯನ್ನು ಜಾಗತಿಕ ಸಾಹಿತ್ಯ ದೊಂದಿಗೆ ಹೋಲಿಸುವ ಕಾಲ ಇದಾಗಿದೆ. ಕನ್ನಡ 
ಸಾಹಿತ್ಯವು ಜಾಗತಿಕ ಸಾಹಿತ್ಯ ಕ್ಟ ಯಾವ ಕೊಡುಗೆ ನೀಡಿದೆ ಎಂದಂ ತಿಳಿಸಬೇಕಾದರೆ 
ನಾವು ಅಂತಧರಾಷ್ಟ್ರೀಯ ಖ್ಯಾ ತಿವೆತ್ತ ಇಂಗ್ಲೀಷ ಭಾಷೆಯಲ್ಲಿಯೇ ಇನ್ನೂ ಗ್ರಂಥ 
ರಚಿಸುವುದು ಅತ್ಯವಶ್ಯ. ಇಂತಹ ಶ್ರೇಷ್ಠ ಕಾರ್ಯವನ್ನು ಮಾಡಿದ ಲೇಖಕ ಡಾ. 


ಶ್ರಿ ನಿವಾಸ ಅವರನ್ನು ಅಭಿವಂದಿಸಲೇಬೇಕಂ, 


೧೪೦ ಕರ್ನಾಟಕ ಭಾರತಿ 


ವಿಶ್ವಸಾಹಿತ್ಯಕ್ಕೆ- ವಚನಸಾಹಿತ್ಯ, ದಾಸಸಾಹಿತ್ಯ ನೀಡಿದ ಕಾಣಿಕೆ ಅಲ್ಪವಲ್ಲ. 
ಕರ್ನಾಟಕದ ಸಾಂಸ್ಕೃತಿಕ-ಸುಹಿತ್ತಿಕ ವಿಕಾಸಕ್ಕೆ, ಭಕ್ತಿಪಂಥದ ಬೆಳವಣಿಗೆಗೆ, -- ಈ 
ಎರಡೂ ಸಾಹಿತ್ಯಗಳು ಗಣನೀಯ ಕಾಣ್ಕೆ ಕೊಟ್ಟಿವೆ ಅದನ್ನು ತಿಳಿಸುವುದೇ ಈ 
ಪ್ರಬಂಧದ ಉದ್ದೆ ಶ ಶಿವಶರಣರು, ಸಾಮಾನ್ಯ ರ ಉದ್ಧಾರಕ್ಕೆ ಬರೆದುದೇ 
ವಚನಸಾಹಿತ್ಯ, "ಶರಣ ಸಾಹಿತ್ಯ ಎಂದಾಗ, . ಈ ಪ್ರಬಂಧದಲ್ಲಿ ಕೇವಲ ವಚನಕಾರ 
ರನ್ನು ಮಾತ್ರ ತೆಗೆದುಕೊಳ್ಳ ಲಾಗಿದೆ. ಹರಿಹರ, ಚಾಮರಸರಂತಹ ಕವಿಗಳು. 
ನಿಜಗುಣ ಶಿವಯೋಗಿ, ಸಪ್ಪಣ್ಮಾರ್ಯರಂತಹರು ಶರಣರೇ ಆಗಿದ್ದರೂ, ಮೊದಲು, 
ಅನುಭಾವಿಗಳಾಗಿ ಹೊಸ ತಿರುವನ್ನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟವರೆಂದರೆ ವಚನ 
ಕಾರರೇ ಎಂಬುದರಿಂದ, ಇಲ್ಲಿ ವಚನಕಾರರ ವಚನಗಳನ್ನು ಮಾತ್ರ ಅಧ್ಯಯನಕ್ಕೆ 
ಎತ್ತಿಕೊಂಡಿದ್ದಾರೆ. ವಚನಕಾರರಿಗಿಂತ ಹಿಂದಿನವರು ಕನ್ನಡದಲ್ಲಿ ಬರೆದುದು 
ಭಾಷೆಯ ಕ್ಲಿಷ್ಟತೆಯಿಂದಾಗಿ, ಬಹು ಜನರಿಗೆ ಇಂದಿಗೂ ಅರ್ಥವಾಗುವುದಿಲ್ಲ. ಅವರ 
ಪಾಲಿಗೆ ಆ ಸಾಹಿತ್ಯ ವೆಂಲಲಾರದ ಕಲ್ಲಕಡಲೆ, ಇದನ್ನರಿತ ವಚನಕಾರರು, ಸರಳ 
ಕನ್ನಡದಲ್ಲಿ ವಚನಗಳನ್ನು ರಚಿಸಿ, ಅವುಗಳಲ್ಲಿ ಬದುಕಿನ ಮೌಲ್ಯಗಳನ್ನು ತಿಳಿಸಿ, 


ಸಾಮಾನ್ಯನ ಬಾಳು, ಓದಿದಾಗ ಸುಖಮಯವಾಗಲಿ ಎಂದು ಹಾರೆ ಸಿದ್ದಾರೆ. ಜನತೆ 
(ಹ ನಿರಾಶೆಯನ್ನು ಹೋಗಲಾಡಿಸಿ, ಆಶಾಜೊ ತಿಯನ್ನು ಹೊತ್ತಿ ಸಿದ್ದಾರೆ. 

ಮಾಜ ಸುಧಾರಣೆ, ಧಾರ್ಮಿಕ ಸುಧಾರಣೆಗೆ ವಚನ ರ್‌: ;ವು ಅಂದು ಶರಣರಿಗೆ 
ಒಂದು ಉಪಯುಕ್ತ ಮಾಧ್ಯಮವಾಯಿತು. ತಮ್ಮ ಸಾ ಹಿತದಲ್ಲಿ ಧರ್ಮದ ತಿರು 


ಳನ್ನು ತಿಳಿಯುವಂತೆ, ಸುಂದರವಾಗಿ ತಿಳಿಸಿದ್ದಾರೆ. ಸಮಾಜದಲ್ಲಿ ಸಮಾನತೆ, 
ನಡೆ-ನುಡಿಗಳ ಶುದ್ದಿ ಇರಬೇಕೆಂಬುದನ್ನು ಪ್ರತಿಪಾದಿಸಿ ದಾರೆ. ದೈವಭಕ್ತಿಯ 
ಹಿನ್ನೆಲೆಯಲ್ಲಿ ವರ್ಣ, ಕುಲ, ಜಾತಿ, ವೃತ್ತಿಗಳನ್ನಾ ಧರಿಸಿ, "ಮೇಲು ಕೀಳು ಎಂದು 
ಪರಿಗಣಿಸುತ್ತಿದ್ದ ವರ್ಗೀಕರಣವನ್ನು ನಿರಾಕರಿಸಿ, ಗುಣಕ್ಕೆ ಪ್ರಾಶಸ್ತ ವಿತ್ತಿ ದ್ದಾರೆ. 
ಪಾಮರರಲ್ಲಿ, ಬಡವರಲ್ಲಿ ಸಾಹಿತ್ಯದ ಮೂಲಕ ಆಶಾಭಾವನೆಯನ್ನು. ಕುದುರಿಸಿ, 
ಅಭ್ಮುದಯದ ಮಾರ್ಗವನ್ನು ಸೂಚಿಸಿದ್ದಾರೆ. ದಾಸ ಸಾಹಿತ್ಯದಲ್ಲಿಯೂ ಗ್ರಂಥ 
ಕರ್ತರು ಇಂತಹವೇ ಮೌಲ್ಯಗಳನ್ನು ಬೋಧಿಸಿದುದನ್ನು ಕಂಡುಕೊಂಡು ತೌಲನಿಕ 


ವಾಗಿ ಅಭ್ಯಾಸಿಸಿ, ಎವರಿಸಿದ್ದಾರೆ-- 


ಈ ಕೃತಿಯಲ್ಲಿ, ಈ ಎರಡೂ ಕ್ರಾಂತಿಕಾರಕ: ಸಾಹಿತ್ಯರೂಪಗಳ ಎಲ್ಲಂದದ 
ಸ್ವರೂಪವನ್ನು ಕೊಡಲು ಲೇಖಕರು ಯತ್ನಿ ಸಿದ್ದಾ ರೆ. ಎರಡು ಪುಟದ ಚಿಕ್ಕ ಪರಿ 
ಹನ್ನೆರಡು ಅಧ್ಯಾಯಗಳಲ್ಲಿ, ಈ ಸಾಹಿತ್ಯರೂಪಗಳ ಬೆಲೆ ನಿರ್ಣಯಿ 
ಸಿದ್ದಾರೆ. ವೈದಿಕಧರ್ಮ, ಅದರ ಬೆಳವಣಿಗೆ; ಶ್ರ ಶೈವವೈಷ್ಣವ ಪಂಥಗಳ ಅಭಿವೃದ್ಧಿ; 
ಭಕ್ತಿಮಾರ್ಗ ಹಾಗೂ ಕಾಲಕಾಲಕ್ಕಾದ ಅದರ ವಿಕಾಸ; ಭಕ್ತಿಮಾರ್ಗ ಹಾಗೂ ಶಿವ 
ಶರಣರು; ಭಕ್ತಿಮಾರ್ಗ ಹಾಗೂ ಹರಿದಾಸರು; ಶರಣ ಮತ್ತು ದಾಸರು ಹೇಳಿದ 
ಬದುಕಿನ ಪರಮೋಚ್ಚ ಆದರ್ಶಗಳು ಮತ್ತು ಈ ಇಬ್ಬರು ಬೋಧಿಸಿದ ಮೌಲ್ಯಗಳ 


ಚ 


ಲ 
ಜಃ 
ಗಿ 
fk 


“*... ಶರಣ ಆಂಡ ದಾಸ ಲಿಟರೇಚರ್‌” ೧೪೧ 


ಸಾಮ್ಯ ವೈಷಮ್ಯಗಳು (ಎರಡು ಅಧ್ಯಾಯ); ಸವಕಾಜದ ಬಗೆಗೆ ಶರಣರ ದೃಷ್ಟಿ: 
ಸಮಾಜದ ಬಗೆಗೆ ಹರಿದಾಸರ ದೃಷ್ಟಿ; ಸಾಹಿತ್ಯಪ್ರಕಾರವಾಗಿ ವಚನಸಾಹಿತ್ಯ; 
ಮತ್ತು ಸಾಹಿತ್ಯದ ದೃಷ್ಟಿಯಿಂದ ವಚನಸಾಹಿತ್ಯ ಮತ್ತು ಕೀರ್ತನೆಗಳ ಮೌಲ್ಯ 
ಮಾಪನ-ಹೀಗೆ ಹನ್ನೆರಡು ಅಧ್ಯಾಯಗಳಲ್ಲಿ ಈ ಎರಡೂ ಸಾಹಿತ್ಯಗಳ ವಿಶ್ಲೇಷಣ 
ಮಾಡಿ ಬೆಲೆ ಕಟ್ಟಿ ದ್ದಾರೆ, 

ವಿಷಯಕ್ಕೆ ನೇರವಾಗಿ ಪ್ರವೇಶಿಸುವ್‌ ಮುನ್ನ, ವೈದಿಕಧರ್ಮದ ಬೆಳವಣಿಗೆ, 
ಶೈವವೈಷ್ಣವ ಪಂಥಗಳು ಈ ನಾಡಿಗೆ ಮಾಡಿದ ಮಹೋಪಕಾರ, ಭಕ್ತಿಮಾರ್ಗದ 
ಬೆಳವಣಿಗೆ ಇವುಗಳ ಬಗೆಗೆ ವಿವರಿಸಿರುವುದು ಸೂಕ್ತವೇ. ಭಕ್ತಿಪಂಥದವರು 
ಯಾವಾಗಲೂ ಸಂಧಾರಣೆಯತ್ತ ಗಮನಹರಿಸಿದುದನ್ನು ಎತ್ತಿ ತೋರಿಸುತ್ತ, ಶರಣರು 
ಹಾಗೂ ದಾಸರ ಗುರಿಯು, ನಾಯ್ನಾರರು ಮತ್ತು ಆಳ್ವಾರರ ಹಾಗೆ ದೈವ 
ಸಾಕ್ಷಾತ್ಕಾರ ಸಮಾಜ ಸುಧಾರಣೆಯತ್ತ ಸಾಗಿತ್ತೆಂಬುದನ್ನು ಹೇಳಿದ್ದಾರೆ. ಅವರ 
ಸಾಹಿತ್ಯವು ಸರಳ ಭಾಷೆಯಲ್ಲಿದ್ದುದು ಮಾತ್ರವಲ್ಲ ಸಂಗೀತಮಯವಾಗಿದ್ದರಿಂದ 
ಜನಸಾಮಾನ್ಯರಿಗೆ ಹಾಡಿನ ಮೂಲಕ ಪ್ರಿಯವೂ ಆಗಿದ್ದಿತು. ಭಕ್ತಿಯು ದಕ್ಷಿಣ 
ದಲ್ಲಿಯೇ ಜನಿಸಿದೆ. ಕನ್ನಡನಾಡಿಗಿಂತ ಪೂರ್ವದಲ್ಲಿ ತಮಿಳು ನಾಡಿನಲ್ಲಿದ್ದ ಶೈವ 
ನಾಯನಾರರೂ ಮತ್ತು ವೈಷ್ಣವ ಆಳಾ ರರೂ ಆ ಭಾಷೆಯಲ್ಲಿ ರಚಿಸಿದ ಹಾಡು 
ಗಳನ್ನು ಶಿವ, ವಿಷ್ಣು-ಇವರ ಭಕ್ತಿಯ ಪ್ರಾರ್ಥನೆಗಳನ್ನು ಹಾಡುತ್ತಿದ್ದುದೇ ನಮ್ಮ 
ಕರ್ನಾಟಕ ಸಂಗೀತದ ಮುಖ್ಯವಿಷಯವೂ ಆಗಿದೆ. ಆ ಭಕ್ತಿಯ ಹಾಡುಗಳ 
ಮೂಲಕ ಸಾಹಿತ್ಯ ಸಂಗೀತ ಈ ಎರಡೂ ಜನಸಾಮಾನ್ಯರಲ್ಲಿ ಪ್ರಚಾರಕ್ಕೆ 
ಬಂದಿದ್ದು ದು ಸತ್ಯವೇ. ಈ ಅನುಭಾವಿಗಳ ಮಾತುಗಳು ವೇದಕಾಲದ ಯಷಿಯರ 
ಮಾತುಗಳಂತೆಯೇ ಇದ್ದವು. ವೇದಗಳಲ್ಲಿ ಇಂದ್ರಪ್ರಾಬಲ್ಕ, ಯಜ್ಞಯಾಗ ವಿವರ 
ಗಳಿದ್ದರೆ ಉಪನಿಷತ್ತುಗಳಲ್ಲಿ ಬ್ರಹ್ಮಜಿಜ್ಞಾಸೆ, ಇಂದ್ರಿಯ ನಿಗ್ರಹ, ಅದ್ವೈತಬೋಧೆ 
ಕಂಡು ಬರುತ್ತವೆ. ವ್ಯಕ್ತಿಯಲ್ಲಿಯ ಆತ್ಮ ಮತ್ತು ಬಾಹ್ಯ ಜಗತ್ತಿನ ಶಕ್ತಿಯಾಗಿರುವ 
ಬ್ರಹ್ಮ, ಈ ಎರಡರ ಸಂಬಂಧವೇ "ತತ ಓಮಸಿ'ಯೆಂದೂ ವಿವರಿಸಲಾಗಿದೆ. ಅದೇ 
ಆಗಮಗಳಲ್ಲಿ ಧಾರ್ಮಿಕ ಸಾಧನೆಗೆ ಮಹತ್ವವಿತ್ತಿದ್ದಾರೆ. ಭಕ್ತಿ, ಶಿವ, ಶಕ್ತಿ, 
ವಿಷ್ಣು ಇವುಗಳ ವಿವರಗಳನ್ನು ನೀಡಂತ್ತ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ 
ಗಳನ್ನು ವಿವರಿಸಿದ್ದಾರೆ. ಹಿಂದೂ ಧರ್ಮದಲ್ಲಿ. ಉನ್ನತ ಆಧ್ಯಾತ್ಮಿಕ ಮೌಲ್ಯಗಳ 
ಚಿಂತನೆ ಇದ್ದು, ಜಾತಿಭೇದಗಳಿಂದ ಕೆಲಬಾರಿ ಜಗಳಗಳುಂಟಾಗುತ್ತಿರಬೇಕು. ಕಾಲ 
ಕ್ರಮೇಣ ಮೂಢನಂಬಿಗೆಗಳು ಒಣ ಆಡಂಬರದ ಆಚರಣೆ, ಹಿಂದುಗಳಲ್ಲಿದ್ದ ಕೀಳು 
ಜಗಳಗಳು-ಹಿಂದುಗಳ ಘನತೆಯನ್ನು ಕಡಿಮೆ ಮಾಡಿವೆ. ಆದುದರಿಂದ ಸಮಾಜ 
ಲಿ ಅಸವಕಾನತೆ, ಅಸಮಾಧಾನ ತಲೆದೋರಿದವು. ಆಗ ಶಂಕರಾಚಾರ್ಯರು, 


ಗಮನ ಹರಿಸಿದರು. ಈ ಹಿನ್ನೆಲೆಯಲ್ಲಿಯೇ ಶರಣರು ಅವತರಿಸಿ, ಸರಳ ಭಾಷೆ 


೧೪೨ ಕರ್ನಾಟಕ ಭಾರಶಿ 


ಯಲ್ಲಿ ಉನ್ನತ ವಿಚಾರಗಳನ್ನು ತಿಳಿಹೇಳಿದರು. ಶರಣ ಮತ್ತು ದಾಸವಕಾರ್ಗಗಳು 
ಭಿನ್ನಭಿನ್ನವಾಗಿದ್ದೂ ಅವುಗಳಲ್ಲಿ- ಮುಖ್ಯಾಂಶಗಳಲ್ಲಿ ಏಕತೆ ಇದೆಯೆಂಬಂದನಲ್ನ 
ಗ್ರಂಥಕರ್ತರು ಎತ್ತಿ ತೋರಿಸಿದ್ದಾರೆ. ಶರಣರು ಶಿವೋಪಾಸನೆ, ಶಿವಾಧಿಕ್ಕವನ್ನು 
ಸಾರಿದ್ದರೆ. ಹರಿದಾಸರು ವಿಷ್ಣು ಉಪಾಸನೆ, ವಿಷ್ಣು ಆಧಿಕ್ಕ ಸಾರಿದ್ದಾರೆ. ಈ 
ಪಂಥಗಳು, ತಾತ್ತ್ವಿಕ ಅನುಸರಣೆಯಲ್ಲಿ ವ್ಯತ್ಯಾಸ ಹೊಂದಿದ್ದರೂ ದೈವಸಾಕ್ಷಾತ್ಕಾರ 
ರಿಯ ಒಂದೇ ಉದ್ದೇಶವುಳ್ಳುವಾಗಿವೆ. ಶರಣರು ವೈದಿಕ ಮಾರ್ಗ ಅನುಸರಿಸಲಿಲ್ಲ; 
ದಾಸರು ಅನುಸರಿಸಿದರು. ಶರಣರು ಅನೇಕ ಆಚರಣಾವಿಧಿಗಳನ್ನು ತೊರೆದಿದ್ದರೆ 
ಹರಿದಾಸರು ಆಚರಣೆಗಳಲ್ಲಿದ್ದ ದೋಷಗಳನ್ನು ತೆಗೆದುಹಾಕಲು ಬೋಧಿಸಿದರು. 
ಶರಣರು ೧೨ನೆಯ ಶತಮಾನದಲ್ಲಿ ಕಾಣಿಸಿಕೊಂಡರೆ ಹರಿದಾಸರು ೧೪-೧೫ನೆಯ 
ಶತಮಾನಗಳಲ್ಲಿ ಕಾಣಿಸಿಕೊಂಡರು. ಎರಡೂ ಪಂಥಗಳು ಭಕ್ತಿವರಾರ್ಗದವು. ದೋಷ 
ಪೂರ್ಣ ಆಚರಣೆಗಳನ್ನು ಎರಡೂ ಪಂಥಗಳು ಖಂಡಿಸಿವೆ. ಹರಿದಾಸರು ದೈ ್ಯೈತತತ್ವ 
ಪ್ರತಿಪಾದಕರಾಗಿದ್ದರೆ ಶಿವಶರಣರು ಅದ್ವೈತದ ಅನುಯಾಯಿಗಳಾಗಿದ್ದಾರೆಂದು 
ಗ್ರಂಥಕರ್ತರು ತಿಳಿಸಿದ್ದಾರೆ (ಪುಟ 1x). ಶಿವಶರಣರು ಕೇವಲ ಅದ್ವೈತವನ್ನು 
ಅನುಸರಿಸದೆ ಆರಂಭದ ಅವಸ್ಥೆಗಳಲ್ಲಿ ದೆ ಶೈ ತೆವನ್ನೂ ಕೊನೆಯ ಅವಸ್ಥೆಗಳಲ್ಲಿ 
ಅದ್ವೈತವನ್ನೂ ಅನುಸರಿಸುವುದರಿಂದ, ಅವರದು “ದ್ವೈತಾದ್ವೈತ' ಎಂದು 
ಕರೆಯುವುದು ಯುಕ್ತ. ನದಿಯು ಸಮುದ್ರವನ್ನು ಸೇರಿದಂತೆ, ಸಮುದ್ರದಲ್ಲಿ 
ಸೇರಿದಾಗ ನಮಗೆ ಅಲ್ಲಿ ವ್ಯಕ್ತಿಯ ವೈಯಕ್ತಿಕತೆ ಅಳಿದಂತೆ ಗೋಚರಿಸುತ್ತದೆ. 
ದಾಸಪಂಥದವರು ಜಾತಿವ್ಯವಸ್ಥೆಯನ್ನು ಕಿತ್ತು ಹಾಕಲಿಲ್ಲ. ಆದರೆ ಅನುಭವ 
ಮಂಟಪದಲ್ಲಿದ್ದ ಹಲವಾರು ಶರಣರು ಜಾತಿಯಿಂದ ಕೆಳಗಿನ ಜಾತಿಗಳಲ್ಲಿ ಜನನ 
ಹೊಂದಿದ್ದರೂ ಭಕ್ತಿ-ಖ್ಯಾತಿಗಳಿಂದ ದೊಡ್ಡ ಶಿವಶರಣರೆನಿಸಿ ಪೂಜ್ಯರಾಗಿದ್ದಾರೆ. 
ಶರಣರು ಷಟ್‌ಸ್ಮಲಗಳಲ್ಲಿ ಸಾಧನೆಯನ್ನು ವಿವರಿಸಿದರೆ ದಾಸರು ಭಕ್ತಿಯ ಐದು 
ಅವಸ್ಥೆಗಳನ್ನು ಹೇಳಿದ್ದಾರೆ. (ಪುಟ ೫೩). ಕೊನೆಯ ಗತಿಯೇ ಶರಣಾಗತಿ. ಶರಣರ 
ಕಾಲವು ರಾಜಕೀಯ ವಿಪ್ಣವಗಳಿಂದ ಕೂಡಿದ್ದರೆ ಹರಿದಾಸರ ಕಾಲವು ರಾಜಕೀಯ 
ದಲ್ಲಿ ನಿಶ್ಚಿತತೆಯನ್ನು ಹೊಂದಿತ್ತು. ಶರಣರು ಬ್ರಾಹ್ಮಣರ ಅನೇಕ ಆಚರಣೆಗಳನ್ನು 
ಕಟುವಾಗಿ ಟೀಕಿಸಿದ್ದಾರೆ, ದಾಸರು ಹಾಗೆ ಮಾಡಿಲ್ಲ. ಕನಕದಾಸರು ಮಾತ್ರ ಕೆಲ 
ಮಟ್ಟಿಗೆ ಅವರ ಡಂಭಾಚಾರಗಳನ್ನು ಖಂಡಿಸಿದ್ದಾರೆ. ಎರಡೂ ಪಂಥದವರು 
ದೇವರ ಅಂಕಿತದಲ್ಲಿಯೇ ಸಾಹಿತ್ಯರಚಿಸಿದುದು ಗಮನಿಸಬೇಕಾದ ಅಂಶ. ಶರಣರು 
ತೀರ್ಥಕ್ಷೇತ್ರಗಳಿಗೆ ಅಷ್ಟು ಮಹತ್ವನೀಡಲಿಲ್ಲ. ಆದರೆ ದಾಸರು ಹಾಗೆ ಮಾಡಲಿಲ್ಲ. 
ಹೀಗೆ ಹಲವು ಅಂಶಗಳಲ್ಲಿ ಈ ಎರಡೂ ಪಂಥಗಳು ಭಿನ್ನಾಂಶಗಳನ್ನು ಹೂಂದಿದ್ದರೂ 
ವಿನಯ, ನೀತಿಪಾಲನೆ, ಡಂಭಾಚಾರ ಖಂಡನೆ, ದೆ ವದ ಮೇಲಿನ ಮಧುರಪ್ರೇಮ, 
ಅನುಭಾವ- ಈ ಎಲ್ಲ ಅಂಶಗಳ ಮೂಲಕ ಎರಡೂ ಪಂಥಗಳು ಒಂದೇರೀತಿ ನಡೆದು 
ಬಂದುದೂ ಗೋಚರಿಸುತ್ತದೆ. : ಇಂದ್ರಿಯ ಭೋಗದಲ್ಲಿ ಅತ್ಯಾಸಕ್ತಿ ನಿರಾಕರಣೆ, 


“... ಶರಣ ಅ್ಯಂಡ ದಾಸ ಲಿಟರೇಚರ್‌” ೧೪೩, 


ಸಮಸ್ತರ ಹಿತಚಿಂತನೆ, ಸರಳ ಜೀವನ, ಶುದ್ಧ ಆಚಾರ, ಆಧ್ಯಾತ್ಮಿಕ ಬದುಕಿನ, 


ಅಸೆ, ಉದ್ಯೋಗಮಾಡಿಕೊಂಡೂ* ಸಮಾಜಹಿತಮಾಡುವುದು ಶರಣರ ಆಸೆಗಳಾ 
ಗಿದ್ದವು. 

.. ಈ ಎರಡೂ ಸಾಹಿತ್ಯ ಸಂಶೋಧನೆಯಲ್ಲಿ ಇರುವ ಮುಖ್ಯ ಸಮಸ್ಯೆಗಳೆಂದರೆ ; 
ವಚನಕಾರ ಕಾಲ ಮತ್ತು ಮೂಲವಚನಕಾರನ ವಚನವಾವುದು ಎಂಬಿವು ಮತ್ತು 
ದಾಸರಿಗೆ ಸಂಬಂಧಿಸಿದಂತೆ ಹೇಳುವುದಾದರೆ : `ದಾಸ ಸಾಹಿತ್ಯವು ಅಲಿಖಿತವಾಗಿಯೇ 
ನಡೆದುಕೊಂಡು ಬಹುಕಾಲ ಬಾಳಿದುದರಿಂದ' ಅನೇಕ ಕೀರ್ತನ, ಹಾಡು, ಸುಳಾದಿಗಳು 
ಜನರ ಬಾಯಲ್ಲಿವೆ. - ಅಂಕಿತ ಬದಲಾದರೆ ಶಿವಶರಣರ ಹಲವು ಹಾಡುಗಳು ದಾಸರ 
ಕೀರ್ತನಗಳಾಗುವುದು ಸಾಧ್ಯವಿದೆ. ಆದುದರಿಂದ ಡಾ. ವ. ಅ.. ದಿವಾಣಜಿ ಅವರು 
ಬರೆದ `ಪ್ರಸಾದಯೋಗ' ಎನ್ನುವ ಪುರಂದರ ದಾಸರ ಬದುಕು ಮತ್ತು ಸಾಹಿತ್ಯ 
ವನ್ನು ಕುರಿತ ಪ್ರಬಂಧದಲ್ಲಿ, ಒಂದು ಅಧ್ಯಾಯವೇ ಪುರಂದರ ದಾಸರ ಕೀರ್ತನೆಗಳ 
ಕರ್ತೃತ್ವವನ್ನೇ ಕುರಿತಾದುದು ಗಮನಾರ್ಹ. ಹೀಗಾಗಿ ದಾಸರ ಹಾಡುಗಳ ಕರ್ತೃತ್ವದ 
ಸಮಸ್ಯೆ ಸಂಶೋಧಕರಿಗೆ ಮುಂದೆ ಬಂದು ನಿಲ್ಲುತ್ತದೆ. ಇಲ್ಲಿ ಗ್ರಂಥಕರ್ತರು ಇಂತಹ 
ಯಾವ ಚರ್ಚೆಗೂ ಹೋಗದೆ ಬಹುಜನರಿಗೆ ಒಪ್ಪಿತವಾಗಬಲ್ಲ-ವಿದ್ವಾಂಸರು ಪ್ರಕಟಿಸಿದ 
ವಚನಗ್ರಂಥ, ದಾಸರ ಕೃತಿಗಳನ್ನು ಸ್ವೀಕರಿಸಿದ್ದಾರೆ. ಒಬ್ಬನೇ ಸಂಶೋಧಕ ಎಲ್ಲ 
ಸಮಸ್ಯೆಗಳನ್ನೂ ಪರಿಹರಿಸಿಕೊಂಡೇ ಮುಂದುವರಿಯುವುದಾದರೆ ಒಬ್ಬ ಸಂಶೋಧಕ 
ಇಡೀ ಆಯುಷ್ಯ ಪರಿಯಂತ ಅದನ್ನೇ ಮಾಡಬೇಕಾದೀತು. ಅಂತಹ ಭಯ 
ಈ ಎರಡೂ ಕ್ಷೇತ್ರಗಳಲ್ಲಿ ಸಂಶೋಧನ ಮಾಡುವವರಿಗಿದೆ. . ಇಂತಹ ಪ್ರಸಂಗಗಳಲ್ಲಿ 
ಸಂಶೋಧಕರು ಭಾವುಕರಾಗದಿರುವುದು ಒಳಿತು. ದೇವರ: ದಾಸಿಮಯ್ಯನ ವಚನ 
ಗಳನ್ನು ಶ್ರೀಮಾನ್‌ ಎಚ್‌. ದೇವೀರಪ್ಪನವರು "ಜೇಡರ ದಾಸಿಮಯ್ಯನ ವಚನ' 
ಎಂದು ಕರೆದಿದ್ದಾರೆ. ಅವನ ಕಾಲವನ್ನೂ ಹನ್ನೆರಡನೆಯ ಶತವಕಾನ ಎಂದೂ ಕರೆ 
ದಿದ್ದಾರೆ.  ಬಸವಪೂರ್ವಯುಗದ ಬಗೆಗೂ ವಚನಸಾಹಿತ್ಕಾಭ್ಯಾಸಿಗಳಲ್ಲ ಚರ್ಚೆ 
ನಡೆದಿದೆ. ಆದರೆ ಪ್ರಸ್ತುತ ಲೇಖಕರು ಹಿಂದೆ ಪ್ರಕಟಿಸಿದ ಡಾ. ಹಳಕಟ್ಟಿಯವರ 
“ದೇವರ ದಾಸಿಮಯ್ಕನ ವಚನಗಳು'- ಪುಸ್ತಕವನ್ನೇ ಬಳಸಿದ್ದಾರೆ (ಪುಟ ೧೬೯). 
ಸಂಶೋಧಕರು ಇಲ್ಲಿಯವರೆಗೂ ಪ್ರಕಟವಾದ- ಮತ್ತು ತೀರ ಇತ್ತೀಚೆಗೆ ಪ ;ಕಟವಾದ 
ಕೃತಿಗಳನ್ನೂ ನೋಡಬೇಕು. ಕೃತಿ ಮುದ್ರಣವಾಗ:ವವರಗೂ ನೋಡಿ, ಬದಲಾವಣೆ 
(ಅಭಿಪ್ರಾಯ) ಮಾಡುವುದ: ಅನಿವಾರ್ಕವಾದರೆ, ಅಡಿ ಟಿಪ್ಪಣಿಗಳಲ್ಲಿ ಸೂಚಿಸುವುದು 
ವಿಹಿತ. 

ವಚನಕಾರರಲ್ಲಿ, ಲೇಖಕರು, ದಾಸಿಮಯ್ಯ, ಬಸವಣ್ಣ, ಪ್ರಭುದೇವ, 
ಚೆನ್ನಬಸವಣ್ಣ, ಅಕ್ಕಮಹಾದೇವಿ ಇವರನ್ನು ಪ್ರಾತಿನಿಧಿಕವಾಗಿ ಆಯ್ದುಕೊಂಡು 
ವಿವೇಚಿಸಿದ್ದಾರೆ.  ಬಸವಣ್ಣನಲ್ಲ ಭಕ್ತಿ, ಶಿವಶರಣಾಗತಿ, ಪ್ರಾಮಾಣಿಕತೆ, ವಿನಯ, 
ನಿರಾಡಂಬರತ್ವ ಮೊದಲಾದ ಗುಣಗಳನ್ನು ಎತ್ತಿ ಹೇಳಿ, ಹೊಗಳ್ಳೆಗೆ ವಾರುಹೋಗದ 


೧೪೪ ಕರ್ನಾಟಕ ಭಾರತಿ 


ಅವರ ಮನೋಭಾವ, ಶ್ರದ್ಧೆ. ಸ್ವಾತಂತ್ರ್ಯ, ಸ್ವಾಭಿಮಾನ, ಔದಾರ್ಯ, ನಿಷ್ಕಪಟತ್ವ, 
ಕ್ಷುಲ್ಲಕ ದೇವತೆಗಳ ಖಂಡನೆ, ಅಹಿಂಸಾತತ್ವ ಪ್ರತಿಪಾದನೆ, ಕೆಳಗಿನವರ ಬಗೆಗೆ ತಾಳಿದ 
ಮನೋಧರ್ಮ ಮತ್ತು ನಿಷ್ಕಳಂಕ ಸೇವಾ ಭಾವನೆ- ಇವೇ ಮೌಲ್ಯಗಳನ್ನು ಎತ್ತಿ 
ತೋರಿಸಲಾಗಿದೆ. ಅಲ್ಲಮನಭಿ ಆಧ್ಯಾತ್ಮಿಕ ಮೌಲ್ಯ. ಚಿಂತನಪರ ಬುದ್ಧಿಶಕ್ತಿ, 
ನಿರ್ಮಾಯತ್ತ, ಸತ್ಯಶೋಧಕ ಪ್ರವೃತ್ತಿಗಳನ್ನು ಎತ್ತಿ ಹೇಳುತ್ತ "6 ೪೫೩5 ೩ 
Fearless thinker; spoke with convictions’- ಎಂದು ಮೊದಲಾಗಿ 
' (ಪುಟ ೮೨) ಹೇಳಿದ್ದಾರೆ. ಗುರುವನ್ನು Teacher ಎಂದೂ ಜಂಗಮನನ್ನು Priest 
ಎಂದೂ (ಪುಟ ೮೩) ಅನುವಾದ ಮಾಡಿದ್ದಾರೆ. ಚೆನ್ನ ಬಸವಣ್ಣನನ್ನು ಕುರಿತಂ 
ಬರೆಯುತ್ತ "He was a Philosopher’ ಎಂದೂ ಆತನನ್ನು ಸ ಯಂಭು ಜ್ಞಾನಿ, 
ಸಮ್ಯಜ್ಞಾನಿ, ಸುಜ್ಞಾನಿ, ಮಹಾಜ್ಞಾನಿ ಎಂದೂ ಕರೆದಿದ್ದಾರೆ. ಬಸವಣ್ಣನಂ 
ದೋಷವನ್ನು ಕಾಣದಿದ್ದಲ್ಲಿ, ಚೆನ್ನಬಸವಣ್ಣನು ದೋಷವನ್ನು ಕಾಣುವ ವೈಚಾರಿಕತೆ 
ಪಡೆದಿದ್ದನೆಂಬ ಮಾತನ್ನು ತಿಳಿಸಿದ್ದಾರೆ. ಚೆನ್ನಬಸವಣ್ಣನ ನಿರ್ಭೀತ ಪ್ರವೃತ್ತಿಗೆ 
ಇದು ಸಾಕ್ಷಿ. ಅವನು ಸಾಮಾಜಿಕ ಅಜ್ಞಾನವನ್ನು ಸಾಕಷ್ಟು ಖಂಡಿಸಿದ್ದಾನೆ. 
ಅನುಭವಮಂಟಪದ ಚುರುಕು ಕಾಯದರ್ಶಿಯಂತೆ ಕಾರ್ಯಮಾಡಿದ್ದಾನೆ. ಅಕ್ಕಮಹಾ 
ದೇವಿಯಲ್ಲಿ ಲೇಖಕರು  ಮಧುರಭಕ್ತಿಯ ಭಾವವಿರುವುದನ್ನು ತೋರಿಸಿದ್ದಾರೆ. 
ವೀರವೈರಾಗಿಣಿಯಾದ ಅಕ್ಕಮಹಾದೇವಿ ದೇಹಭಾವಕ್ಕೆ ಹೇಸಿದವಳು; ಚೆನ್ನಮಲ್ಲಿ 
ಕಾರ್ಜುನನನ್ನು ವರಿಸಿದವಳು. ಅನಂಭವ ಮಂಟಪದಲ್ಲಿ ಹಿರಿಯರಾದ ಶರಣರು 
ಆಕೆಯ ಘನತೆಯನ್ನು ಮೆಚ್ಚಿ ಕೊಂಡಾಡಿದುದು ಪುರುಷ-ಸ್ತ್ರೀ ಸಮಾನತೆಗೆ ಸಾಕ್ಷಿ 
ಯಾಗಿದೆ ಆಕೆ ನಿರ್ಭೀತ ಸ್ತ್ರೀ, ಮೇಲಾದ ಅನುಭಾವಿ; ಮೀರಾಬಾಯಿ ಇದ್ದ ಹಾಗೆ. 
ಈಕೆಯನ್ನು ಕುರಿತೇ ಕನ್ನಡದಲ್ಲಿ ಅಂಡಾಳ್‌ ಮೀರಾ ಮತ್ತು ಕಾರಿಕಾಲಮ್ಮೆಯ 
ರೊಡನೆ ಹೋಲಿಸಿದ ಪ್ರಬಂಧಗಳೂ ಹೊರಹೊಮ್ಮಿವೆ. 


ದಾಸರನ್ನು ಕುರಿತು ಬರೆಯುತ್ತ ನರಹರಿ, ಶ್ರೀಪಾದರಾಯ, ವಿಜಯದಾಸ, 
ಗೋಪಾಲದಾಸ ಮೊದಲಾದವರ ಉಲ್ಲೇಖ ಮಾಡುತ್ತ, ಪ್ರಾತಿನಿಧಿಕವಾಗಿ ಪುರಂದರ 
ದಾಸರು, ಕನಕದಾಸರು ಇವರನ್ನು ಕುರಿತು ವಿಶೇಷವಾಗಿ ಬರೆದಿದ್ದಾರೆ. ಪುರಂದರ 
ದಾಸರು ಅವರ ಚರಿತ್ರೆ, ಕೀರ್ತನೆ, ಸುಳಾದಿಗಳ ರಚನೆ ಕುರಿತು ಬರೆಯುತ್ತ 
ದಾಸರೆಂದರೆ ಪುರಂದರ ದಾಸರು' ಎಂಬ ಮಾತನ್ನು ಉದಾಹರಿಸಿದ್ದಾರೆ. ಬಸವಣ್ಣ 
ನವರು 'ಕೂಡಲಸಂಗಮದೇವಾ' ಎಂಬ ಅಂಕಿತವಿಟ್ಟುಕೊಂಡು ಬರೆದಂತೆ "ಪುರಂದರ 
ಎಠಲ' ಎಂಬ ಅಂಕಿತದಲ್ಲಿ ಬರೆದಿದ್ದಾರೆ. ಪುರಂದರದಾಸರು ದೈವೀಜೀವನ, ದೈವ 
ಶರಣಾಗತಿ, ಹರಿಯ ಆಧಿಕ್ಕಗಳನ್ನು ತಿಳಿಸುತ್ತ ಬದುಕಿಗೆ ಉಪಯುಕ್ತವಾಗಬಲ್ಲ 
ಅನೇಕ ಮಾತುಗಳನ್ನು ಪುರಂದರದಾಸರ ಕೃತಿಗಳಿಂದ ಎತ್ತಿ ಹೇಳಿದ್ದಾರೆ. ಭಕ್ತರ 
ಹಾಗೆ ಊರಿಂದೂರಿಗೆ ಹರಿಭಕ್ತಿಯ ಹಾಡುಗಳನ್ನು ಹಾಡುತ್ತ, ಭಕ್ತಿ ಪ್ರಸಾರ 
ಮಾಡುತ್ತ ಕರ್ನಾಟಕದಲ್ಲಿ ಸಂಚರಿಸಿದ್ದಾರೆ. ಕನಕದಾಸರ ಸಾಧನೆ, ಬೋಧನೆಗಳು 


ಕಫ ್‌್‌ ಛ್‌ ಚ್ಮ ಟ್‌ ್ಪಆಚಎ'.3 


19) "... ಶರಣ ಆಂಡ ದಾಸ ಲಿಟರೇಚರ್‌” ೧೪೫ 


ದಾಸ ಸಾಹಿತ್ಯದಲ್ಲಿ ಬೆರಗುಗೊಳಿಸುವಂತಹವು. ಕುರುಬನಾದ ಅವನು ಬರೆದಂದನ್ನು 
ನೋಡಿದರೆ ಅವನಿಗಿದ್ದ ದೈವೀಶಕ್ತಿಯ ಅರಿವು ನಮಗಾಗುತ್ತದೆ. ಅನೇಕ ಶಿಷ್ಕರ 
ವಿರೋಧದ ಮಧ್ಯದಲ್ಲೂ ವ್ಯಾಸರಾಯರು ಕನಕದಾಸರನ್ನು ಶಿಷ್ಯರನ್ನಾಗಿ 
ಸ್ವೀಕರಿಸಿದರು. ಅವರು ಅನುಭಾವಿಗಳೂ, ಕವಿಗಳೂ ಆಗಿದ್ದು, ತಮ್ಮ ಕಾವ್ಯ 
ಗಳಲ್ಲಿ ಎಲ್ಲ ಅನುಭಾವಿಗಳೂ ಹೇಳುವ ವಿಶ್ವಸತ್ಯವನ್ನೇ ಹೇಳಿದ್ದಾರೆ (ಪುಟ ೧೦೨). 
ಕನಕದಾಸರು ತೊಂಬತ್ತು ವರುಷ ನಿಡಿದಾದ ಬಾಳು ಬಾಳಿದ್ದು, ಭಗವಂತನ ಅಸ್ತಿತ್ವ 
ವನ್ನು ಚೆನ್ನಾಗಿ ಮನಬಿಂಬಿಸುವಂತೆ ಕವಿತೆಗಳನ್ನು ಬರೆದಿದ್ದಾರೆ. ಅವರಲ್ಲಿ ಭಕ್ತಿ, 
ವೈರಾಗ್ಯ ಮುಖ್ಯವಾಗಿವೆ. ಜಾತಿಪದ್ಧತಿಯನ್ನು ಬಲವಾಗಿ, ಅವರು ಕೀರ್ತನೆಗಳಲ್ಲಿ 
ಖಂಡಿಸಿದ್ದಾರೆ. 


ವಿಜಯದಾಸರು ಬಡತನದ ಅನಂಭವದಿಂದಲೇ ವೈರಾಗ್ಯ ಪಡೆದವರು. ಕನಸಿ 
ನಲ್ಲಿ ಪುರಂದರದಾಸರನ್ನು ಕಂಡವರು. ಕೀರ್ತನೆ, ಸುಳಾದಿ ಬರೆದು ಮಾಧ್ವಮತ 
ತತ್ವ ಪ್ರಸಾರ ಮಾಡಿದರು. ದೇವರಲ್ಲಿ ಭಕ್ತಿ ಜ್ಞಾನ ವೈರಾಗ್ಮಗಳನ್ನು ಸಾಧಿಸು 
ವಂತೆ ದಯೆಗೆಯ್‌ ಎಂದು ಹಾಡಿದ್ದಾರೆ; “ದೇವರನು ಆದರದಿ ಸ್ಮರಿಸುತಿರು' ಎಂದು 
ಉಪದೇಶಗೆಯ್ದಿದ್ದಾರೆ.  “&1! our actions should be dedicated to 
him”: “We could attain Vaikuntha here” (ಪುಟ ೧೦೬) ಎಂದಿರುವುದು 
ವಚನಕಾರರ ಭಾವವನ್ನೇ ಸೂಚಿಸುತ್ತದೆ. “ಕೊಡುವವ, ಕೊಂಬುವವ ಶ್ರೀಹರಿ:. 
ಬಡವಂನದ ಮನಂಜನ ಬೇಡಿ ಫಲವೇನಂ? ಗಾಣದೆತ್ತು ತಿರುಗಿದಂತೆ ಬಳಲಿದರೆ 
ಏನು ಫಲ? --ಈ ಭಾವದ ಮಾತುಗಳನ್ನು ವಿಜಯದಾಸರು ತಮ್ಮ ಹಾಡುಗಳಲ್ಲ 
ಹೇಳಿದ್ದಾ ರೆ. ಹಲವಾರು ದಾಸರಿಗೆ ಈತನು ಗುರುವೂ ಆಗಿದ್ದಾನೆ. ಇವನ ತರು 
ವಾಯಂದ ದಾಸರೆಂದರೆ ಜಗನ್ನಾಥ ದಾಸರು. ಶಾಸ್ತ್ರ ವೇದ ಪಾರಂಗತರು. ಕೀರ್ತನ, 
ಸುಳಾದಿ ರಚಿಸಿದ್ದಾರೆ. ಭಕ್ತಿ, ಮುಕ್ತಿ, ಅಪರೋಕ್ಷ ಜ್ಞಾನದ ಬಗೆಗೆ ಹೇಳಿದ್ದಾರೆ. 
"ಈ ದಾಸರು ತಾವಿದ್ದಲ್ಲಿಯೇ ಸ ರ್ಗಸುಖಪಡೆದರಂತೆ'. ಹರಿಯ ಸ್ವರೂಪವೆಂದರೆ 
ಸತ್‌ಚಿತ್‌, ಆನಂದಗಳೇ. ಚೇತನಾಚೇತನಗಳು ಹರಿಯ ಪ್ರತಿರೂಪ. ಅವುಗಳನ್ನು 
ರಕ್ಷಿಸುವುದೇ' ಪೂಜೆಯೆಂದಿದ್ದಾರೆ (ಪುಟ ೧೦೮). ಉಂಡು ಉಣಿಸಿದ್ದೆಲ್ಲ ನಿನ್ನ 
ಯಜ್ಞ; ನಿನ್ನ ನಾಮವೇ ಅಮೃತ; ಸತಿಸುತರೆಲ್ಲ ಹರಿಯೇ ನಿನ್ನ ಸೇವಕರು, 
‘Entire nature is the material for His worship’ ಎಂದು ತಿಳಿಸಿದ 
ಕೊನೆಯ ದಾಸರಿವರು (ಪುಟ ೧೦೮). ವಿಜಯದಾಸರ ಸಮಕಾಲೀನ ಸ್ತ್ರೀ, ಹೆಳವನ 
ಕಟ್ಟೆ ಗಿರಿಯಮ್ಮ. ಹಲವು ಪದ್ಯ ಬರೆದಿದ್ದಾಳೆ. ಅಕ್ಕಮಹಾದೇವಿಯಂತೆ ಭಕ್ತೆ. 
ಬಾಲಗೋಪಾಲನನ್ನು ಕುರಿತು ಕೀರ್ತನೆ ಬರೆದವಳು. 

ಶರಣ ಹಾಗೂ ದಾಸರಿಬ್ಬರೂ ಧಾರ್ಮಿಕರಲ್ಲಿ ಅಂತಃಪ ್ರಜ್ಞೆ, ಸ್ವವಿಮರ್ಶೆ 
ಉಂಟು ವಕಾಡಿದರು. ಸ್ವಾರ್ಥದ ಎರುದ್ಧ ಬೋಧಿಸಿ ಸರ್ವರ ಹಿತಕ್ಕಾಗಿ ಹೆಣ 
ಗಿದರು. ಸಾವಕಾಜಿಕ-ಧಾರ್ಮಿಕ ಸುಧಾರಣೆ ಇಬ್ಬರದೂ ಆಗಿತ್ತು. ದುಡಿವೆಂ- 


೧೪೬ ಕರ್ನಾಟಕ ಭಾರತಿ 


ಪರಸೇವೆಗಳನ್ನೊಳಗೊಂಡು, ಆಧ್ಯಾತ್ಮಿಕವಾಗಿ ಮುಂದುವರಿದು ಮುಕ್ತಿಪಡೆಯ 
ಬೇಕೆಂಬುದು ಶರಣರ ಆಸೆ. ಸವರಾಜವು ಬೆಳೆದರೆ ಸರ್ವರ ಹಿತವಾಗುತ್ತದೆ. ವ್ಯಕ್ತಿ 
ತಾನೊಬ್ಬನು ಮಾತ್ರ ಬೆಳಯಬೇಕಿಲ್ಲ ಎಂಬ ವಿಶಾಲ ಪ ್ರೈಜ್ಞೆ ಶರಣರದು. ಜಾತಿ, 
ಸತ್ಯ, ಧರ್ಮ-ಇವುಗಳ ಬಗೆಗೆ ಜನರಲ್ಲಿ ನೂತನವಿಚಾರ ಪ್ರಚುರಪಡಿಸಿದರು. 
‘God tests the sincerity of persons; ನೈತಿಕವಿಕಾಸವೂ ದೇವತ್ವಕ್ಕೆ 
ದಾರಿ ಎಂದು ಶರಣರು ಸಾರಿದರು. ವೇಷದಿಂದ ಒಡಲ ಹೊರೆವುದು ಸೂಳೆಗಾರಿಕೆ 
ಎಂಬಂತಹ ಮೌಲಿಕ ಮಾತುಗಳನ್ನು ಶರಣರು ಆಡಿದ್ದಾರೆ: ಶಬ್ದ ಜಾಲವು ನಿಜ 
ಭಕ್ತಿಯ ಮುಂದೆ ನಿಲ್ಲದು. ಜಾತಿಯಿಂದಾಗಿ ವ್ಯಕ್ತಿ ದೊಡ್ಡವನಾಗಿ ಕಾಣಿಸಬೇಕಿಲ್ಲ. 
ದೈವಜ್ಞಾನಿಯೇ ಶರಣ. ಸಾಮಾಜಿಕವಾಗಿ ಅಸ್ಪ ಶೃತೆಯನ್ನು ಖಂಡಿಸಿದವರರಂ 
ಶರಣರು; “ನಡೆ ನಂಡಿ ಸಿದ್ಧಾಂತವಾದಲ್ಲಿ ಕುಲ, ಹೊಲೆ ಇಲ್ಲ” (ಪುಟ ೧೧೯); 
ವಿಶ್ವದ ಪ್ರಗತಿಗೆ ಪ್ರತಿಯೊಬ್ಬನೂ ನಿಷ್ಠೆಯಿಂದ ದುಡಿಯಬೇಕು; ಸಮಾಜದ 
ಅಭ್ಯುದಯ, ಸಂಪತ್ತು ವ್ಯಕ್ತಿಯದಾಗಿರದೆ ಸಮಾಜದ್ದು ಎಂಬ ನೂತನ ವಿಚಾರ 
ಗಳನ್ನು ಶರಣರು ತಿಳಿಸಿದರು. ಒಂದೆಡೆ ಲೇಖಕರು ಶರಣರ ಕಾಯಕವನ್ನು ಕುರಿತು 
ಹೀಗೆ ಬರೆದಿದ್ದಾರೆ:  “Kayaka is the greatest contribution of 
Sharanas to philosophical thought” (ಪುಟ ೧೨೧) “It was equated 
with worship” 


ವೈರಾಗ್ಯದ ಹೆಸರಿನಲ್ಲಿ ಭಿಕ್ಷೆ ಬೇಡುವುದು ಪಾಪ (ಪುಟ ೧೨೩) ಎಂದುದಲ್ಲದೆ ಕಾಯಂ 
ಕವು ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ದಾರಿ ಎಂದಿದ್ದಾರೆ. “Married 
life is nobler to spiritual ೧:೦೪ ೦೩” (ಪುಟ ೧೨೩) ಎಂದಂದಲ್ಲದೆ, 
ಸ್ತ್ರೀಯರನ್ನು “ವಂಹಾದೇವಿ' ಎಂದಂ ಪರಿಗಣಿಸಿ ಅವರಿಗೆ ಎಲ್ಲ ರೀತಿಯ ಗೌರವಾದರ 
ತೋರಿಸಿದ್ದಾರೆ ಶರಣರು. ಇದರಿಂದಾಗ ಹಲವು ಶರಣೆಯರೂ ವಚನಕಾರ್ತಿ 
ಯರೂ, ಅನಂಭಾವಿಗಳೂ ಆಗಿ ಕಂಗೊಳಿಸಿದರು. ಅವರಿಗೆ ಅಂಟಿದ ಎಲ್ಲ ಬಂಧನ 
ಗಳನ್ನು ಕಿತ್ತೆಸೆದರು. ಬಸವಣ್ಣನ ದಯೆ, ಅಹಿಂಸೆ, ಆಹಂಕಾರ ನಿರ್ಮೂಲನ, 
ದೈವಭಕ್ತಿ ಅನೇಕರನ್ನು ಆಕರ್ಷಿಸಿದವು. ಅದರಂತೆಯೇ ಹರಿದಾಸರ, ಡಂಭಾಚಾರ, 
ಖಂಡನೆ, ಮೂಢನಂಬಿಕೆ, ಮೋಸ, ದುರಾಸೆಗಳ ಖಂಡನೆ ಸಮಾಜದ ಉನ್ನತೀ 
ಕರಣಕ್ಕೆ ನೆರವಾದವು. ಲೇಖಕರು "They followed the footsteps of the 
ಇ: (ಪುಟ ೧೩೧) ಎಂದು ಹೇಳಿರುವುದರಿಂದ. ಶರಣರಿಂದ ಹೊಸ 
ಮೌಲ್ಯ ಪ್ರತಿಪಾದನೆ ಹರಿದಾಸ ರಲ್ಲಿ ಕಾಣುವುದಿಲ್ಲ. ಶರಣರ ಪ್ರಭಾವಕ್ಕೊ ಳಗಾಗಿ 
ಡಾಸಿಪಂಥದವರೂ ಕನ್ನಡದಲ್ಲಿ-ತಿಳಿಗನ್ನಡದಲ್ಲಿ ಮಧ್ವಭಕ್ತಿಯನ್ನು ಪ್ರಸಾರಮಾಡಿ 
ದರು... "ಚರ್ಮವ ತೊಳೆಯದೆ ಕರ್ಮವ ತೊಳೆ; ಬ್ರಹ್ಮಜ್ಞಾನಿಗೆ ಹೆಮ್ಮೆ ಬೇಡ; 
ಯಾಗವವಾಣಾಡಿ ಸುಳ್ಳು ಬಿಡದಿದ್ದರೆ ದೇವರು ಒಲಿವನೇ ? ಉದರ ವೈರಾಗ್ಯವಿದು,' 

ಎಂಬಂತಹ ಮಾತುಗ ಗಳು ವಿಶೇಷವಾಗಿ ಬ್ರಾಹ್ಮಣರ ಆಚಾರಶಂದ್ದಿ ಗೇ ಸಂಬಂಧಿಸಿದ್ದ ರೆ, 


“... ಶರಣ ಅ್ಯಂಡ ದಾಸ ಲಿಟರೇಚರ್‌” ೧೪೭ 


"ಆತ್ಮಭಾವವರಿತಮೇಲೆ ಆವ ಕುಲವಾದರೇನು ? ದುರ್ಗುಣಗಳು ಹೊಲೆಯಲ್ಲವೇ' 
ಎಂಬಂತಹ ಮಾತುಗಳು ಎಲ್ಲರಿಗೂ ಅನ್ವಯಿಸುತ್ತವೆ. ಶಿವಶರಣರಂತೆ ಅವರು 
ಕಾಯಕ ಮತ್ತು ಸ್ತ್ರೀ ಉದ್ದಾರಕ್ಕೆ ಮಹತ 2 ಕೊಡದಿದ್ದರೂ (ಪುಟ ೧೩೯) ಹರಿಭಕ್ತಿ 
ಪ್ರಸಾರಮಾಡಿದ್ದೇ ಕಾಯಕವೆಂದು ತಿಳಿದಿದ್ದಾರೆ. ದಾಸರು ಹೊನ್ನು ಹೆಣ್ಣು 
ಮಣ್ಣು ಬಂಧನಕಾರಿಯೆಂದು ಪರಿಗಣಿಸಿದ್ದಾರೆ. ಸ್ತ್ರೀ ವಿಧೇಯಳೂ ಪತಿವ್ರತೆಯೂ 
ಆಗಿರಬೇಕೆಂದರು (ಪುಟ ೧೪೦). ಆದರೆ ದಾಸರೂ, ಶಿವಶರಣರಂತೆ ಉತ್ತಮಂ 
ನಡತೆ. ಶುದ್ಧಜೀವನ, ಏಕದೇವೋಪಾಸನೆಗೆ ಬೆಲೆ ಇತ್ತಿದ್ದರು. ಸಮಾಜದ 
ಉದ್ಧಾರ ಕಾರ್ಯದ ವಿವರಣೆ ಮಾಡಿದನಂತರ ಲೇಖಕರು ಎರಡೂ ಪಂಥಗಳ 
ಸಾಹಿತ್ಯಿಕ ಮೌಲ್ಯಮಾಪನ ಮಾಡುತ್ತ ‘Vachana is a unique gift; It 
is free from metrical rules’ (ಪುಟ ೧೪೪) ಎಂದಂ ಹೇಳುತ್ತ ಅದು ಸರಳ, 
ಸಂಕ್ಷಿಪ್ತ, ಮಧುರ ಆತ್ಮೀಯವಾಗಿದ್ದೂ ಸಾಹಿತ್ಯಿಕ ಔನ್ನತ್ಯ ಪಡೆದಿದೆ. ಲಯಬದ್ಧ, 
ಕಾಂತಿಯಂತವಾದುದು. ಅನೇಕ ಕಡೆ ಧ ೈನಿಪೂರ್ಣ ವೇದ ಉಪನಿಷತ್ತು ಗೀತೆಗಳ 
ವಿಚಾರ ವಚನಗಳ ತಿಳಿಗನ್ನಡದಲ್ಲಿದ್ದು ಕನ್ನಡಕ್ಕೆ ಶಕ್ತಿ ತಂದಿವೆ (ಪುಟ ೧೪೭) ಎಂದು 
ಬರೆದುದು ನಿಜದ್ದು. ಅಲ್ಲಿಯ ಉಪಮೆ, ರೂಪಕಗಳು ಕಾವ್ಯಮಯವಾಗಿವೆ. 
ಗಾತ್ರದಲ್ಲಿ ಕಿರಿದಾಗಿಯೂ ಸತ್ವದಲ್ಲಿ ಹಿರಿದಾಗಿವೆ. ಸಾವಕಾನ್ಯನಿಗೆ ಸಾಹಿತ್ಯವು ತಲುಪು 
ವಂತೆ ಮಾಡಿದವರು ಶರಣರು ಎಂದಿದ್ದಾರೆ ಲೇಖಕರು. 

ಇನ್ನು ಹರಿದಾಸರ ಕೀರ್ತನೆ, ಸುಳಾದಿಗಳ ಬಗೆಗೆ ಬರೆಯುತ್ತಾ ಇಲ್ಲಿ ಸಂಗೀತ- 
ಸಾಹಿತ್ಯಗಳರಡೂ ಮಿಳಿತವಾಗಿವೆ; ದೈವ ಸಾಕ್ಷಾತ್ಕಾರಕ್ಕೆ, ಸರಳಗನ್ನಡದಲ್ಲಿ, 
ಅನೇಕ ರಾಗಗಳಲ್ಲಿ ರಚಿಸಿದ ಕೀರ್ತನೆ ಮತ್ತು ಉಗಾಭೋಗಗಳು ಬಹು ಸಹಾಯ 
ಕಾರಿಯಾಗಿವೆ. ಇವರೂ ಶರಣರಂತೆ ಅನುಭಾವಿಗಳಾಗಿ ಕಾವ್ಯ ರಚಿಸಿದ್ದಾರೆ; 
ಆದರೂ ಅವರಿಂದ ಶುದ್ಧ ಸಾಹಿತ್ಯ ಹೊರಹೊಮ್ಮಿದೆ. ಪುಟ ೧೫೫- ೧೫೬ರಲ್ಲಿ 
ಅನೇಕ ಉದಾಹರಣೆ ಕೊಟ್ಟಿದ್ದಾರೆ. 


ಅನೇಕ ಉದಾಹರಣೆಗಳ ಮೂಲಕ ದಾಸಸಾಹಿತ್ಯ ಮತ್ತು ವಚನಸಾಹಿತ್ಯಗಳ 
ಬೆಲೆ ಕಟ್ಟುತ್ತ “ಎರಡೂ ಸಾಹಿತ್ಯ ಸಮ" (ಪುಟ ೧೬೭) ಎಂಬ ನಿರ್ಣಯಕ್ಕೆ 
ತಲುಪಿದ್ದಾರೆ. “They have brought divinity and dignity to 
Kannada Language and musical charm 10 it’— ಎಂದೂ ತೀರ್ಪಾನಿ 
ಸಿದ್ದಾರೆ. ಯಾವುದು ಹೆಚ್ಚು . ಯಾವುದು ಕಡಿಮೆ ಎಂದು ನಿರ್ಣಯಿಸುವಾಗ ನಾವು 
ಕಾಲದ ಗಣನೆ ತೆಗೆದುಕೊಂಡಾಗ ವಚನಕಾರರ ಕೊಡುಗೆ ಹೆಚ್ಚೆನಲೇಬೇಕಾಗುತ್ತದೆ. 
ಕರ್ನಾಟಕಕ್ಕೆ ಮೊತ್ತಮೊದಲು ತಿಳಿಗನ್ನಡದಲ್ಲಿ, ಆಧ್ಯಾತ್ಮವನ್ನು ಸಾಮಾನ್ಯನಿಗೆ 
ಒದಗಿಸಿದವರು. ಧಾರ್ಮಿಕ ಸಾಹಿತ್ಯ ಕ್ರಾಂತಿಯ ಮೂಲಕ ಹೊಸ ಸವಕಾಜ 
ರೂಪಿಸಿದವರು. ಸ್ತ್ರೀ ಶೂದ್ರರ ಬಗೆಗೆ ಅತ್ಯುದಾರವಾಗಿ ನಡೆದು-ನುಡಿದು ತೋರಿ 
ದವರು. ಕನ್ನಡಕ್ಕೆ ಪುರಸ್ಕಾರ ನೀಡಿದವರು. ಹರಿದಾಸರು ಶರಣರು ಮಾಡಿದ 


೧೪೮ ಕರ್ನಾಟಕ ಭಾರತಿ 


ಕಾರ್ಯವನ್ನು ಮೆಚ್ಚಿ ಒಪ್ಪಿ, ದ್ವೈತಮತವನ್ನು ಶರಣರು ಶಿವಮತವನ್ನು ಪ್ರಚಾರ 
ಮಾಡಿದಂತೇ ಮಾಡಿದವರು. ಕನ್ನಡದ ಉದ್ಧಾರ ಬಂದಾಗ, ಭಕ್ತಿಯ ಮೂಲಕ 
ಆತ್ಮ ಶುದ್ಧಿಯ ವಿಚಾರ ಬಂದಾಗ, ಶರಣರಂತೆಯೇ .ಮುಂದೆ ಬಂದು, ಕನ್ನಡದ 
ಉದ್ಧಾರಮಾಡಿ ಕನ್ನಡಕ್ಕೆ ಕೀರ್ತಿ ತಂದಿದ್ದಾರೆ, 

ವಚನ ಮತ್ತು ಕೀರ್ತನಾದಿಗಳನ್ನು ಇಂಗ್ಲೀಷಿಗೆ ಪರಿವರ್ತಿಸುವಾಗ ಗ್ರಂಥ 
ಕರ್ತರು ಯೋಗ್ಯವಾದ ಅನುವಾದಗಳನ್ನೇ ಕೈಕೊಂಡಿದ್ದಾರೆ. ಕೆಲವೆಡೆ ಸಮರ್ಪಕ 
ವೆಂದೆನಿಸಲಿಲ್ಲ. ಪುಟ ೧೨ ರಲ್ಲಿ “In the gatsthala spiritual path, Veera- 
shaivism refers to the cight avaranas (obstacles)”— ಇಲ್ಲಿ ಆವರಣ 
ಎನ್ನುವುದನ್ನು "088180169' ಎಂದು ಮಾಡಿರುವುದು ಸಮಂಜಸವಲ್ಲ. ಅವರೇ 
ಮುಂದುವರಿದು They specially aid spiritual process...... " ಎಂದಂ 
ಬರೆದಿದ್ದಾರೆ. ಇಲ್ಲಿ "00508010' ಎನ್ನುವುದರ ಬದಲು "೩4' ಎಂದು ಅನು 
ವಾದಿಸಂವುದೇ ಸರಿ. 9880016 ಎಂದರೆ ಬೇರೆಯೇ ಅರ್ಥ ಬರುತ್ತದೆ. ಕೃತಿ, 
ಸಂಶೋಧನ ಪ್ರಬಂಧವಾದುದರಿಂದ ಕಾಗದ ಮತ್ತು ಮುದ್ರಣ ವಿನ್ಯಾಸ ಇನ್ನೂ 
ಚೆನ್ನಾಗಿದ್ದರೆ ಕ್ರ ತಿಗೆ ಅಂದವು ಅಧಿಕವಾಗುತ್ತಿತ್ತು. 

ಇದೇ ವಿಷಯವನ್ನು ಕುರಿತು ಓದಲು ಸಾಮಗ್ರಿ ದೊರೆಯುತ್ತಿರೂ ಇಂಗ್ಲೀಷ 
ಭಾಷೆಯಲ್ಲಿ ತಂದುದು ಹೆಮ್ಮೆಯ ವಿಷಯವೇ. ಈ ಹಿಂದೆ ಕನ್ನಡದ ವಿಷಯ 
ವನ್ನು ಡಾ. ಎ. ಎನ್‌. ನರಸಿಂಹಯ್ಯ, ಡಾ. ಗಾಯಿಯವರು ಇಂಗ್ಲೀಷಿನಲ್ಲಿ 
ಪ್ರಬಂಧ ಬರೆದು ತಿಳಿಸಿದ್ದಾರೆ. ಡಾ. ಎಸ್‌. ಸಿ. ನಂದೀಮಠ ಬಹುಹಿಂದೆಯೇ 
(೧೯೪೦) ವೀರಶೈವವನ್ನು ಕುರಿತು ಇಂಗ್ಲೀಷಿನಲ್ಲಿ ಬರೆದಿದ್ದಾರೆ. ಅಲ್ಲಿಂದೀಚೆಗೆ 
ಇಂತಹ ಪ್ರಯತ್ನಗಳು ನಡೆದುದು ವಿರಳ. ಡಾ. ಶ್ರೀನಿವಾಸ ಅವರು ಪ್ರಯಾಸ 
ಪಟ್ಟು, ರಚಿಸಿದ ಈ ಪ್ರಬಂಧವು ಶಾಸ್ತ್ರೀಯ ವಿವೇಚನೆಯಿಂದೊಡಗೂಡಿ, ಸೂಕ್ತ 
ಉದಾಹರಣೆಗಳೊಂದಿಗೆ ವಿಸ್ತರಿಸಲ್ಪಟ್ಟಿದೆ. ಪ್ರಮಾಣಗಳಿಂದ ಪುಷ್ಟಗೊಂಡಿದೆ. 
ಅನುಬಂಧದಲ್ಲಿ, ಸಂದರ್ಭಗ್ರಂಥಗಳ ವಿವರ, ಮಹತ ಓದ ಪಟ್ಟಿ, ಮೂಲಕೃತಿಕಾರರ 
ಹೆಸರು, ಅಂಕಿತಗಳನ್ನೊಳಗೊಂಡು ಗ್ರಂಥಕ್ಕೆ ಪಡೆದ ಮಾಹಿತಿಯ ವಿವರಗಳಿವೆ. 
ಇವೆಲ್ಲ ಸಂಶೋಧನ ಕೃತಿಗೆ ಹೊರೆಯಲ್ಲ ಎಂಬುದನ್ನು ಬೇರೆ ಹೇಳಬೇಕಿಲ್ಲ. ಗ್ರಂಥ 
ಕರ್ತರು ಪರಿಶ್ರಮದಿಂದ ದುಡಿದು ಕರ್ನಾಟಕದ ಸಾಂಸ್ಕೃತಿಕ ಪ್ರಪಂಚಕ್ಕೆ ಮಹತ್ತರ 
ಸೇವೆಗೈದಿದ್ದಾರೆ. ನಿರ್ಣಯಗಳನ್ನು ಮಂಡಿಸುವಲ್ಲಿ ಅತ್ಯಭಿಮಾನ ತಾಳದಿರುವುದು 
ಮೆಚ್ಚಬೇಕಾದ ಅಂಶವೇ ಸರಿ. 

ಆ 


(9 


೧೦. 


ಈ ಸಂಚಿಕೆಯ ಲೇಖಕರು 


ಡಾ. ಎಸ್‌. ಎಂ. ವೃಷಭೇಂದ್ರಸ್ವಾಮಿ 
ಮುಖ್ಯಸ್ಥರು, ಕನ್ನಡ ಅಧ್ಯಯನ ಪೀಠ, 
ಕರ್ನಾಟಕ ವಿಶ ವಿದ್ಯಾಲಯ, ಧಾರವಾಡ 
ಡಾ. ಎಂ. ಬಿ. ಕೊಟ್ರಶೆಟ್ಟಿ 

ರೀಡರ್‌, ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ ವಿದ್ಯಾಲಯ, ಧಾರವಾಡ 
ಡಾ. ಬಿ. ವ್ಹಿ. ಮಲ್ಲಾಪುರ 
ಅಧ್ಯಾಪಕರು, ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ ವಿದ್ಯಾಲಯ, ಧಾರವಾಡ 
ಡಾ. ಬಿ. ಬಿ. ಹಿಂಗಮಿರೆ 

ಅಧ್ಯಾಪಕರು, ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ ವಿದ್ಯಾಲಯ, ಧಾರವಾಡ 
ಶ್ರೀ ಪಿ. ವ್ಹಿ. ಕುಲಕರ್ಣಿ 

ಅಧ್ಯಾಪಕರು, ಮಧಂರೈ ಕಾಮರಾಜ ವಿಶ ವಿದ್ಯಾಲಯ 
ಮಧುರೆ ೬೨೫೦೦೨ 

ಶ್ರೀ ವೀರೇಂದ್ರ ಸಿಂಪಿ 

ಇಂಗ್ಲೀಷ ಅಧ್ಯಾಪಕರು 

ಬಿ. ವ್ಹಿ. ಬಿ. ಕಾಲೇಜು, ಬೀದರ 

ಶ್ರೀ ಆರ್‌. ಪಿ. ಕುಲಕರ್ಣಿ 

೨೮ ವಿಕ್ರಮಪುರ, 

ಅಥಣಿ (ಜಿಲ್ಲಾ : ಬೆಳಗಾಂವ) 
ಶ್ರೀಮತಿ ವಿಜಯಶ್ರೀ ಸಬರದ 

ಕನ್ನಡ ಅಧ್ಯಾಪಕಿ 

ಅಕ್ಕಮಹಾದೇವಿ ಮಹಿಳಾ ಕಾಲೇಜು, ಬೀದರ 
ಡಾ್ಯಹೆಚ್‌. ಎಂ. ಮಹೇಶ್ವರಯ್ಯ 
ಅಧ್ಯಾಪಕರು, ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ ವಿದ್ಯಾಲಯ, ಧಾರವಾಡ 
ಡಾ. ಬಿ. ಆರ್‌. ಹಿರೇಮಠ 
ಅಧ್ಯಾಪಕರು, ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ ವಿದ್ಯಾಲಯ, ಧಾರವಾಡ 


೧೧. 


೧೨. 


೧೩, 


೧೪. 


೧೫. 


Ok 


06, 


೧೮, 


೧೯. 


೨೦. 


ಶ್ರೀ ಶಿ. ಕುಮಾರಸ್ವಾಮಿ 

ಸಂಶೋಧಕರು, ಸ್ನಾತಕೋತ್ತರ ಕೇಂದ್ರ 

ಬಿ. ಆರ್‌. ಪ್ರೊಜೆಕ್ಟ, ಶಿವಮೊಗ್ಗ-೫೭೭ ೧೧೫ 
ಶ್ರೀ ಎಂ. ಎ. ಜಯಚಂದ್ರ 

`ಶ್ರೀ ವಾಗೀಶ ಕೃಪ' 

ಅಪ್ಪಾಜಿರಾವ ಕಂಪೌಂಡ 

ಕೋಟೆ ರಸ್ತೆ, ಶಿವಮೊಗ್ಗ-೫೭೭ ೨೦೨ 

ಡಾ. ಎಂ. ಎಂ. ಕಲಬಂರ್ಗಿ 

ಪ್ರಾಧ್ಯಾಪಕರು, ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ ವಿದ್ಯಾಲಯ, ಧಾರವಾಡ 
ಡಾ. ಕೆ. ಜಿ. ಶಾಸ್ತ್ರಿ 

ರೀಡರ್‌, ಕನ್ನಡ ಅಧ್ಯಯನ ಪೀಠ 

ಕರ್ನಾಟಕ ವಿಶ ವಿದ್ಯಾಲಯ, ಧಾರವಾಡ 
ಡಾ. ಶಾಂತಿನಾಥ ದಿಬ್ಬದ 

ಕನ್ನಡ ಅಧ್ಯಾಪಕರು. 

ಕರ್ನಾಟಕ ಕಲಾ ಮಹಾವಿದ್ಯಾಲಯ, ಧಾರವಾಡ 
ಪ್ರೊ. ಜಿ. ಎಸ್‌. ಸಿದ್ಧಲಿಂಗಯ್ಯ 
ಪ್ರಾಚಾರ್ಯರು, ಸರಕಾರಿ ಕಲಾ ಮಹಾವಿದ್ಯಾಲಯ 
ಬೆಂಗಳೂರು ೫೬೦ ೦೦೧ 

ಡಾ. ದೇವೇಂದ್ರಕುಮಾರ ಹಕಾರಿ 
ಅಧ್ಯಾಪಕರು, ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ ವಿದ್ಯಾಲಯ, ಧಾರವಾಡ 

ಶ್ರೀ ಬಿ. ಎ. ಸನದಿ 

ಆಲ್‌ ಇಂಡಿಯಾ ರೇಡಿಯೊ 

ಮಂರಿಂಬಯಿಂ-೧ 

ಶ್ರೀ ಎಸ್‌. ಪಿ. ಪಾಟೀಲ 

ಅಧ್ಯಾಪಕರು, ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ ವಿದ್ಯಾಲಯ, ಧಾರವಾಡ 

ಶ್ರೀ ಶಾಮಸುಂದರ ಕೋಚಿ 

ಸಂಶೋಧನ ವಿದ್ಯಾರ್ಥಿ 

ಕನ್ನಡ ಅಧ್ಯಯನ ಸಂಸ್ಥೆ, 

ವರಾನಸ ಗಂಗೋತ್ರಿ - ಮೆ ಸೂರು ೫೭೦೦೦೬ 


ಡಾ. ವಿಲ್ಕಂ ಮಾಡ್ತ 

ರೀಡರ್‌, ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 
ಸ ಶ್ರೀ ಜಿ. ಎಂ. ಹೆಗಡೆ 

ಕನ್ನಡ ಅಧ್ಯಾಪಕರು | 

ಕಿಟೆಲ್‌ ವಂಹಾವಿದ್ಯಾಲಯ, ಧಾರವಾಡ 
ಡಾ. ಬಿ.ಸಿ. ಜವಳಿ 

ಅಧ್ಯಾಪಕರು, ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


ಕರ್ನಾಟಿಕ ಭಾರತಿ 
(ತ್ರೈಮಾಸಿಕ ಪತ್ರಿಕೆ) 


°° ಆಜೀವ ಸದಸ್ಯತ್ವ : ಯಾವುದೇ ವ್ಯಕ್ತಿ ಅಥವಾ ಸಂಘ ಸಂಸ್ಥೆಗಳು 
ರೂ. ೧೦೦-೦೦(ಒಂದು ನೂರು ರೂಪಾಯಿಗಳು) ಕಳಿಸಿ ಕರ್ನಾಟಕ ವಿಶ್ವವಿದ್ಯಾಲಯ 
ಪ್ರಕಟಿಸುತ್ತಿರುವ “ಕರ್ನಾಟಕ ಭಾರತಿ”ಯ ತ್ರೈಮಾಸಿಕ ಪತ್ರಿಕೆಯ ಆಜೀವ ಸದಸ್ಮತ್ವ 
ಪಡೆಯಬಹುದು. ಪತ್ರಿಕೆ ಪ್ರಕಟವಾದಂತೆಲ್ಲ ಅವರಿಗೆ ಪ್ರತಿಗಳನ್ನು ಕಳಿಸುವ 
ವ್ಯವಸ್ಥೆ ಮಾಡಲಾಗುವದು. 


ವಿವರಗಳಿಗೆ ಬರೆಯಿರಿ : 


ನಿರ್ದೇಶಕರು 


= 
ಪ್ರಸಾರಾಂಗ 


ಕರ್ನಾಟಿಕ ವಿಶ್ವನಿದ್ಯಾಲಯ, ಧಾರವಾಡ - ೫೮೦೦೦೩4 


